ಟೇ ಲ 


ಸಂಪಾದಕರು 


x 


ಮತ್ತು ಅನುವಾದಕರು 
ಮಹೇಶ ಅಡಕೋಳಿ 
ಶಂಕರ ಭಟ್ಟ 


ಶ್ರೀಮದನ್ನಂಭಟ್ಟವಿರಚಿತ 
ತರ್ಕಸಂಗ್ರಹ 


ಸಂಸ್ಕೃತಸ್ಪಂದಃ ಹ್‌ 4 


ಶ್ರೀಮದನ್ನಂಭಟ್ಟವಿರಚಿತ 
ತರ್ಕಸಂಗ್ರಹ 
ಸ್ರ), ७2 ಅನುವಾದ, ಟಪ್ಪಗೆ, ದೀಪಿಕಾಸಹಿತ) 


ಸಂಪಾದಕರು ಮತ್ತು ಅನುವಾದಕರು 
ಮಹೇಶ ಅಡಕೋಳಿ 
ಶಂಕರ ಭಟ್ಟ 


ಲ್ರಿ & श 
2017 SD 


ಅಭಿಜ್ಞಾನ 
ನಂ. 2, ದತ್ತಾತ್ರೇಯ ದೇವಸ್ಥಾನ ರಸ್ತೆ, ಪೈಪ್‌ಲೈನ್‌ 
ಮಲ್ಲೇಶ್ವರಂ, ಬೆಂಗಳೂರು - 560 003 
(© 0 94484 94949 
www.abhijnana.org 


TARKASANGRAHA 

A treatise on Nyaya VaiSesika philosophy by Annambhatta 

(Kannada translation with notes by Dr. Mahesh Adkoli and Dr. Shankara 
Bhatta) | 

Published by Abhijiana. No. 2, Dattatreya Temple Road, Pipeline, 
Malleshwaram, Bangalore - 560 003. www.abhijnana.org 


Revised Third Edition: 2009 Pages: x+126 ED 
Revised Fourth Edition: 2017 


© All rights reserved 


ಬೆಲೆ: ८५११0 38 
ಪರಿಷ್ಕೃತ ತೃತೀಯ ಆವೃತ್ತಿ: 200 
ಪರಿಷ್ಕೃತ ಚತುರ್ಥ ಆವೃತ್ತಿ: 2017 
(ಅಭಿಜ್ಞಾನದಿಂದ ದ್ವಿತೀಯಮುದ್ರಣ) 


ISBN: 978-81-88278-22-0 


ಮುಖಪುಟವಿನಾಸ: 
ಪ್ರಥಮ್‌ ವರ್ಲ್ಡ್‌ 


ಅಕ್ಷರಜೋಡಣೆ ಮತ್ತು ಮುದ್ರಣ: 
ಗಾಯತ್ರೀ ಪ್ರಿಂಟ್ಸ್‌ 
ಬೆಂಗಳೂರು - 560050 


ಪ್ರತಿಗಳಿಗಾಗಿ ಸಂಪರ್ಕಿಸಿ: 


2324, 4ನೇ ಮುಖ್ಯರಸ್ತೆ, ಶ್ರೀನಿವಾಸನಗರ 


ಬೆಂಗಳೂರು - 560050 
ದೂರವಾಣಿ: 080-26699367, 94484 94949 


ಪರಿವಿಡಿ 


ಸಂಸ್ಕ ತೌಸ್ತಂದಃ 
ಕ್ತ ೈತಜ್ಞತೆಗಳು 
ल्क 
ಸಂಪಾದಕರ ಬಿನ್ನಹ 
ಅರಿಕೆ 


ಭೂಮಿಕೆ 

ತರ್ಕಸಂಗ್ರಹ 
ಮೂಲ 
ಕನ್ನಡ ಅನುವಾದ 
ಟಿಪ್ಪಣಿಗಳು 
ತರ್ಕದೀಪಿಕಾ 


vii 
1111 


35 
95 


"ಸಂಸ್ಕೃತಸ್ಪಂದಃ' 


1 do feel that one ought not to speak at all of other 
religions than one's own unless one has a knowl- 
edge of their scriptures comparable to that which 
one has of one's own. This is especially true as re- 
gards Indian religions, where one who does not 
read Sanskrit or Pali has to rely on translations 
made by scholars who are themselves usually nomi- 
nalists and rationalists, quite ignorant of the techni- 
cal terms of theology and metaphysics. The result of 
relying on them is only to add to the already too 
prevalent misunderstandings. 


—Ananda K. Coomaraswamy 


ಔಶಲಿರತವನ್ನಾಗಲೀ ಭಾರತೀಯತೆಯನ್ನಾಗಲೀ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಆವಶ್ಯಕವಾದ 
ಅರ್ಹತೆಯೆಂದರೆ ಸಂಸ್ಕೃತಭಾಷೆಯ ತಿಳಿವು ಮತ್ತು ನಮ್ಮ ಮೂಲಗ್ರಂಥಗಳ ಅರಿವು. ಭಾರತದ 
ಹೃದಯಕ್ಕೆ ಹತ್ತಿರವಾಗಲು ನಮಗೆ ಇರುವ ಮಾರ್ಗವೆಂದರೆ ದಾರ್ಶನಿಕ ಅನಂದ ಕುಮಾರಸ್ವಾಮಿ. 
ಹೇಳುವಂತೆ “ಮೂಲಕ್ಕೇ ಹೋಗುವುದು'. ಈ ಮೂಲವನ್ನು ತಲಪಲು ಇರುವ ದಾರಿಗಳಲ್ಲಿ 
ರಾಜಮಾರ್ಗದಂತಿರುವುದೇ ಸಂಸ್ಕೃತ. ಸಂಸ್ಕೃತವನ್ನು ಕಲಿಯಲು, ಮೂಲಗ್ರಂಥಗಳನ್ನು 
ಅಧ್ಯಯನ ಮಾಡಲು ಸಹಾಯಕವಾಗುವಂಥ ಕೃತಿಗಳನ್ನು ತರುವ ಯೋಜನೆಯೇ ನಮ್ಮ ಈ 
ಸಂಸ್ಕೃತಸ್ಪಂದಃ; ಈ ಮಾಲಿಕೆಯಲ್ಲಿ ಈಗಾಗಲೇ ಮೂಲ-ಕನ್ನಡ ಅನುವಾದ-ಟಿಪ್ಪಣಿಗಳೊಂದಿಗೆ, 
ಶ್ರೀಭೋಜರಾಜಸಾರ್ವಭೌಮವಿರಚಿತ ಚಂಪೂ ರಾಮಾಯಣದ ಕಿಷ್ಕಿಂಧಾಕಾಂಡ, ಬಾಲಕಾಂಡ 
ಮತ್ತು ಸೂಕ್ತಿಕೋಶ ಎಂಬ ಕೃತಿಗಳು ಪ್ರಕಟವಾಗಿವೆ. ಶ್ರೀಮದನ್ನಂಭಟ್ಟನ ತರ್ಕಸಂಗ್ರಹದ 
ಪರಿಷ್ಕೃತ ಆವೃತ್ತಿ ಈಗ ನಿಮ್ಮ ಕೈ ಸೇರಿದೆ. ಸದ್ಯದಲ್ಲಿಯೇ ಚಂಪೂರಾಮಾಯಣದ 
ಸುಂದರಕಾಂಡವು ಅನುವಾದ-ಟಿಪ್ಪಣಿಗಳೊಂದಿಗೆ ಪ್ರಕಟವಾಗಲಿದೆ. 


— ಎಸ್‌. ಸೂರ್ಯಪ್ರಕಾಶ ಪಂಡಿತ್‌ 
ಸಂಪಾದಕ 


ಕೃತಜ್ಞತೆಗಳು 


ಓೌಂತೀಯದರ್ಶನಶಾಸ್ತ್ರದಲ್ಲಿ ವಿಶೇಷಸ್ಥಾನವನ್ನು ಸಂಪಾದಿಸಿರುವ ತರ್ಕಸಂಗ್ರಹ- 
ವನ್ನು ಮೂಲ, ಕನ್ನಡ ಅನುವಾದ, ಟಿಪ್ಪಣಿ, ದೀಪಿಕಾಸಹಿತವಾಗಿ ಸಂಪಾದಿಸಿ- 
ಕೊಟ್ಟಿರುವ ವಿದ್ವಾಂಸರಾದ ಡಾ. ಮಹೇಶ ಅಡಕೋಳಿ ಮತ್ತು ಡಾ. ಶಂಕರ ಭಟ್ಟ 
ಅವರಿಗೆ ನನ್ನ ನಮನಗಳು. 


ಅಭಿಜ್ಞಾನ ಬಳಗದವರೇ ಆದ ಶ್ರೀ ಮಹೇಶಭಟ್ಟ ಆರ್‌. ಹಾರ್ಯಾಡಿ ಅವರು 
ತುಂಬ ಶ್ರಮವಹಿಸಿ ಕರಡನ್ನು ತಿದ್ದಿಕೊಟ್ಟಿದ್ದಾರೆ. ಅವರ ವಿದ್ವತ್ತಿಗೂ ತಾಳ್ಮೆಗೂ ನನ್ನ 
ಅನಂತ ಕೃತಜ್ಞತೆಗಳು. ಹೀಗೆಯೇ ಶ್ರೀ ಹರೀಶ್‌ ಹಾಗಲವಾಡಿ ಅವರೂ 
ಜೊತೆಯಾಗಿದ್ದಾರೆ. ಅವರಿಗೂ ಕೃತಜ್ಞತೆಗಳು. ಎಂದಿನಂತೆ, ಈ ಕೃತಿಯ 
ಪ್ರಕಟನೆಯಲ್ಲೂ ಉತ್ಸಾಹದಿಂದ ಜೊತೆಯಾಗಿರುವ ಅಭಿಜ್ಞಾನದ 
ಸಂಚಾಲಕರಲ್ಲೊಬ್ಬರಾದ ಶ್ರೀ ಬಿ. ಎಸ್‌. ಸೂರ್ಯಪ್ರಕಾಶ್‌ ಅವರನ್ನು ಇಲ್ಲಿ 
ನೆನೆಯುತ್ತೇನೆ. 


ಇಂಥ ಕೃತಿಯ ಅಕ್ಷರಜೋಡಣೆ ಮತ್ತು ಮುದ್ರಣವನ್ನು ಮಾಡಿಕೊಟ್ಟಿರುವ ಗಾಯತ್ರಿ 
ಪ್ರಿಂಟ್ಸ್‌ನ ಶ್ರೀ ರಜನೀಶ ಅವರಿಗೂ, ಆಕರ್ಷಕವಾಗಿ ಮುಖಪುಟವಿನ್ಯಾಸ 
ಮಾಡಿರುವ ಪ್ರಥಮ್‌ ವರ್ಲ್ಡ್‌ ಅವರಿಗೂ ನಮನಗಳು. 


ಅಭಿಜ್ಞಾನದಿಂದ 2009ರಲ್ಲಿ ಪ್ರಕಟವಾಗಿದ್ದ ಪರಿಷ್ಕೃತ ಆವೃತ್ತಿಯ ಪ್ರತಿಗಳೆಲ್ಲ 
ಮುಗಿದುಹೋಗಿದ್ದವು. ವಿದ್ಯಾರ್ಥಿಗಳಿಂದಲೂ ವಿದ್ವಾಂಸರಿಂದಲೂ ಬೇಡಿಕೆ 
ಇದ್ದುದ್ದರಿಂದ ಈಗ ಮತ್ತಷ್ಟು ಪರಿಷ್ಕಾರದಿಂದ ಈ ನೂತನ ಆವೃತ್ತಿಯನ್ನು 
ಪ್ರಕಟಿಸುತ್ತಿದ್ದೇವೆ. ನಿಮ್ಮ ಸಲಹೆ-ಸೂಚನೆಗಳಿಗೆ ಸದಾ ಸ್ಥಾಗತ. ಇಂಥ 
ಶಾಸ್ತ್ರೀಯಗ್ರಂಥಗಳನ್ನು ಪ್ರಕಾಶಿಸುವುದು ಶ್ರಮದಾಯಕವಾದದ್ದು. ಓದುಗರ ಬೆಂಬಲ 
ದೊರೆತರಷ್ಟೆ ಇಂಥ ಕೃತಿಗಳನ್ನು ಹೆಚ್ಚೆಚ್ಚು ಪ್ರಕಟಪಡಿಸಲು ಸಾಧ್ಯ. ಅಭಿಜ್ಞಾನವನ್ನು 
ಹರಸುತ್ತಿರುವ ಎಲ್ಲ ಪ್ರತ್ಯಕ್ಷ-ಪರೋಕ್ಷ ಸಹೃದಯಬಂಧುಗಳಿಗೂ ನಾವು ಖಣಿ. 


ಎಂದರೋ ಮಹಾನುಭಾವುಲು ಅಂದರಿಕಿ ವಂದನಮುಲು 


ಗುರುಪೂರ್ಣಿಮಾ ಎಸ್‌. ಸೂರ್ಯಪ್ರಕಾಶ ಪಂಡಿತ್‌ 
9-7-2017 ಸಂಪಾದಕ-ಪ್ರಕಾಶಕ 
suryaprakashpandit @ gmail.com 


ಸಂಪಾದಕರ ಬಿನ್ನಹ 


ತರ್ಕಸಂಗ್ರಹದ ತೃತೀಯ (ಪರಿಷ್ಕೃತ) ಆವೃತ್ತಿ ಇದು. ತರ್ಕಸಂಗ್ರಹ 
ದೀಪಿಕೆಯಲ್ಲಿಯ ಪ್ರಾಮಾಣ್ಯವಾದ, ಮುಕ್ತಿವಾದ ಮುಂತಾದ ಕೆಲವು 
ವಿಶೇಷವಿಚಾರಗಳನ್ನು ಕನ್ನಡಟಿಪ್ಪಣಿಯಲ್ಲಿ ಸೇರಿಸಲಾಗಿದೆ. ಜೊತೆಗೆ 
ವಿಶೇಷಜಿಜ್ಞಾಸುಗಳಿಗಾಗಿ ದೀಪಿಕೆಯನ್ನೂ ಅನುಬಂಧದ ರೂಪದಲ್ಲಿ 
ನೀಡಿದ್ದೇವೆ. (ಸೌಲಭ್ಯಕ್ಕಾಗಿ ತರ್ಕಸಂಗ್ರಹಮೂಲದ ಆಯಾ ಘಟಕಗಳಿಗೆ 
ಸಂವಾದಿಯಾಗಿ ದೀಪಿಕೆಯಲ್ಲೂ ಘಟಕಗಳನ್ನು ಮಾಡಲಾಗಿದೆ.) 


ಹಿಂದಿನ ಎರಡೂ ಆವೃತ್ತಿಗಳನ್ನು ಪ್ರಕಾಶಿಸುವ ಭಾರವನ್ನು ನಾವೇ 
ಹೊತ್ತಿದ್ದೆವು. ಆದರೀಗ "ಅಭಿಜ್ಞಾನ'ದ ಶ್ರೀ ಸೂರ್ಯಪ್ರಕಾಶ ಪಂಡಿತರು 
ನಮ್ಮ “ಭಾರಾವತಾರಕ್ಷಮ”'ರಾಗಿ ಈ ಗ್ರಂಥವನ್ನು ಪ್ರಕಾಶಿಸುತ್ತಿದ್ದಾರೆ. 
ಅವರು ಈ ಭಾರವನ್ನು ಸಲೀಲವಾಗಿ ಹೊರುವಂತೆ ಸಹಾನುಭೂತಿ 
ಪರರಾದ ತರ್ಕಜಿಜ್ಞಾಸುಗಳು ಸಹಕರಿಸುವರೆಂಬ ಸದಾಶಯ ನಮ್ಮದು. 


ಡಾ।। ಬಾಳಿಗಾ ಕಾಲೇಜು ಮಹೇಶ ಅಡಕೋಳಿ 
ಕುಮಟಾ, ಉತ್ತರ ಕನ್ನಡ ಶಂಕರ ಭಟ್ಟ 
ಡಿಸೆಂಬರ್‌, 2008 


ಚತುರ್ಥ (ಪರಿಷ್ಕೃತ) ಆವೃತ್ತಿ ಪುನರ್ಮುದ್ರಣಕ್ಕೆ ಸಜ್ಜುಗೊಳ್ಳುತ್ತಿರು 
ವಾಗ ಪ್ರತ್ಯಕ್ಷರ ಪರೀಕ್ಷೆಯನ್ನು ಮಾಡಿ ಇನ್ನೂ ಪರಿಷ್ಕರಿಸುವ ಶ್ರಮವನ್ನು 
ಹೊತ್ತ ಶ್ರೀ ಮಹೇಶಭಟ್ಟ ಆರ್‌. ಹಾರ್ಯಾಡಿ ಅವರ ವಿದ್ದತ್ಟೀತಿಗೆ 
ಕೃತಜ್ಞತೆಗಳು. 


ಕುಮಟಾ, ಉತ್ತರ ಕನ್ನಡ ಮಹೇಶ ಅಡಕೋಳಿ 
9-7-2017 ಶಂಕರ ಭಟ್ಟ 


ಅರಿಕೆ 


(ಪ್ರಥಮ ಮುದ್ರಣ) 

ಪ್ರಮುಖದರ್ಶನಗಳಲ್ಲೊಂದಾದ ತಾರ್ಕಿಕದರ್ಶನದ ಮೂಲಭೂತಸಿದ್ದಾಂತಗಳನ್ನೊಳಗೊಂಡ 
"ತರ್ಕಸಂಗ್ರಹ'ವನ್ನು ಪಾಠ್ಯಪುಸ್ತಕರೂಪದಲ್ಲಿ ಪ್ರಕಟಿಸುತ್ತಿದ್ದೇವೆ. ಕನ್ನಡದಲ್ಲಿ ಸರಳನಿರೂಪಣೆಯಿರುವ ಈ ಗ್ರಂಥದ 
ಒಂದು ವ್ಯವಸ್ಥಿತಪಾಠ್ಯಪುಸ್ತಕದ ಅಭಾವ ಓದುಗರಿಗೆ ಅದರಲ್ಲಿಯೂ ವಿದ್ಯಾರ್ಥಿಗಳಿಗೆ ಉಂಟುಮಾಡುತ್ತಿದ್ದ 
ಅನಾನುಕೂಲ್ಯ ದೀರ್ಫಕಾಲದಿಂದಲೂ ನಮ್ಮನ್ನು ಬಾಧಿಸುತ್ತಿತ್ತು. ಆದ್ದರಿಂದ ಯಥಾಶಕ್ತಿ ತರ್ಕಸಂಗ್ರಹದ ಸರಳ 
ನಿರೂಪಣೆಯನ್ನು ಒಳಗೊಂಡ ಗ್ರಂಥವನ್ನು ರಚಿಸಬೇಕೆಂಬ ಸಂಕಲ್ಪ ಈಗ ಮೂರ್ತರೂಪ ಪಡೆಯುತ್ತಿದೆ. 

ಭಾರತೀಯ ಪ್ರಮುಖದರ್ಶನಗಳ ಸಂಕ್ಷಿಪ್ತ ಪರಿಚಯ ಮತ್ತು ತರ್ಕಸಂಗ್ರಹದ ಪರಿಚಯಾತ್ಮಕವಾದ 
ಭೂಮಿಕೆ, ದೇವನಾಗರಿಲಿಪಿಯಲ್ಲಿ ಗ್ರಂಥದ ಮೂಲಭಾಗ, ಸರಳ ಕನ್ನಡಾನುವಾದ ಮತ್ತು ತರ್ಕಸಂಗ್ರಹವನ್ನು 
ಅರ್ಥೈಸಿಕೊಳ್ಳಲು ಸಹಕಾರಿಯಾದ ಕನ್ನಡ, ಸಂಸ್ಕೃತ ಹಾಗೂ ಆಂಗ್ಲಗ್ರಂಥಗಳನ್ನು ಅವಲೋಕಿಸಿ ರೂಪಿತಗೊಂಡ 
ಟಿಪ್ಪಣಿ ಇವು ಈ ಪ್ರಕಟನೆಯ ವೈಶಿಷ್ಟ್ಯಗಳು. ಹೀಗಿದ್ದರೂ ಪಾರಿಭಾಷಿಕಪದಪ್ರಯೋಗವಿಲ್ಲದಿದ್ದರೆ ಕೆಲವು 
ವಿಷಯಗಳ ಸ್ವ-ರೂಪವೇ ಊನವಾಗುವ ಭೀತಿಯಿದ್ದುದರಿಂದ ನಿರೂಪಣೆ ಅಲ್ಲಲ್ಲಿ ಕ್ಲಿಷ್ಟವಾಗುವ ಅನಿವಾರ್ಯತೆ 
ಇದ್ದೇ ಇದೆ. 

ಈ ಗ್ರಂಥ ಹೀಗೆ ಬೆಳಕು ಕಾಣಲು ಶ್ರಮಿಸಿದ ಅಮರ ಪ್ರಕಾಶನ, ಸಾಗರ, ಮೈತ್ರಿ ಮುದ್ರಣ, ಗೋಕರ್ಣ, 
ರಕ್ಷಾಪುಟದ ವಿನ್ಯಾಸ ಹಾಗೂ ಮುದ್ರಣದ ಹೊಣೆ ಹೊತ್ತ ಮಿತ್ರ ಶ್ರೀ ಪಿ. ವಿ. ಭಟ್ಟ, ಗ್ರಂಥರಚನೆಗೆ ಅಪ್ರತ್ಯಕ್ಷವಾಗಿ 
ಪ್ರಚೋದಿಸಿದ ಸಮಸ್ತ ವಿದ್ಯಾರ್ಥಿಸಮುದಾಯ ಹಾಗೂ ನೀವು--ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. 


ಡಾಟ ಬಾಳಿಗಾ ಕಾಲೇಜು १ ಮಹೇಶ ಅಡಕೋಳಿ 
ಕುಮಟಾ - 581 362 ಶಂಕರ ಭಟ್ಟ 
ಸಪ್ಟಂಬರ್‌ 1992 

(ದ್ವಿತೀಯ ಪರಿಷ್ಕೃತ ಮುದ್ರಣ) 


“ತರ್ಕಸಂಗ್ರಹ'ದ ಈ ಪರಿಷ್ಕೃತ ಆವೃತ್ತಿಯನ್ನು ತಮ್ಮ ಕೈಯಲ್ಲಿಡಲು ಸಂತಸವೆನಿಸುತ್ತದೆ. ಪ್ರಥಮ 
ಮುದ್ರಣದಲ್ಲಿಯ ಮುದ್ರಣದೋಷಗಳನ್ನು ಹಾಗೂ ಅನುವಾದ-ಟಿಪ್ಪಣಿಗಳಲ್ಲಿಯ ನ್ಯೂನತೆಗಳನ್ನು ಈ 
ಮುದ್ರಣದಲ್ಲಿ ಯಥಾಮತಿ ಪರಿಹರಿಸಿದ್ದೇವೆ ಎಂಬ ಧನ್ಯತೆ ನಮ್ಮದು. ದೀಪಿಕೆಯ ಕೆಲವುಭಾಗಗಳನ್ನು 
ಮೂಲದಲ್ಲಿಯೇ ನೀಡಬೇಕೆಂದು ಸಂಕಲ್ಪಿಸಿದ್ದೇವಾದರೂ ಟಿಪ್ಪಣಿಗಳಲ್ಲಿ ದೀಪಿಕೆಯ ಆಯಾ ಭಾಗಗಳ 
ಕನ್ನಡರೂಪ ಬಂದಿರುವುದರಿಂದ ಪುನರುಕ್ತಿಯನ್ನು ಪರಿಹರಿಸಲು ಮೂಲವನ್ನು ಕೈಬಿಡಬೇಕಾಯಿತು. 

ಈ ಗ್ರಂಥ ಮತ್ತೊಮ್ಮೆ ಬೆಳಕನ್ನು ಕಾಣಲು ಕಾರಣಕರ್ತರಾದವರು ಶಿರಸಿಯಲ್ಲಿನ "ಸಂಶೋಧನ'(ಸಂಸ್ಕೃತ 
ಶೋಧ ಸಂಸ್ಥಾನ)ದ ಅಧ್ಯಕ್ಷರೂ ಆದರಣೀಯ ಗುರುಗಳೂ ಆದ ll ದಯಾನಂದ ಶಾನಭಾಗ ಅವರು. 
ಅವರಿಗೂ “ಸಂಶೋಧನ'ದ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಅನಂತ ಧನ್ಯವಾದಗಳು. 

ಈ ಗ್ರಂಥದ ಸ್ವರೂಪ ಹೀಗಿರಬೇಕು ಎಂಬ ನಮ್ಮ ಕಲ್ಪನೆಗೆ ಆಕಾರವನ್ನು ನೀಡಿದ "ವಾಗರ್ಥ'ದ 
ಮಿತ್ರರಾದ ಶ್ರೀ ಎಮ್‌. ಎನ್‌. ಪ್ರಸಾದ ಫಣಿ, ರಾಘವೇಂದ್ರ ಅವರಿಗೂ ಮುದ್ರಣದ ಸಂದರ್ಭದಲ್ಲಿ 
ಸಹಕಾರವನ್ನು ನೀಡಿದ ಡಾ।। ಎಸ್‌. ಆರ್‌. ಲೀಲಾ, ಬೆಂಗಳೂರು ಹಾಗೂ ಪರಿಷ್ಕಾರಸಂಬಂಧಿಸಲಹೆಗಳನ್ನು 
ಸೂಚಿಸಿದ ವಿದ್ವಾನ್‌ ಉಮಾಕಾಂತ ಭಟ್ಟ, ಮೇಲುಕೋಟೆ ಅವರಿಗೂ ನಮ್ಮ ಕೃತಜ್ಞತೆಗಳು. 


च्छ ಬಾಳಿಗಾ ಕಾಲೇಜು ಮಹೇಶ ಅಡಕೋಳಿ 
ಕುಮಟಾ - 581 362 ಶಂಕರ ಭಟ್ಟ 
ಜೂನ್‌, 2003 


ತರ್ಕಸಂಗ್ರಹ 


ಭೂಮಿಕೆ 


ದರ್ಶನದ ಉಗಮ 

“ವಿಶ್ವ ಎಂಬುದು ಮೊದಲ ಮತ್ತು ಕೊನೆಯ ಪುಟಗಳನ್ನು ಕಳೆದುಕೊಂಡ ಒಂದು 
ಪುಸ್ತಕದಂತೆ''. ಪರ್ಷಿಯಾದೇಶದ ಕವಿಯೊಬ್ಬನ ಈ ಉದ್ದಾರದಲ್ಲಿ ಪ್ರಪಂಚದ ಸಮಸ್ತ 
ಅನ್ವೇಷಣೆಗಳ ಮೂಲಪ್ರಚೋದನೆಯ ಚಿತ್ರಣವಿದೆ. ಭೌತಿಕನೆಲೆಯಲ್ಲಿ ದೈಹಿಕ ಅಗತ್ಯಗಳಿಗೆ 
ಮಾತ್ರ ಸೀಮಿತವಾಗಿದ್ದ ಆದಿಮಾನವನ ಜೀವನ ಸುತ್ತಲಿನ ಪ್ರಕೃತಿಯ ವೈಚಿತ್ರ್ಯ 
ವೈಪರೀತ್ಯಗಳಿಂದ ಕ್ಷುಬ್ಧವಾದಾಗ ಸುಪ್ತವಾಗಿದ್ದ ಅವನ ಚಿತ್ತ ಜಾಗರಿತವಾಗಿ "ಏನು'? "ಏಕೆ'? 
"ಹೇಗೆ'? ಎಂದೆಲ್ಲ ಪ್ರಶ್ನಿಸಲಾರಂಭಿಸಿತು. ವಿಶ್ವಪುಸ್ತಕದ ಕಳೆದುಹೋದ ಪುಟಗಳ ಈ ಅನ್ವೇಷಣೆ 
ಎರಡು ದಿಕ್ಕುಗಳಲ್ಲಿ ಸಾಗಿತು. ಒಂದು ದಿಕ್ಕು ಪ್ರಕೃತಿಯ ಶಕ್ತಿಗಳನ್ನು ಶ್ರದ್ಧಾಮೂಲಭಾವನೆಯಿಂದ 
ಅರ್ಥೈಸಹೊರಟು ಪುರಾಣ(Mythಂlಂg್ರy)ವಾದರೆ ಇನ್ನೊಂದು ಬೌದ್ಧಿಕವಾಗಿ ವಿಶ್ಲೇಷಿಸುತ್ತ 
"ದರ್ಶನ'ದ ಉಗಮಕ್ಕೆ ಕಾರಣವಾಯಿತು. 

ಈ ದೃಶ್ಯಪ್ರಪಂಚ ಯಾವೆಲ್ಲ ಮೂಲ ಅಂಶಗಳಿಂದ ಉತ್ಪನ್ನವಾಗಿದೆ? ಆ ಮೂಲ 
ಅಂಶಗಳ ಸ್ವರೂಪವೇನು? ಆ ಸ್ವರೂಪವೇ ಪ್ರಪಂಚದ ನೈಜಸ್ವರೂಪವೆ? ನಾಮ 
ರೂಪಾತ್ಮಕವಾದ ಈ ಪ್ರಪಂಚಕ್ಕೆ ಕಾರಣವೇನು? ಇದರ ಕರ್ತೃ ಯಾರು? "ನಾನು' ಎಂಬುದರ 
ಸ್ವರೂಪವೇನು? "ನನ್ನ' ಆತ್ಯಂತಿಕ ಉದ್ದೇಶವೇನು? "ನನಗೆ' ಮರಣಾನಂತರ ಅಸ್ತಿತ್ರವಿದೆಯೆ? 
ಮರಣ-ಜನನಗಳ ಈ ನಿರಂತರ ಆವರ್ತನೆಯಿಂದ ಬಿಡುಗಡೆ ಇದೆಯೆ? ಇಂತಹ ಪ್ರಶ್ನೆಗಳಿಗೆ 
ಪರಿಹಾರದ ಅನ್ವೇಷಣೆಯ "ಮಾರ್ಗ' ಹಾಗೂ ಕಂಡುಕೊಂಡ "ಪರಿಹಾರ' ಇವೆರಡಕ್ಕೂ 
"ದರ್ಶನ' ಎಂಬ ಪದ ಅನ್ವಯಿಸುತ್ತದೆ. 


ದರ್ಶನದ ಅರ್ಥ 

"ದರ್ಶನ' ಎಂಬ ಪದವನ್ನು दृश्यते अनेन इति ಎಂಬ ಕರಣವ್ಯತ್ತತ್ತಿಯಿಂದಲೂ दर्शनं- 
दृष्टि इति ಎಂಬ ಭಾವವೃತ್ತತ್ತಿಯಿಂದಲೂ ಅರ್ಥೈಸುತ್ತಾರೆ. ಯಾವ ಸಾಧನಗಳಿಂದ 
ಆತ್ಯಂತಿಕತತ್ತದ ಸಾಕ್ಲಾತ್ಕಾರವಾಗುವುದೋ ಅಂತಹ ಸಾಧನಗಳು "ದರ್ಶನ' ಎಂಬುದು 
ಕರಣವ್ಯುತ್ಪತ್ತಿಯ ಅರ್ಥ. ಈ ಸಾಧನಗಳಿಂದ ನೋಡಲ್ಪಡುವ ಆತ್ಯಂತಿಕತತ್ವವೇ "ದರ್ಶನ' 
ಎನ್ನುವುದು ಭಾವವೃತ್ಪತ್ತಿಯ ಅರ್ಥ. 

ದರ್ಶನವು ಶಾಸ್ತ್ರಎಂದು ಪರಿಗಣಿತವಾಗಿದೆ. ಶಾಸ್ತ್ರವೆಂಬ ಶಬ್ದವು शास्‌ "ಆಜ್ಞಾಪಿಸು' 
ಮತ್ತು शंस्‌ "ವರ್ಣಿಸು' ಅಥವಾ "ಪ್ರಕಟಿಸು' ಎಂಬ ಎರಡು ಧಾತುಗಳಿಂದ ನಿಷ್ಟನ್ನವಾಗಿದೆ. 
ಮನುಷ್ಯನ ಕರ್ತವ್ಯ-ಅಕರ್ತವ್ಯಗಳನ್ನು ವಿಧಿ ಮತ್ತು ನಿಷೇಧಗಳ ಮೂಲಕ ಆಜ್ಞಾಪಿಸುವ 
"ಶಾಸನ' ಎಂಬ ಅರ್ಥದಲ್ಲಿ "ಶಾಸ್ತ್ರ ಶಬ್ದವು ಧರ್ಮಶಾಸ್ತ್ರಗಳಿಗೆ ಅನ್ವಯಿಸುತ್ತದೆ. 


ಭೂಮಿಕೆ 


ದರ್ಶನದ ಉಗಮ 

“ವಿಶ್ವ ಎಂಬುದು ಮೊದಲ ಮತ್ತು ಕೊನೆಯ ಪುಟಗಳನ್ನು ಕಳೆದುಕೊಂಡ ಒಂದು 
ಪುಸ್ತಕದಂತೆ''. ಪರ್ಷಿಯಾದೇಶದ ಕವಿಯೊಬ್ಬನ ಈ ಉದ್ಗಾರದಲ್ಲಿ ಪ್ರಪಂಚದ ಸಮಸ್ತ 
ಅನ್ವೇಷಣೆಗಳ ಮೂಲಪ್ರಚೋದನೆಯ ಚಿತ್ರಣವಿದೆ. ಭೌತಿಕನೆಲೆಯಲ್ಲಿ ದೈಹಿಕ ಅಗತ್ಯಗಳಿಗೆ 
ಮಾತ್ರ ಸೀಮಿತವಾಗಿದ್ದ ಆದಿಮಾನವನ ಜೀವನ ಸುತ್ತಲಿನ ಪ್ರಕೃತಿಯ ವೈಚಿತ್ರ್ಯ 
ವೈಪರೀತ್ಯಗಳಿಂದ ಕ್ಷುಬ್ಧವಾದಾಗ ಸುಪ್ತವಾಗಿದ್ದ ಅವನ ಚಿತ್ತ ಜಾಗರಿತವಾಗಿ "ಏನು'? "ಏಕೆ'? 
"ಹೇಗೆ'? ಎಂದೆಲ್ಲ ಪ್ರಶ್ನಿಸಲಾರಂಭಿಸಿತು. ವಿಶ್ವಪುಸ್ತಕದ ಕಳೆದುಹೋದ ಪುಟಗಳ ಈ ಅನ್ವೇಷಣೆ 
ಎರಡು ದಿಕ್ಕುಗಳಲ್ಲಿ ಸಾಗಿತು. ಒಂದು ದಿಕ್ಕು ಪ್ರಕೃತಿಯ ಶಕ್ತಿಗಳನ್ನು ಶ್ರದ್ಧಾಮೂಲಭಾವನೆಯಿಂದ 
ಅರ್ಥೈಸಹೊರಟು ಪುರಾಣ(Mythಂಂgy)ವಾದರೆ ಇನ್ನೊಂದು ಬೌದ್ಧಿಕವಾಗಿ ವಿಶ್ಲೇಷಿಸುತ್ತ 
"ದರ್ಶನ'ದ ಉಗಮಕ್ಕೆ ಕಾರಣವಾಯಿತು. 

ಈ ದೃಶ್ಯಪ್ರಪಂಚ ಯಾವೆಲ್ಲ ಮೂಲ ಅಂಶಗಳಿಂದ ಉತ್ಪನ್ನವಾಗಿದೆ? ಆ ಮೂಲ 
ಅಂಶಗಳ ಸ್ವರೂಪವೇನು? ಆ ಸ್ವರೂಪವೇ ಪ್ರಪಂಚದ ನೈಜಸ್ವರೂಪವೆ? ನಾಮ 
ರೂಪಾತ್ಮಕವಾದ ಈ ಪ್ರಪಂಚಕ್ಕೆ ಕಾರಣವೇನು? ಇದರ ಕರ್ತೃ ಯಾರು? "ನಾನು' ಎಂಬುದರ 
ಸ್ವರೂಪವೇನು? "ನನ್ನ' ಆತ್ಯಂತಿಕ ಉದ್ದೇಶವೇನು? "ನನಗೆ' ಮರಣಾನಂತರ ಅಸ್ತಿತ್ವವಿದೆಯೆ? 
ಮರಣ-ಜನನಗಳ ಈ ನಿರಂತರ ಆವರ್ತನೆಯಿಂದ ಬಿಡುಗಡೆ ಇದೆಯೆ? ಇಂತಹ ಪ್ರಶ್ನೆಗಳಿಗೆ 
ಪರಿಹಾರದ ಅನ್ವೇಷಣೆಯ "ಮಾರ್ಗ' ಹಾಗೂ ಕಂಡುಕೊಂಡ "ಪರಿಹಾರ' ಇವೆರಡಕ್ಕೂ 
"ದರ್ಶನ' ಎಂಬ ಪದ ಅನ್ವಯಿಸುತ್ತದೆ. 


ದರ್ಶನದ ಅರ್ಥ 

"ದರ್ಶನ' ಎಂಬ ಪದವನ್ನು दृश्यते अनेन इति ಎಂಬ ಕರಣವ್ಯತ್ಪತ್ತಿಯಿಂದಲೂ दर्शनं- 
दृष्टि: इति ಎಂಬ ಭಾವವ್ಯತ್ಪತ್ತಿಯಿಂದಲೂ ಅರ್ಥೈಸುತ್ತಾರೆ. ಯಾವ ಸಾಧನಗಳಿಂದ 
ಆತ್ಯಂತಿಕತತ್ತ್ವದ ಸಾಕ್ಷಾತ್ಕಾರವಾಗುವುದೋ ಅಂತಹ ಸಾಧನಗಳು "ದರ್ಶನ' ಎಂಬುದು 
ಕರಣವ್ಯತ್ಸತ್ತಿಯ ಅರ್ಥ. ಈ ಸಾಧನಗಳಿಂದ ನೋಡಲ್ಪಡುವ ಆತ್ಯಂತಿಕತತ್ವವೇ "ದರ್ಶನ' 
ಎನ್ನುವುದು ಭಾವವೃತ್ತತ್ತಿಯ ಅರ್ಥ. 

ದರ್ಶನವು ಶಾಸ್ತ್ರ ಎಂದು ಪರಿಗಣಿತವಾಗಿದೆ. ಶಾಸ್ತ್ರವೆಂಬ ಶಬ್ದವು शास्‌ "ಆಜ್ಞಾಪಿಸು' 
ಮತ್ತು शस्‌ “ವರ್ಣಿಸು' ಅಥವಾ "ಪ್ರಕಟಿಸು' ಎಂಬ ಎರಡು ಧಾತುಗಳಿಂದ ನಿಷ್ಠನ್ನವಾಗಿದೆ. 
ಮನುಷ್ಯನ ಕರ್ತವ್ಯ-ಅಕರ್ತವ್ಯಗಳನ್ನು ವಿಧಿ ಮತ್ತು ನಿಷೇಧಗಳ ಮೂಲಕ ಆಜ್ಞಾಪಿಸುವ 
"ಶಾಸನ' ಎಂಬ ಅರ್ಥದಲ್ಲಿ "ಶಾಸ್ತ್ರ ಶಬ್ದವು ಧರ್ಮಶಾಸ್ತ್ರಗಳಿಗೆ ಅನ್ವಯಿಸುತ್ತದೆ. 


4 ತರ್ಕಸಂಗ್ರಹ 


ಆತ್ಯಂತಿಕತತ್ವವನ್ನು ವರ್ಣಿಸುವ ಅಥವಾ ಪ್ರಕಟಿಸುವ "ಶಂಸಕ' ಎಂಬ ಅರ್ಥದಲ್ಲಿ ದರ್ಶನವು 
"ಶಾಸ್ತ್ರ ಎಂದು ಕರೆಯಲ್ಪಡುತ್ತದೆ. ಇವುಗಳಲ್ಲಿ ಶಾಸನಶಾಸ್ತ್ರವಾದ ಧರ್ಮಶಾಸ್ತ್ರವು 
ಕ್ರಿಯಾಪ್ರೇರಕವಾದರೆ ಶಾಸಕಶಾಸ್ತ್ರವಾದ ದರ್ಶನವು ಜ್ಞಾನಪ್ರೇರಕವಾಗಿದೆ. 


ದರ್ಶನಪ್ರಕಾರಗಳು 
ದರ್ಶನಗಳನ್ನು ಮೂಲತಃ “ಆಸ್ತಿಕ' ಮತ್ತು "ನಾಸ್ತಿಕ' ಎಂದು ದ್ವಿವಿಧವಾಗಿ 

ವಿಂಗಡಿಸಲಾಗಿದೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸಾ ಮತ್ತು 

ಉತ್ತರಮೀಮಾಂಸಾ(ವೇದಾಂತ) ಇವು ಆಸ್ತಿಕದರ್ಶನಗಳು. ಇವುಗಳನ್ನೇ "ಷಡ್‌ದರ್ಶನ' 
ಗಳೆಂದು ಕರೆಯುತ್ತಾರೆ. ಚಾರ್ವಾಕ, ಬೌದ್ಧಮತ್ತು ಜೈನದರ್ಶನಗಳು ನಾಸ್ತಿಕದರ್ಶನಗಳು ಎಂದು 
ಪರಿಗಣಿಸಲ್ಪಡುತ್ತವೆ. 

ದರ್ಶನಗಳಲ್ಲಿ ಆಸ್ತಿಕ ಮತ್ತು ನಾಸ್ತಿಕ ಎಂಬ ವಿಂಗಡಣೆಗೆ ಮೂರು ಮಾನದಂಡಗಳಿವೆ: 

1. ದೃಶ್ಯಪ್ರಪಂಚಕ್ಕೆ ಅತೀತವಾದ ಸತ್ಯದ ನಿರಾಕರಣೆ. ಈ ದೃಷ್ಟಿಯಲ್ಲಿ ಚಾರ್ವಾಕದರ್ಶನ 
ಮಾತ್ರ ನಾಸ್ತಿಕದರ್ಶನವೆಂಬ ಅಭಿಧಾನಕ್ಕೆ ಅರ್ಹವಾಗುತ್ತದೆ. 

2. ಈಶ್ವರನ ಅಸ್ತಿತ್ವದ ನಿರಾಕರಣೆ. ಈ ಮಾನದಂಡದ ಪ್ರಕಾರ ಚಾರ್ವಾಕ, ಸಾಂಖ್ಯ ಮತ್ತು 
ಪೂರ್ವಮೀಮಾಂಸಾದರ್ಶನಗಳನ್ನು ನಾಸ್ತಿಕದರ್ಶನಗಳೆನ್ನಬೇಕಾಗುತ್ತದೆ. 

3. ವೇದಪ್ರಾಮಾಣ್ಯವನ್ನು ಅಂಗೀಕರಿಸುವಿಕೆ. ವೇದೋಕ್ತವಾದುದೆಲ್ಲವೂ ಪ್ರಮಾಣ ಎಂದು 
ಅಂಗೀಕರಿಸುವ ಷಡ್ಡರ್ಶನಗಳು ಆಸ್ತಿಕದರ್ಶನಗಳೆಂದೂ, ವೇದಗಳ ಪ್ರಾಮಾಣ್ಯವನ್ನು 
ನಿರಾಕರಿಸುವ ಚಾರ್ವಾಕ, ಬೌದ್ಧಮತ್ತು ಜೈನದರ್ಶನಗಳನ್ನು ನಾಸ್ತಿಕದರ್ಶನಗಳೆಂದೂ 
ವ್ಯವಹರಿಸುತ್ತಾರೆ. ಆಸ್ತಿಕ ಮತ್ತು ನಾಸ್ತಿಕ ಎಂಬ ಪೃಥಕ್ಕರಣಕ್ಕೆ ವೇದಪ್ರಾಮಾಣ್ಯದ 
ಮಾನದಂಡವನ್ನು ಅಂಗೀಕರಿಸಿ ಇವುಗಳನ್ನೇ ವೈದಿಕ ಮತ್ತು ಅವೈದಿಕದರ್ಶನಗಳೆಂದೂ ' 
ವ್ಯವಹರಿಸಲಾಗುತ್ತದೆ. 


ದರ್ಶನಗಳ ಸ್ಥೂಲಪರಿಚಯ 

ಚಾರ್ವಾಕದರ್ಶನ 

"ಮನಸೆಳೆಯುವಂತೆ ಆಕರ್ಷಕವಾಗಿ ವಾದಿಸುವವನು' चारुवाक्‌ ಎಂದು ಅನ್ವರ್ಥ 
ಅಭಿಧಾನವನ್ನು ಹೊಂದಿದ ಈ ದರ್ಶನದ ಮೂಲ ಪ್ರವರ್ತಕ ಬ ) ०73 ಎಂದು ಪ್ರಸಿದ್ಧಿಯಿದೆ. 
"ಲೋಕಾಯತ' ಎಂಬ ಇನ್ನೊಂದು ಹೆಸರನ್ನು ಹೊಂದಿದ ಈ ದರ್ಶನದ ಪ್ರಕಾರ ಪ್ರತ್ಯಕ್ಷವೊಂದೇ 
ಪ್ರಮಾಣ. ಪೃಥ್ವೀ, ಜಲ, ತೇಜಸ್‌ ಮತ್ತು ವಾಯು ಎಂಬ ಭೂತಗಳಿಂದ ಪ್ರಪಂಚ 
ಉತ್ಪನ್ನವಾಗಿದೆ. ಇವುಗಳ ಸಂಯೋಗವಿಶೇಷದಿಂದ ಬುದ್ಧಿಮತ್ತು ಚೈತನ್ಯ ಉಂಟಾಗುತ್ತವೆ. ಈ 
ನಾಲ್ಕು ಭೂತಗಳು ವಿಘಟನೆ ಹೊಂದುವುದೇ ಮರಣ. 

ಆಯುರಾರೋಗ್ಯ-ಐಶ್ವರ್ಯಗಳ ಮೂಲಕ ಪಡೆಯುವ ವಿಷಯಸುಖವೇ ಸ್ವರ್ಗ. 


ತರ್ಕಸಂಗ್ರಹ 5 


ವ್ಯಾಧಿ, ದಾರಿದ್ರ್ಯ ಇತ್ಕಾದಿ ಉಪದ್ರವಗಳು ಉಂಟುಮಾಡುವ ಅಹಿತಕರ ಅನುಭವವೇ ನರಕ. 
ದೇವರು, ಪಾಪ-ಪುಣ್ಯಗಳೆಲ್ಲಕೇವಲ ಭ್ರಮೆ. ಭೌತಿಕಜೀವನದಲ್ಲಿ ಅರ್ಥ ಮತ್ತುಕಾಮಗಳೆಂಬ 
ಪುರುಷಾರ್ಥಗಳನ್ನು ಸಂಪಾದಿಸಿ ಯಾವಜ್ಜೀವವೂ ಭೋಗಗಳನ್ನು ಅನುಭವಿಸುವುದೇ ಜೀವನದ 
ಪರಮಪ್ರಯೋಜನ. ಆದ್ದರಿಂದಲೇ ಚಾರ್ವಾಕದರ್ಶನವನ್ನು चर्वन्ति (ಭಕ್ಷಿಸುತಾರೆ) इति 
चार्वाका: ಎಂದು ಅರ್ಥೈಸಲಾಗಿದೆ. 


ಬೌದ್ಧದರ್ಶನ 

ಇದರ ಪ್ರಕಾರ ವಿಶ್ವವೆಲ್ಲವೂ ಕ್ಷಣಭಂಗುರವಾದುದು. ದುಃಖ, ಆಯತನ, ಸಮುದಯ 
ಮತ್ತು ಮಾರ್ಗ ಎಂಬ ನಾಲ್ಕು ಆರ್ಯಸತ್ಯಗಳಿವೆ. ವಿಜ್ಞಾನ, ವೇದನಾ, ಸಂಜ್ಞಾ ಸಂಸ್ಕಾರ 
ಮತ್ತು ರೂಪ ಇವು ಪಂಚವಿಧ ದುಃಖಗಳು. ಪಂಚ ಜ್ಞಾನೇಂದ್ರಿಯಗಳು, ಪಂಚ 
ಕರ್ಮೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಇವು ಹನ್ನೆರಡು "ಆಯತನ'ಗಳು. ಮನುಷ್ಯನ 
ಆಂತರ್ಯದಲ್ಲಿ ಯಾವುದರಿಂದ ರಾಗಾದಿಗಳ ಸಮೂಹ ಉತ್ಪನ್ನವಾಗುವುದೋ ಆ "ನಾನು, 
ನನ್ನದು' ಎಂಬ ಸ್ವಭಾವವನ್ನೇ “ಸಮುದಯ' ಎನ್ನುತ್ತಾರೆ. ಎಲ್ಲ ಸಂಸ್ಕಾರಗಳೂ ಕ್ಷಣಿಕ ಎಂಬ 
ಭಾವವು ಸ್ಥಿರವಾಗಿರುವುದಕ್ಕೆ "ಮಾರ್ಗ'ಎಂದು ಹೆಸರು. ಇದೇ ಮೋಕ್ಷ. 

ಬೌದ್ಧರು ಪ್ರತ್ಯಕ್ಷಮತ್ತು ಅನುಮಾನ ಎಂಬ ಎರಡು ಪ್ರಮಾಣಗಳನ್ನು ಅಂಗೀಕರಿಸುತ್ತಾರೆ. 
ಈ ದರ್ಶನದಲ್ಲಿ ವೈಭಾಷಿಕ, ಸೌತ್ರಾಂತಿಕ, ಯೋಗಾಚಾರ ಮತ್ತು ಮಾಧ್ಯಮಿಕ ಎಂಬ ನಾಲ್ಕು 
ಪ್ರಭೇದಗಳಿವೆ. 


ಜೈನದರ್ಶನ 

ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದಗಳೆಂಬ ಮೂರು ಪ್ರಮಾಣಗಳನ್ನು ಅಂಗೀಕರಿಸುವ 
ಜೈನದರ್ಶನ “ಪುದ್ಲಲ' ಎಂಬ ಸೂಕ್ಷ್ಮವಾದ ಮೂಲಧಾತುಗಳಿಂದ ಪೃಥಿವೀ ಮುಂತಾದ 
ಸ್ಥೂಲಭೂತಗಳು ಉಂಟಾಗಿವೆಯೆಂದು ವಾದಿಸುತ್ತದೆ. ಈಶ್ವರತತ್ವವನ್ನು ಅಂಗೀಕರಿಸದಿದ್ದರೂ 
ಚೈತನ್ಯಸ್ವರೂಪಿಯಾದ, ಸಂಕೋಚ-ವಿಕಾಸಸ್ವಭಾವಸಹಿತವಾದ, ನಿತ್ಯವಾದ ಆತ್ಮವನ್ನು 
ಅಂಗೀಕರಿಸಲಾಗಿದೆ. ಈ ದರ್ಶನದ ಪ್ರಕಾರ ಪೂರ್ಣತೆಯನ್ನು ಪಡೆದ ಜೀವಾತ್ಮನೇ "ಅರ್ಹತ'. 
ಜನ್ಮಾಂತರವನ್ನು ಅಂಗೀಕರಿಸುವ ಜೈನರು ಜೀವಾತ್ಮನ ಕರ್ಮಪುದ್ಗಲಗಳು ನಾಶ ಹೊಂದಿದ 
ಬಳಿಕ ನಿಸ್ಸಂಗವಾದ ಆತ್ಮ ಅನಂತಾಕಾಶದಲ್ಲಿ ಸತತವೂ ಊರ್ದ್ವಗಾಮಿಯಾಗಿರುವುದನ್ನೇ 
"ಮೋಕ್ಷ' ಎನ್ನುತ್ತಾರೆ. 
ಸಾಂಖ್ಯದರ್ಶನ 

ಕಪಿಲಮಹರ್ಷಿಯಿಂದ ಪ್ರವರ್ತಿತವಾದ ಈ ದರ್ಶನವು "ಸಂಖ್ಯಾ'ಪ್ರಾಧಾನ್ಯದಿಂದ 
ಸಾಂಖ್ಯವೆಂಬ ಹೆಸರನ್ನು ಹೊಂದಿದೆ. “ಸಂಖ್ಯಾ” ಎಂಬ ಪದಕ್ಕೆ "ಏಕತ್ವದ್ದಿತ್ತಾದಿ ಸಂಖ್ಯೆಗಳು' 
ಮತ್ತು "ವಿವೇಕಜ್ಞಾನ' ಎಂಬ ಅರ್ಥದ್ವಯವಿದೆ. ಈ ಅರ್ಥದ್ವಯದಲ್ಲಿಯೂ ಇದು ಸಾಂಖ್ಯವೆಂಬ 
ಅನ್ವರ್ಥ ಅಭಿಧಾನವನ್ನು ಹೊಂದಿದೆ. 


6 ತರ್ಕಸಂಗ್ರಹ 


ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಎಂಬ ಪ್ರಮಾಣತ್ರಯವನ್ನು ಅಂಗೀಕರಿಸುವ ಈ 
ದರ್ಶನದಲ್ಲಿ 25 ತತ್ವಗಳನ್ನು ನಿರೂಪಿಸಲಾಗಿದೆ. ಪ್ರಕೃತಿ, ಮಹತ್‌, ಅಹಂಕಾರ, 
ರೂಪರಸಗಂಧಸ್ಪರ್ಶಶಬ್ದಗಳೆಂಬ ಪಂಚತನ್ಮಾತ್ರಗಳು, ಪಂಚಕರ್ಮೇಂದ್ರಿಯಗಳು, ಪಂಚ 
ಜ್ಞಾನೇಂದ್ರಿಯಗಳು, ಪಂಚಭೂತಗಳು, ಮನಸ್‌ ಮತ್ತುಪುರುಷ ಇವು 25 ತತ್ವಗಳು, ಇವುಗಳಲ್ಲಿ 
ಕೆಲವು ಕೇವಲ ಪ್ರಕ ೈತಿಗಳು, ಕೆಲವು ಪ್ರಕೃತಿ ವಿಕ್ಕ ೈತಿಗಳು, ಕೆಲವು ಕೇವಲ ವಿಕ್ಕ ೈತಿಗಳು, ಇನ್ನು 
ಕೆಲವು ಪ್ರಕ ೈತಿ-ವಿಕೃತಿ ಅಲ್ಲದವುಗಳು ಎಂದು ಚತುರ್ವಿಧವಾಗಿ ವಿಂಗಡಿಸಿ ನಾಲ್ಕು 
ಪದಾರ್ಥಗಳಾಗಿ ಅಂಗೀಕರಿಸಲಾಗಿದೆ. 

ಜಡವಾಗಿದ್ದರೂ ಕ್ರಿಯಾತ್ಮಕವಾದ, ಸತ್ತರಜಸ್ತಮೋಗುಣಗಳಿಂದ ಕೂಡಿದ ಪ್ರಕೃತಿಯೇ 


ಜಗತ್ತಿಗೆ ಕಾರಣವೇ ಹೊರತು ಈಶ್ವರನಲ್ಲ. ಪ್ರಕೃತಿ-ಪುರುಷ ವಿವೇಕಜ್ಞಾನವೇ ಮೋಕ್ಷ 
ಎಂಬುದು ಸಾಂಖ್ಯರ ಸಿದ್ಧಾಂತ. 


ಯೋಗದರ್ಶನ 


युज - समाधौ ಎಂಬ ಧಾತುವಿನಿಂದ "ಯೋಗ'ವೆಂಬ ಶಬ್ದವು ನಿಷ್ಟನ್ನವಾಗಿದೆ. ಈ 
ದರ್ಶನವು ಸಾಂಖ್ಯದರ್ಶನದ 25 ತತ್ತ್ವಗಳ ಜೊತೆ ಈಶ್ವರ ಎಂಬ 26ನೆಯ ತತ್ವವನ್ನು 
ಅಂಗೀಕರಿಸುವುದರಿಂದ "ಸೇಶ್ವರಸಾಂಖ್ಯ' ಎಂದೂ ಕರೆಯಲ್ಪಡುತ್ತದೆ. ಪತಂಜಲಿ 
ಮಹರ್ಷಿಯಿಂದ ಪ್ರವರ್ತಿತವಾದ ಈ ದರ್ಶನವು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದಗಳೆಂಬ 
ಪ್ರಮಾಣತ್ರಯವನ್ನು ಅಂಗೀಕರಿಸುತ್ತದೆ. 

ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ ಎಂಬ ಪಂಚವಿಧ 
ಚಿತ್ರವೃತ್ತಿಗಳನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಕಾಹಾರ, ಧಾರಣ, ಧ್ಯಾನ 
ಮತ್ತು ಸಮಾಧಿಗಳೆಂಬ ಅಷ್ಟಾಂಗಯೋಗಾನುಷ್ಠಾನದಿಂದ ತಡೆಯುವುದೇ ಯೋಗದರ್ಶನದ ' 
ತತ್ನಾರ್ಥ (योगः चित्तवृत्तिनिरोधः). ಯೋಗಾನುಷ್ಠಾನದಿಂದ ಪ್ರಕೃತಿ-ಪುರುಷವಿವೇಕಜ್ಞಾನ 
ಉದಯಿಸಿದ ಬಳಿಕ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಎಂಬ ಪಂಚಕ್ಷೇಶಗಳು 
ನಾಶವಾಗುತ್ತವೆ. ಇದರಿಂದ ಪುಣ್ಯ-ಪಾಪರೂಪಿಕರ್ಮಾಶಯ ನಾಶವಾಗುತ್ತದೆ. ತನ್ಮೂಲಕ 
ಮೋಕ್ಷಪ್ರಾಪ್ತಿ. ಹೀಗೆ ಸಹಜವಾದ ಶುದ್ಧಚ್ಛಿತನ್ಯದಲ್ಲಿ ಪುರುಷನ ಅಸ್ತಿತ್ವವೇ ಕೇವಲಾವಸ್ಥೆ. 
ಪುರುಷನ ಪ್ರವೃತ್ತಿಗೆ ಕಾರಣವಾದ ಪುರುಷಾರ್ಥಗಳು ಶೂನ್ಯವಾದಾಗ ಗುಣಗಳು ತಮ್ಮ 
ಕಾರಣದಲ್ಲಿಲಯವಾಗುತ್ತವೆ. ಇದೇ ಕೈವಲ್ಯ. 

ಯೋಗದರ್ಶನವು ಸಾಂಖ್ಯದರ್ಶನದಂತೆ ಪ್ರಪಂಚದ ಬಾಹ್ಯವಿಷಯಗಳ ವಿಶ್ಲೇಷಣೆ 
ಮತ್ತುನಿರೂಪಣೆಗೆ ಪ್ರಾಧಾನ್ಯ ನೀಡದೆ ಮನುಷ್ಯನ ಆಂತರಂಗಿಕವ್ಕಾಪಾರವಾದ ಚಿತ್ರವ ೈತ್ತಿಯ 


ಸೂಕ್ಷ್ಮನಿರೀಕ್ಷಣೆ ಮತ್ತು ವಿಶ್ಲೇಷಣೆಗಳಲ್ಲಿ ತೊಡಗಿಕೊಂಡು ಬಾಹ್ಯದಿಂದ ಅಂತರಂಗದತ್ತ 
ಮುನ್ನಡೆದಿದೆ. 


ತರ್ಕಸಂಗ್ರಹ 7 


ಪೂರ್ವಮೀಮಾಂಸಾ 

ಮಾನುಷಶಕ್ತಿಯ ಪರಿಧಿಯನ್ನು ಮೀರಿದ ನಿಸರ್ಗದ ವೈಚಿತ್ಯಗಳ ಅಪರಿಮಿತಶಕ್ತಿಗೆ ಕಣ್ಣು 
ತೆರೆದ ಆದಿಮಮಾನವ ಶ್ರದ್ಧಾಮೂಲಭಾವನೆಯಿಂದ ನಿಸರ್ಗದ ಆಯಾ ತತ್ನಗಳಿಗೆ 
ನಾಮರೂಪಾತ್ಮಕವಾದ ಆಕಾರವನ್ನು ಪರಿಕಲ್ಪಿಸಿ ಸ್ತುತಿಸಲು ಆರಂಭಿಸಿದನು. ಕಾಲಕ್ರಮೇಣ 
ವಾಗ್ರೂಪಿಸ್ತುತಿಯ ಜೊತೆ ವಸ್ತುಸಮರ್ಪಣೆಯ ಯಜ್ಞವಿಧಿ ಆರಂಭವಾಯಿತು. ಇಂತಹ 
ಯಜ್ಞದ ವಿಧಿ, ವಿಧಾನಗಳ ವಿವರಣೆ ಮತ್ತು ಯಜ್ಞಸಂಬಂಧಿ ವೇದವಾಕ್ಯಗಳ ನಿಷ್ಕೃಷ್ಟವಾದ 
ಅರ್ಥಜ್ಞಾನ ಒಂದು ದರ್ಶನವಾಗಿ "ಪೂರ್ವಮೀಮಾಂಸಾ' ಎಂಬ ಹೆಸರು ಪಡೆಯಿತು. 
ಕರ್ಮವಿವೇಚನೆಯಿಂದ “ಕರ್ಮಮೀಮಾಂಸಾ' ಎಂಬ ಹೆಸರೂ ಇದಕ್ಕಿದೆ. ಕರ್ಮಕಾಂಡವು 
ವೇದದ ಪೂರ್ವಭಾಗವಾದುದರಿಂದ ಇದಕ್ಕೆ "ಪೂರ್ವಮೀಮಾಂಸಾ' ಎಂಬ ಸಾರ್ಥಕ ಹೆಸರಿದೆ. 

"ಜೈಮಿನಿ'ಯು ಈ ದರ್ಶನದ ಪ್ರವರ್ತಕನೆಂದು ಪರಿಗಣಿಸಲ್ಪಟ್ಟರೂ ಅವನು 
ಸೂತ್ರಕಾರನೇ ಹೊರತು ಪ್ರವರ್ತಕನಲ್ಲ. ಕಾಲಕ್ರಮೇಣ ಪೂರ್ವಮೀಮಾಂಸೆಯಲ್ಲಿ 
ಪ್ರಧಾನವಾಗಿ ಮತದ್ವಯವು ಬೆಳೆದುಬಂದಿತು. ಕುಮಾರಿಲಭಟ್ಟನಿಂದ ಪ್ರವರ್ತಿತವಾದ ಮತಕ್ಕೆ 
"ಭಾಟ್ಟಮತ' ಎಂದೂ, ಕುಮಾರಿಲನ ಶಿಷ್ಯನಾದ ಪ್ರಭಾಕರನಿಂದ ಸ್ಥಾಪಿತವಾದ ಮತಕ್ಕೆ 
"ಪ್ರಾಭಾಕರಮತ' ಅಥವಾ "ಗುರುಮತ' ಎಂದೂ ಹೆಸರಿದೆ. 

ಮೀಮಾಂಸಕರು ಸಾಮಾನ್ಯವಾಗಿ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ 
ಮತ್ತು ಅನುಪಲಬ್ಬಿಗಳೆಂಬ ಆರು ಪ್ರಮಾಣಗಳನ್ನು ಅಂಗೀಕರಿಸುತ್ತಾರೆ. ದ್ರವ್ಯ, ಗುಣ, ಕರ್ಮ, 
ಸಾಮಾನ್ಯ, ಸಮವಾಯ, ಶಕ್ತಿ, ಸಾದೃಶ್ಯ, ಸಂಖ್ಯಾ ಎಂದು ಅಷ್ಟಪದಾರ್ಥಗಳನ್ನು 
ಅಂಗೀಕರಿಸುವ ಅವರು ಪ್ರಪಂಚದೊಡನೆ ಆತ್ಮದ ಸಂಬಂಧನಾಶವೇ ಮೋಕ್ಷ ಎನ್ನುತ್ತಾರೆ. 
ಇಂತಹ ಸಂಬಂಧನಾಶಕ್ಕೆ ಕಾಮ್ಯ ಮತ್ತು ನಿಷಿದ್ಧಕರ್ಮಗಳಿಂದ ನಿವೃತ್ತಿಯೂ, ನಿತ್ಯಕರ್ಮಗಳಲ್ಲಿ 
ಪ್ರವೃತ್ತಿಯೂ ಸಾಧಕವಾಗುತ್ತದೆ. ಪೂರ್ವಮೀಮಾಂಸಕರು ಆರಂಭದಲ್ಲಿ ಈಶ್ವರನನ್ನು 
ಅಂಗೀಕರಿಸಿರಲಿಲ್ಲ. ಆದರೆ ಜೈಮಿನಿಯ ಉತ್ತರಕಾಲೀನ ಮೀಮಾಂಸಕರು "ಕರ್ಮಗಳ Tg, 
ಎಂದು ಈಶ್ವರತತ್ವವನ್ನು ಅಂಗೀಕರಿಸುತ್ತಾರೆ. 


ಉತ್ತರಮೀಮಾಂಸಾ (ವೇದಾಂತ) 

ವೇದಗಳ ಆರಂಭದಲ್ಲಿ ಕರ್ಮದ ಬಗೆಗೆ ಒಲವನ್ನು ಕಂಡರೆ ಅಂತಿಮ ಭಾಗಗಳಲ್ಲಿ 
ಜ್ಞಾನದತ್ತ ಒಲವನ್ನು ಗುರುತಿಸಬಹುದು. ವೇದಗಳ ಕೊನೆಯ ನಾಸದೀಯ, ಪುರುಷ 
ಮುಂತಾದ ಸೂಕ್ತಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಜಗತ್ತು-ಜೀವ-ಬ್ರಹ್ಮಗಳ 
ಚಿಂತನೆ ಮತ್ತು ಪರಿಭಾವನೆಯ ವಿಧಾನಗಳನ್ನು ಕಾಣುತ್ತೇವೆ. “ವೇದಾಂತ” ಎಂದು 
ಪರಿಗಣಿತವಾದ ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಎರಡು ಒಲವುಗಳನ್ನು ಗಮನಿಸುತ್ತೇವೆ. 
ಒಂದು ಜಗತ್ತು ಜೀವ ಬ್ರಹ್ಮಗಳ ಐಕ್ಕದೆಡೆಗೆ; ಇನ್ನೊಂದು ಇವುಗಳ ಭೇದದೆಡೆಗೆ. ಇಂತಹ 
ವಿರುದ್ಧವಾದ ಒಲವುಗಳನ್ನು ಸಮನ್ವಯಗೊಳಿಸುವ ಪ್ರಯತ್ನವೇ ಉತ್ತರಮೀಮಾಂಸಾ ಅಥವಾ 


8 ತರ್ಕಸಂಗ್ರಹ 


ವೇದಾಂತದರ್ಶನ. ಇದಕ್ಕೆ "ಶಾರೀರಕಮೀಮಾಂಸಾ' ಎಂಬ ನಾಮಾಂತರವೂ ಇದೆ. 
ಬಾದರಾಯಣಮಹರ್ಷಿಯಿಂದ ಪ್ರಣೀತವಾದ "ಬ್ರಹ್ಮಸೂತ್ರ' ಎಂಬ ಸೂತ್ರಸಮುಚ್ಚಯ 
ವೇದಾಂತದರ್ಶನದ ಪ್ರಸ್ಥಾನಗ್ರಂಥವೆಂದು ಪರಿಗಣಿಸಲ್ಪಟ್ಟಿದೆ. ಈ ಸೂತ್ರಗಳಿಗೆ ಶಂಕರ, ಮದ್ದ 
ಮತ್ತು ರಾಮಾನುಜ ಎಂಬ ಆಚಾರ್ಯತ್ರಯರ ಭಾಷ್ಯಗಳು ವೇದಾಂತದರ್ಶನದ ಮೂರು 
ಸಿದ್ಧಾಂತಗಳಾಗಿ ಪ್ರಸಿದ್ಧವಾಗಿವೆ. ಈ ಆಚಾರ್ಯರ ಸಿದ್ಧಾಂತಗಳನ್ನು ಕ್ರಮವಾಗಿ ಅದ್ವೈತ, ದ್ವೈತ 
ಮತ್ತು ವಿಶಿಷ್ಟಾದ್ವೈತಸಿದ್ಧಾಂತಗಳೆಂದು ನಿರ್ದೇಶಿಸುತ್ತಾರೆ. 

ವೇದಾಂತದರ್ಶನವು ನಿರ್ಗುಣವೂ ನಿರಾಕಾರವೂ ಸತ್‌-ಚಿತ್‌-ಆನಂದಸ್ವರೂಪವೂ ಆದ 
ಬ್ರಹ್ಮ ಎಂಬ ಆತ್ಯಂತಿಕ ಸತ್ಯವನ್ನು ಅಂಗೀಕರಿಸುತ್ತದೆ. ಈ ಬ್ರಹ್ಮವೇ “ಮಾಯಾ' ಎಂಬುದರಿಂದ 
ಆವೃತವಾದಾಗ "ಹಿರಣ್ಯಗರ್ಭ'(ಈಶ್ವರ) ಎಂದು ಹೆಸರಿಸಲ್ಪಡುತ್ತದೆ. "ಮಾಯಾ' ಎಂದರೆ 
ತ್ರಿಗುಣಾತ್ಮಕವೂ ಜ್ಞಾನವಿರೋಧಿಯೂ ಸತ್‌-ಅಸತ್‌ ವ್ಯತಿರಿಕ್ತವೂ ಅನಾದಿಯೂ ಮತ್ತು 
ಅನಿರ್ವಚನೀಯವೂ ಆದ ಪದಾರ್ಥ. ಮಾಯಾಸಹಿತನಾದ ಈಶ್ವರನಿಂದಲೇ ಸೃಷ್ಟಿ. ಈ 
ಸೃಷ್ಟಿಯು ಪಾರಮಾರ್ಥಿಕಸತ್ಕವಾದ ಬ್ರಹ್ಮದ "ವಿವರ್ತ' ಎಂದರೆ ಪ್ರಾತಿಭಾಸಿಕಸತ್ಯ ಮಾತ್ರ. 
ನಿರಂತರಪರಿವರ್ತನಶೀಲವಾದ ಈ ಸೃಷ್ಟಿಯು ಸತ್ಯವೆಂದು ಜೀವನು ಭಾವಿಸುವುದಕ್ಕೆ 
ಕಾರಣವಾದುದೇ "ಅಧ್ಯಾಸ'. ಈ ಅಧ್ಯಾಸಕಾರಣವಾದ ‘BD, ಅಥವಾ ಮಾಯೆಯನ್ನು 
ಭೇದಿಸಿದಾಗ ಜೀವ-ಬ್ರಹ್ಮರ ಅಭೇದವುಂಟಾಗುತ್ತದೆ. ಇದು ಅದ್ವೆ ಆತೆದರ್ಶನದ ಸಿದ್ಧಾಂತ. 
ವೈಶೇಷಿಕದರ್ಶನ 

"ವಿಶೇಷ' ಎಂಬ ಪದಾರ್ಥಕ್ಕೆ ಪ್ರಾಧಾನ್ಯನೀಡುವ ವೈಶೇಷಿಕದರ್ಶನದ ಪ್ರವರ್ತಕ 
"ಕಣಾದ'. ಅವನು "ಉಲೂಕ' ಎಂಬವನ ಮಗನಾದ್ದರಿಂದ ಕಣಾದದರ್ಶನಕ್ಕೆ "ಔಲೂಕ್ಕದರ್ಶನ'. 
ಎಂಬ ನಾಮಾಂತರವೂ ಇದೆ. 

ಪ್ರಪಂಚವೆಲ್ಲವೂ ನಿರಂತರಪರಿವರ್ತನಶೀಲವಾದ ಮಾನಸಿಕಭಾವನೆಗಳ ಪರಿಣಾಮ 
ಎಂಬ ಬೌದ್ಧದರ್ಶನದ ವಿಜ್ಞಾನವಾದಕ್ಕೆ ಪ್ರತಿಯಾಗಿ ರೂಪುಗೊಂಡ ವೈಶೇಷಿಕದರ್ಶನದಲ್ಲಿ 
ದೃಶ್ಯಪ್ರಪಂಚದ ಸ್ಥಾಯಿಯಾದ ಅಸ್ತಿತ್ವವನ್ನು ಅಂಗೀಕರಿಸಲಾಗುತ್ತದೆ. ಬಾಹ್ಯಪ್ರಪಂಚದ 
ವೈವಿಧ್ಯಗಳಿಗೆ ಅಣುಗಳು ಆಧಾರವಾಗಿರುವಂತೆ ಅಧ್ಯಾತ್ಮಪ್ರಪಂಚದ ಅನುಭವವೈವಿಧ್ಯಗಳಿಗೆ 
ಆಧಾರವಾದವು ಆತ್ಮಗಳು. ಸತ್ಯ ಅಥವಾ ಅಸ್ತಿತ್ವವು ಏಕವಲ್ಲ; ಅನೇಕ. ಆದ್ದರಿಂದ ಈ 
ದರ್ಶನಕ್ಕೆ "ಅನೇಕತಾವಾಸ್ತವವಾದ' ಎಂಬ ಹೆಸರೂ ಇದೆ. 

ಹೀಗೆ ಅನೇಕಸತ್ಯದ ಅಂತಿಮವಿಶೇಷಗಳನ್ನು ಅನ್ವೇಷಿಸಲು ವೈಶೇಷಿಕರು ವಿಭಜನೆಯ 
ವಿಧಾನವನ್ನು ಅನುಸರಿಸುತ್ತಾರೆ. ದೃಶ್ಯಪ್ರಪಂಚದ ನಾಮರೂಪಾತ್ಮಕವಾದ ಸ್ಥೂಲದ್ರವ್ಯಗಳು 
ಅನೇಕ ವಿಭಿನ್ನವಸ್ತುಗಳ ಸಂಯೋಜನೆಯಿಂದ ರೂಪುಗೊಂಡಿವೆ. ವಿಭಜಿಸಬಹುದಾದ ಈ 
ಸಂಯುಕ್ತವಸ್ತುಗಳನ್ನು ವಿಭಜಿಸಲಾಗದ ಅಂತಿಮಸ್ಥಿತಿಯವರೆಗೂ ವಿಭಜಿಸುತ್ತಹೋಗುವುದೇ 
ವೈಶೇಷಿಕದರ್ಶನದ ತಾತ್ಲಿಕವಿಧಾನ. ಇಂತಹ ವಿಧಾನದಿಂದ ಎಲ್ಲ ಸತ್ಯಗಳೂ ಏಳು 


ತರ್ಕಸಂಗ್ರಹ 9 


ಅಂತಿಮಪದಾರ್ಥಗಳಿಂದ ರೂಪಿತವಾಗಿವೆಯೆಂದು ಇವರು ಪ್ರತಿಪಾದಿಸುತ್ತಾರೆ. ಈ 
ದರ್ಶನದ ಪ್ರವರ್ತಕನಾದ ಕಣಾದನ ವೈಶೇಷಿಕಸೂತ್ರಗಳಲ್ಲಿ "ಈಶ್ವರ'ತತ್ವದ ಪ್ರತಿಪಾದನೆಯಿಲ್ಲ. 
ಬದಲಾಗಿ ಅಣು ಮತ್ತು ಆತ್ಮಗಳ ಕ್ರಿಯೆಗಳಿಗೆ ಅದೃಷ್ಟವೇ ಕಾರಣವೆನ್ನಲಾಗಿದೆ. ಆದರೆ ಕಣಾದನ 
ಅನುಯಾಯಿಗಳು ಅದೃಷ್ಟತತ್ವಕ್ಕೆ ಆಶ್ರಯವಾಗಿ ಈಶ್ವರತತ್ನವನ್ನು ಕಲ್ಪಿಸಿದರು. ಪ್ರತ್ಯಕ್ಷ ಮತ್ತು 
ಅನುಮಾನ ಎಂಬ ಪ್ರಮಾಣದ್ವಯವನ್ನು ಅಂಗೀಕರಿಸುವ ಈ ದರ್ಶನದಲ್ಲಿ ತತ್ವಜ್ಞಾನದಿಂದ 
ಆತ್ಯಂತಿಕದುಃಖದ ನಿವೃತ್ತಿಯಾಗಿ ತನ್ಮೂಲಕ ಅಪವರ್ಗ(ಮೋಕ್ಸ) ಪ್ರಾಪ್ತವಾಗುತ್ತದೆ ಎಂದು 
ಪ್ರತಿಪಾದಿಸಲಾಗಿದೆ. 


ನ್ಯಾಯದರ್ಶನ 

ಗೌತಮ(ಅಕ್ಷಪಾದ)ಮಹರ್ಷಿಯಿಂದ ಸ್ಥಾಪಿತವಾದ ನ್ಯಾಯದರ್ಶನದಲ್ಲಿ ಆತ್ಮಾನಾತ್ಮ 
ವಿವೇಕಕ್ಕೆ ಅನುಗುಣವಾಗಿ ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, 
ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾದ, ಜಲ್ಪ, ವಿತಂಡಾ, ಹೇತ್ವಾಭಾಸ, ಛಲ, ಜಾತಿ 
ಮತ್ತು ನಿಗ್ರಹಸ್ಥಾನ ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿಸಲಾಗಿದೆ. ಈ 
ಪದಾರ್ಥಗಳನ್ನು ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಶಬ್ದಗಳೆಂಬ ನಾಲ್ಕು 
ಪ್ರಮಾಣಗಳಿಂದ ಪರೀಕ್ಷಿಸುವ ವಿಧಾನ ಇಲ್ಲಿ ಪ್ರಾಶಸ್ತ್ಯವನ್ನು ಪಡೆದಿದೆ. ಪ್ರಪಂಚದ ಕರ್ತೃವಾಗಿ 
ಈಶ್ವರತತ್ವವನ್ನು ಅಂಗೀಕರಿಸಿದ್ದು ಪದಾರ್ಥಗಳ ಸಾಧರ್ಮ್ಯ-ವೈಧರ್ಮ್ಯ ಜ್ಞಾನದಿಂದ ತತ್ವಜ್ಞಾನದ 
ಪ್ರಾಪ್ತಿಯಾಗುವುದೆಂದು ವಾದಿಸಲಾಗಿದೆ. ಇಂತಹ ತತ್ನಜ್ಞಾನದಿಂದ ಆತ್ಯಂತಿಕದುಃಖನಾಶವೂ 
ತನ್ಮೂಲಕ ನಿಃಶ್ರೇಯಸ(ಮೋಕ್ಸ)ಸಿದ್ದಿಯೂ ಸಂಭವಿಸುವುದೆಂಬುದು ನ್ಯಾಯದರ್ಶನದ 
ಪರಮಾರ್ಥ. 

ವೈಶೇಷಿಕದರ್ಶನದಂತೆ ವಿಭಜನೆಯ ವಿಧಾನದಿಂದ ಪ್ರಪಂಚವನ್ನು ಅರಿಯುವ ಪ್ರಯತ್ನ 
ಈ ದರ್ಶನದಲ್ಲಿ ಗೌಣವಾಗಿ ಆತ್ಮಾನಾತ್ಮವಿವೇಕವೇ ಪ್ರಾಧಾನ್ಯ ಪಡೆದುದರಿಂದ 
ನ್ಯಾಯದರ್ಶನಕ್ಕೆ "ಆತ್ಮವಿದ್ಯಾ', "ಆದ್ವೀಕ್ಷಿಕೀ' ಎಂದೂ ನಾಮಾಂತರಗಳಿವೆ. 


ನ್ಕಾಯ-ವೈಶೇಷಿಕದರ್ಶನಗಳಲ್ಲಿ ಮತಭೇದಗಳು 


ನ್ಕಾಯದರ್ಶನ 

ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಶಬ್ದ ಎಂದು ಪ್ರಮಾಣಗಳು ನಾಲ್ಕು. 
ವಿಶೇಷ ಎಂಬ ಪದಾರ್ಥಕ್ಕೆ ಪ್ರತ್ಯೇಕಸ್ಥಾನವಿಲ್ಲ. 

ಪ್ರಮಾಣಕ್ಕೆ ಪ್ರಾಧಾನ್ಯ. 

ಪದಾರ್ಥಗಳು ಒಟ್ಟಿನಲ್ಲಿ ಹದಿನಾರು. 

ಸಮವಾಯ ಎಂಬ ಪದಾರ್ಥ ಪ್ರತ್ಯಕ್ಷ. 

ದ್ವಿತ್ವಾದಿಸಂಖ್ಯೆಗಳು ಅಪೇಕ್ಷಾಬುದ್ಧಿಜ್ಞಾಪ್ಯ. 


जर. तुट, ಷ್ಟ ಷ್ಟ (ಇ ಸ್ತು 


7. ವಿಭಾಗಜವಿಭಾಗದ ನಿರಾಕರಣೆ. 

8. ಪಿಠರಪಾಕವಾದದ ಪ್ರತಿಪಾದನೆ. 

9. ಆತ್ಮವು ಮಾನಸಪ್ರತ್ಯಕ್ಷವಿಷಯ. 

10. ಜ್ಞೇಯವಿಷಯ ಜ್ಞಾನಸಂಬಂಧಿತತ್ವ. 
ವೈಶೇಷಿಕದರ್ಶನ 
ಪ್ರತ್ಯಕ್ಷ ಮತ್ತು ಅನುಮಾನ ಎಂದು ಎರಡೇ ಪ್ರಮಾಣಗಳು. 
ವಿಶೇಷ ಎಂಬ ಪದಾರ್ಥಕ್ಕೆ ಪ್ರಾಧಾನ್ಯ. 
ಪ್ರಮೇಯಕ್ಕೆ ಪ್ರಾಧಾನ್ಯ. 
ಪದಾರ್ಥಗಳು ಒಟ್ಟಿನಲ್ಲಿ ಏಳು. 
ಸಮವಾಯವು ಅತೀಂದ್ರಿಯ ಮತ್ತು ಅನುಮೇಯ. 
ದ್ವಿತ್ವಾದಿ ಸಂಖ್ಯೆಗಳು ಅಪೇಕ್ಷಾಬುದ್ಧಿಜನ್ಯ. 
ವಿಭಾಗಜ ವಿಭಾಗದ ಅಂಗೀಕಾರ. 
ಪೀಲುಪಾಕವಾದದ ಪ್ರತಿಪಾದನೆ. 
ಆತ್ಮವು ಅಪ್ರತ್ಯಕ್ಷ ಮತ್ತು ಅನುಮಾನಗಮ್ಯ. 
10. ಜ್ಲೇಯವಿಷಯ ವಸ್ತುಸಂಬಂಧಿತತ್ವ. 


೫ ಇಂ ಚಹ ಗ ಟದ 


ನ್ಯಾಯ ಮತ್ತು ವೈಶೇಷಿಕದರ್ಶನಗಳ ಸಮನ್ವಯ 

ಇವೆರಡು ದರ್ಶನಗಳಲ್ಲಿ ಇಷ್ಟೊಂದು ವೈಷಮ್ಯಗಳಿದ್ದರೂ ಜ್ಞಾನತತ್ವಮತ್ತು ವಸ್ತುತತ್ವಗಳು 
ಪರಸ್ಪರ ಪೂರಕಗಳು ಮತ್ತು ಒಂದರ ಅಭಾವದಲ್ಲಿ ಇನ್ನೊಂದರ ಅಸ್ತಿತ್ವ ಅಪೂರ್ಣವಾಗುತ್ತದೆ 
ಎಂಬ ಅಂಶವನ್ನು ಮನಗಂಡು ಇವೆರಡೂ ದರ್ಶನಗಳನ್ನು ಸಮನ್ವಯಗೊಳಿಸುವ ಪ್ರಯತ್ನದ 
ಫಲವೇ ತಾರ್ಕಿಕದರ್ಶನ. 

ಎಲ್ಲ ದರ್ಶನಗಳ, ವಿಶೇಷವಾಗಿ ಆಸ್ತಿಕದರ್ಶನಗಳ ಮೂಲಭೂತಸಿದ್ದಾಂತಗಳನ್ನು 
ಗಮನಿಸಿದಾಗ ಈ ದರ್ಶನಗಳು ದೃಶ್ಯಪ್ರಪಂಚದ ವಿಭಾಗ-ವಿಶ್ಲೇಷಣೆಗಳನ್ನು ನಿರೂಪಿಸಿ 
ಆತ್ಯಂತಿಕಸತ್ಯ ಯಾವುದೆಂಬುದನ್ನು ತಮ್ಮ ತಮ್ಮ ಪರಿಮಿತಿಯೊಳಗೆ ಕಂಡುಕೊಂಡಿವೆಯೆಂಬುದು 
ತಿಳಿಯುತ್ತದೆ. ಭೌತಿಕಪ್ರಪಂಚದ ಅರಿವು ಮಾತ್ರ ಇವುಗಳ ಧ್ಯೇಯವಲ್ಲ. ಜ್ಞಾನೇಂದ್ರಿಯ- 
ಗಳಿಂದ ಗ್ರಾಹ್ಯವಾದ ಭೌತಿಕಪ್ರಪಂಚದ ಅರಿವಿನ ಮೂಲಕ ಜ್ಞಾನೇಂದ್ರಿಯಗಳನ್ನು ಮೀರಿದ 
ಆಧ್ಯಾತ್ಮಿಕಸತ್ಯದ ಅರಿವಿನತ್ತ ಅವು ಉನ್ಮುಖವಾಗುವುದರಿಂದ ಯಾವುದೇ ದರ್ಶನವನ್ನು 
ಪೂರ್ಣವಾಗಿ ಆಧುನಿಕ ಪರಿಭಾಷೆಯ "ಶುದ್ಮವಿಜ್ಞಾನ' ಎನ್ನುವಂತಿಲ್ಲ. ಭಾರತದಲ್ಲಿ ತತ್ನಜ್ಞಾನಕ್ಕೆ 
ಸಹಕಾರಿಯಾಗುವುದರಲ್ಲಿಯೇ ಲೌಕಿಕವಿಜ್ಞಾನ ತನ್ನ ಸಾರ್ಥಕತೆಯನ್ನು ಪಡೆದುಕೊಂಡಿತು. 

ಹಾಗಿರಬೇಕಾದುದು ಅಪೇಕ್ಷಿತ ಕೂಡ. ಆದರೆ ತತಪ್ರತಿಷ್ಠಾಪನೆಯ ಧ್ಯೇಯಸಾಧನೆಯಲ್ಲಿ 
ವಿಜ್ಞಾನ ಅನೇಕ ಕಡೆಗಳಲ್ಲಿ ಕಲ್ಪನಾಮಾತ್ರನಿಷ್ಠವಾಗಿ ತನ್ನ ಪ್ರಾಯೋಗಿಕಶುದ್ಧತೆಯನ್ನು 


ತರ್ಕಸಂಗ್ರಹ 11 


ಕಳೆದುಕೊಂಡ ಸ್ಥಿತಿ ಒದಗಿರುವಂತೆ ತೋರುತ್ತದೆ. ವಿಶೇಷವಾಗಿ ತಾರ್ಕಿಕದರ್ಶನದಲ್ಲಿ ಎಲ್ಲ 
ವೈಜ್ಞಾನಿಕವಿಭಜನೆಗಳನ್ನೂ ಒಂದು ತತ್ವಶಾಸ್ತ್ರೀಯ ಅಥವಾ ಧಾರ್ಮಿಕ ಅಂಶದಲ್ಲಿಯೇ 
ಪರ್ಯವಸಾನಗೊಳಿಸುವ ಪ್ರವೃತ್ತಿಯಿದೆ. ಪ್ರಾಯಶಃ ತಮ್ಮ ಶಾಸ್ತ್ರೀಯಗ್ರಂಥಕ್ಕೆ ಒಂದು 
ಅನುಸ್ಕೂತತೆಯನ್ನು ಸಂಪಾದಿಸುವುದಕ್ಕಾಗಿ ವಿಜ್ಞಾನವನ್ನು ಬಗ್ಗಿಸುವ ಈ ಪ್ರವೃತ್ತಿಯಿಂದ 
ಒಂದೆಡೆ ಶಾಸ್ತ್ರಗ್ರಂಥವೇ ಸಮರ್ಥನೆಯ ಅಭಾವದಿಂದ ಊನವಾಗಿ ತನ್ನ ಶಾಸ್ತ್ರಶುದ್ಧತೆಯನ್ನು 
ಕೆಲಮಟ್ಟಿಗೆ ಕಳೆದುಕೊಂಡರೆ ಇನ್ನೊಂದೆಡೆ "ಶುದ್ಧವಿಜ್ಞಾನ' ಒಂದು ಸ್ವತಂತ್ರಶಾಖೆಯಾಗಿ 
ವಿಕಸಿತವಾಗುವ ಸಾಧ್ಯತೆಯನ್ನು ಈ ದೇಶ ಕಳೆದುಕೊಂಡಿತು ಎಂದು ಕೆಲವರು ವಾದಿಸುತ್ತಾರೆ. 

ಆದರೆ ಭೌತಿಕಪ್ರಪಂಚವನ್ನು ಕುರಿತ ತರ್ಕಶಾಸ್ತ್ರದಲ್ಲಿಯ ಕೆಲವು ವಿವರಣೆಗಳು 
(ಉದಾಹರಣೆಗೆ: "ಜಲೀಯಶರೀರ ವರುಣಲೋಕದಲ್ಲಿದೆ' ಎಂಬುದು) ಇಂದಿನ ನಮಗೆ ಕೇವಲ 
ಪುರಾಣಕಲ್ಪನೆಯಾಗಿ ಕಾಣಲು ಮುಖ್ಯ ಕಾರಣವೆಂದರೆ ಅಂದಿನ ದಾರ್ಶನಿಕರು ಯಾವುದನ್ನು 
ಕಾಣಲು ಶಕ್ತರಾಗಿದ್ದರೋ ಅದನ್ನು ಕಾಣಲು ನಾವು ಅಶಕ್ತರಾಗಿರುವುದು ಎಂದೇಕೆ ನಾವು 
ಯೋಚಿಸಬಾರದು? ಯೋಗಸಾಧನೆಯ ಮೂಲಕ ದಾರ್ಶನಿಕರು ಪಡೆದಿರಬಹುದಾದ 
ಇಂದ್ರಿಯಗಳ ಪಟುತ್ವ ಮತ್ತು ಮನಶ್ಮಕ್ತಿಗಳನ್ನು ಹಾಗೂ ಆ ಮೂಲಕ ತೆರೆದುಕೊಳ್ಳುವ 
ವಿಶ್ವರಹಸ್ಯದ ಸಾಧ್ಯತೆಗಳನ್ನು ಬಾಹ್ಯ ಉಪಕರಣಗಳ ಮೂಲಕ ವಿಶ್ವವನ್ನು ಕಾಣಲು ಹೊರಟ 
ನಾವು ಕಳೆದುಕೊಂಡಿರಲು ಸಾಧ್ಯ. 


ತರ್ಕಸಂಗ್ರಹ 

ತಾರ್ಕಿಕದರ್ಶನದ ಮೂಲವನ್ನು ಉಪಲಬ್ಧ ಪ್ರಮಾಣಗಳ ರೀತ್ಯಾಕ್ರಿ. ಶ. ಸುಮಾರು 
10ನೆಯ ಶತಮಾನದಲ್ಲಿ ರಚಿತವಾದ ಶಿವಾದಿತ್ಯಮಿಶ್ರನ "ಸಪ್ತಪದಾರ್ಥೀ' ಎಂಬ ಗ್ರಂಥದಲ್ಲಿ 
ಗುರುತಿಸಬಹುದು. ಆದರೆ ಈ ದರ್ಶನದ ಸಮಗ್ರವೂ ಪ್ರೌಢವೂ ಆದ ಪ್ರಪ್ರಥಮ ವಿವೇಚನೆ 
ಕಂಡು ಬರುವುದು 17ನೆಯ ಶತಮಾನದ ಪೂರ್ವಾರ್ಧದಲ್ಲಿದ್ದ ವಿಶ್ವನಾಥ ಪಂಚಾನನನ 
"ನ್ಯಾಯಸಿದ್ದಾಂತಮುಕ್ತಾವಲಿ'ಯಲ್ಲಿ. ಪ್ರಚಲಿತದಲ್ಲಿದ್ದ ತಾರ್ಕಿಕಗ್ರಂಥಗಳ ಅತಿಯಾದ ಪ್ರೌಢತೆ 
ಮತ್ತು ಕ್ಲಿಷ್ಟತೆಗಳನ್ನು ಗಮನಿಸಿದ ಅನ್ನಂಭಟ್ಟರು ತಾರ್ಕಿಕದರ್ಶನದಲ್ಲಿ ಪ್ರವೇಶವನ್ನು ಬಯಸುವ 
ಜಿಜ್ಞಾಸುಗಳಿಗೆ ಪ್ರವೇಶಯೋಗ್ಯತೆಯನ್ನು ಸಂಪಾದಿಸಿಕೊಡಲು ನ್ಯಾಯ ಮತ್ತು ವೈಶೇಷಿಕ 
ದರ್ಶನಗಳ ಮೂಲತತ್ವಗಳನ್ನು ಒಳಗೊಂಡ "ತರ್ಕಸಂಗ್ರಹ' ಎಂಬ ಗ್ರಂಥವನ್ನು ಸರಳಶೈಲಿ 
ಹಾಗೂ ನಿರ್ದುಷ್ಟಕ್ರಮದಲ್ಲಿ ರಚಿಸಿದರು. ಇವೆರಡು ದರ್ಶನಗಳಲ್ಲಿಯ ವಿವಾದರಗ್ರಸ್ತ 
ವಿಷಯಗಳನ್ನು ಹೊರತುಪಡಿಸಿ, ಪ್ರಚಲಿತದಲ್ಲಿದ್ದ ವಿಷಯನಿರೂಪಣೆಯ ಕ್ಲಿಷ್ಟಶೈಲಿಯನ್ನು 
ತ್ಯಜಿಸಿ, ಶಾಸ್ತ್ರಗ್ರಂಥವೊಂದಕ್ಕೆ ಇರಬೇಕಾದ ಖಚಿತತೆ ಮತ್ತು ಸಂಕ್ಷಿಪ್ತತೆಗಳನ್ನು ಅಳವಡಿಸಿ ಸರ್ವ 
ಜನಾದರಣೀಯವಾದ ಗ್ರಂಥವೊಂದನ್ನು ರಚಿಸಿದ ಶ್ರೇಯಸ್ಸು ತರ್ಕಸಂಗ್ರಹಕಾರರಿಗೆ ಸಲ್ಲುತ್ತದೆ. 

ಹೀಗಿದ್ದರೂ ಕೆಲವಿಷಯಗಳ ಸರಳನಿರೂಪಣೆಯೇ ಅಸಾಧ್ಯವಾದುದರಿಂದ ವಿವರಣಾತ್ಮಕ 
ವ್ಯಾಖ್ಯಾನದ ಆವಶ್ಯಕತೆ "ದೀಪಿಕಾ' ಎಂಬ ವ್ಯಾಖ್ಯಾನಕ್ಕೆ ಪ್ರಚೋದನೆಯನ್ನು ನೀಡಿತು. 


12 ತರ್ಕಸಂಗ್ರಹ 


ಅನ್ನಂಭಟ್ಟರ ದೇಶ-ಕಾಲ 

ದೀಪಿಕೆಯ ಸಮಾಪ್ತಿವಾಕ್ಕದಲ್ಲಿ ಅನ್ನಂಭಟ್ಟರನ್ನು ಕುರಿತು ಈ ವಿವರವಿದೆ: ಅದ್ವೈತ 
ವಿದ್ಯಾಚಾರ್ಯನೆಂದು ಬಿರುದಾಂಕಿತನಾದ "ತಿರುಮಲ' ಅನ್ನಂಭಟ್ಟರ ತಂದೆ. ತಿರುಮಲರು 
ಯಗ್ದೇದಿಸ್ಮಾರ್ತಬ್ರಾಹ್ಮಣರಾಗಿದ್ದು ವೇದಾಂತವಿದ್ದಾಂಸರಾಗಿದ್ದರು. ಇತರ ಆಧಾರಗಳಿಂದ 
ಅನ್ನಂಭಟ್ಟರು  ಆಂಧ್ರದೇಶೀಯರಾಗಿದ್ದು ಕಾಶಿಯಲ್ಲಿ ವ್ಯಾಸಂಗ ಮಾಡಿದ್ದರೆಂದು 
(काशोगमनमात्रिण नात्रंभट्टायते ತ ತಿಳಿದುಬರುತ್ತದೆ. ಬಳಿಕ ಆಂಧ್ರದಲ್ಲಿಯೇ ನ್ಯಾಯಶಾಸ್ತ್ರದ 
ಅಧ್ಯಯನಕ್ಕಾಗಿ ಪಾಠಶಾಲೆಯೊಂದನ್ನು ಸ್ಥಾಪಿಸಿ ಅದರಲ್ಲಿ ತಾವೂ ಅಧ್ಯಾಪಕರಾಗಿ ಬೋಧನೆ 
ಮಾಡಿದರು. 

ತರ್ಕಸಂಗ್ರಹದ ಹಸ್ತಪ್ರತಿಯೊಂದು ಕ್ರಿ. ಶ. 1724ರಲ್ಲಿ ಲಿಖಿತವಾದುದರಿಂದ 
ಅನ್ನಂಭಟ್ಟರು ಅದಕ್ಕಿಂತ ಪೂರ್ವಕಾಲೀನ. 16ನೆಯ ಶತಮಾನದಲ್ಲಿ ರಚಿತವಾದ 
"ದೀಧಿತಿ'ಯೆಂಬ ಗ್ರಂಥದ ಉಲ್ಲೇಖವು ದೀಪಿಕೆಯಲ್ಲಿ ಇರುವುದರಿಂದ ಅವರು ಅದಕ್ಕಿಂತ 
ಉತ್ತರಕಾಲೀನ. ಈ ಪ್ರಮಾಣಗಳ ಆಧಾರದಿಂದ ಅನ್ನಂಭಟ್ಟರು ಕ್ರಿ. ಶ. 1625ರಿಂದ ಕ್ರಿ. ಶ. 
1700ರ ಅವಧಿಯಲ್ಲಿ ಜೀವಿಸಿರಬಹುದು. ಆದರೂ ಅವರ ಕಾಲದ ವಿಷಯದಲ್ಲಿ 
ಭಿನ್ನಾಭಿಪ್ರಾಯವಿದೆ. 

ತರ್ಕಸಂಗ್ರಹ ಮತ್ತು ದೀಪಿಕೆಯಲ್ಲದೆ ಮಿತಾಕ್ಷರಾ, ತತ್ತಬೋಧಿನೀಟೀಕಾ, 
ನ್ಯಾಯಪರಿಶಿಷ್ಟಪ್ರಕಾಶ, ಸುಬೋಧಿನೀಸುಧಾಸಾರ ಮತ್ತು ಪ್ರದೀಪವ್ಯಾಖ್ಯಾನವಾದ 
ಉದ್ಯೋತನ ಎಂಬವು ಅನ್ನಂಭಟ್ಟರಿಂದ ರಚಿತವಾದ ಪ್ರಧಾನಗ್ರಂಥಗಳು. ಆದರೆ ಅತ್ಯಧಿಕ 
ಜನಪ್ರಿಯತೆಯನ್ನು ಪಡೆದ ಕೃತಿ ತರ್ಕಸಂಗ್ರಹ. ನ್ಯಾಯ-ವೈಶೇಷಿಕದರ್ಶನಗಳ ತತ್ತ್ವಗಳನ್ನು 
ಸಮನ್ಹಯಿಸುವಾಗ ಯಾವುದೇ ಪಕ್ಷದತ್ತವೂ ಅಕಾರಣ ಒಲವು ತೋರದೆ ನಿಷ್ಪಕ್ಷಪಾತವಾಗಿ 
ಮತಭೇದಗಳನ್ನು ಚರ್ಚಿಸಿ ಸರಳವಾಗಿ ಸಂಗ್ರಹಿಸಿದ್ದರಿಂದ ಈ ಗ್ರಂಥ 60ಕ್ಕೂ ಅಧಿಕ 
ವ್ಯಾಖ್ಯಾನಗಳನ್ನು ಹೊಂದಿರುವುದು ಅದರ ಶ್ರೇಷ್ಠತೆಯ ದ್ಯೋತಕವಾಗಿದೆ. 


श्रीमदन्नंभइविरचितः 
तर्कसङ्ग्रहः 


निधाय हृदि विश्वेशं विधाय गुरुवन्दनम्‌ । 

बालानां सुखबोधाय क्रियते तर्कसङ्ग्रहः | 
द्रव्यगुणकर्मसामान्यविशेषसमवायाभावाः सप्त पदार्थाः। 

तत्र द्रव्याणि पृथिव्यप्तेजोवाय्वाकाशकालदिगात्ममनांसि नवैव। 


रूपरसगन्धस्पर्शसङ्कयापरिमाणपृथक्त्वसंयोगविभागपरत्वापरत्व- 
गुरुत्वद्रवत्वस्नेहशब्दबुद्धिसुखदुः खेच्छाद्वेषप्रयत्मधर्माधर्मसंस्काराश्चतु- 
विंशतिर्गुणाः | 


उत्क्षेपणापक्षेपणाकुञ्चनप्रसारणगमनानि पञ्च कर्माणि | 

परमपरं चेति द्विविधं सामान्यम्‌ । 

नित्यद्रव्यवृत्तयो विशेषास्त्वनन्ता एव | 

समवायस्त्वेक एव | 

अभावश्चतुर्विधः प्रागभावः प्रध्वंसाभावोऽ त्यन्ताभावोऽन्योन्याभावश्चेति। 


तत्र गन्धवती पृथिवी। सा द्विविधा नित्याऽनित्या च। नित्या परमाणुरूपा। 
अनित्या कार्यरूपा । पुनस्त्रिविधा शरीरेन्द्रियविषयभेदात्‌। शरीर- 
मस्मदादीनाम्‌। इन्द्रियं गन्धग्राहकं घ्राणं नासाग्रवर्ति। विषयो 
मृत्पाषाणादिः | 


ತರ್ಕಸಂಗ್ರಹ 


शीतस्पर्शवत्य आप:। ता द्विविधा नित्या अनित्याश्च। नित्याः 
परमाणुरूपा: | अनित्याः कार्यरूपाः । पुनस्निविधाः शरीरेन्द्रियविषय- 
भेदात्‌। शरीरं वरुणलोके। इन्द्रियं रसग्राहकं रसनं जिह्वाग्रवर्ति। विषयः 
सरित्समुद्रादिः | 


. उष्णस्पर्शवत्तेज:। तदद्विविधं नित्यमनित्यं च। नित्यं परमाणुरूपम्‌। 


अनित्यं कार्यरूपम्‌। पुनस्रिविधं शारीरेन्द्रियविषयभेदात्‌। शरीर- 
मादित्यलोके। इन्द्रियं रूपग्राहकं चक्षुः कृष्णताराग्रवर्ति। विषयश्चतु- 
fu. भौमदिव्यौदर्याकरजभेदात्‌। भौमं वह्लयादिकम्‌। अबिन्धनं दिव्यं 
विद्युदादि। भुक्तस्य परिणामहेतुरौदर्यम्‌। आकरजं सुवर्णादि। 


. सूपरहितः स्पर्शवान्वायुः। स द्विविधो नित्योऽनित्यश्च। नित्यः 


परमाणुरूपः | अनित्यः कार्यरूपः। पुनस्रिविधः शरीरेन्द्रियविषयभेदात्‌। 
शरीरं वायुलोके। इन्द्रियं स्पर्शग्राहकं त्वक्‌ सर्वशरीरवर्ति। विषयो 
वृक्षादिकम्पनहेतुः। शरीरान्तःसञ्चारी वायुः 777: | स चैकोऽप्युपा- 
धिभेदात्ाणापानादिसंज्ञां लभते। | 


शब्दगुणकमाकाशम्‌। तच्चैकं विभु नित्यं च। अतीतादिव्यवहारहेतुः 
काल:। स चैको विभुर्नित्यश्च। प्राच्यादिव्यवहारहेतुर्दिक्‌। सा चैका 
विभ्वी नित्या च। 


. ज्ञानाधिकरणमात्मा। स द्विविध: परमात्मा जीवात्मा चेति। तत्रेश्वरः 


सर्वज्ञः परमात्मैक एव। जीवात्मा प्रतिशरीरं भिन्नो विभुर्नित्यश्च। 


. सुखाद्युपलब्धिसाधनमिन्द्रियं मन:। तच्च प्रत्यात्मनियतत्वादनन्तं 


परमाणुरूपं नित्यं च। 


ತರ್ಕಸಂಗ್ರಹ 15 


17. 


20. 


21. 


22. 


23. 


24. 


25. 


चक्षुमत्रग्राह्मो गुणो रूपम्‌। तच्च शुक्लनीलपीतरक्तहरितकपिश- 
चित्रभेदात्सप्तविधम्‌। पृथिवीजलतेजोवृत्ति। तत्र पृथिव्यां सप्तविधम्‌ | 
अभास्वरशुक्लं जले। भास्वरशुक्लं तेजसि। 


रसनग्राह्यो गुणो रस:। स च मधुराम्ललवणकटुकषायतिक्तभेदात्‌ 
षड्विधः। पृथिवीजलवृत्तिः। पृथिव्यां षड्विध:। जले मधुर एव। 


. घ्राणग्राह्यो गुणो गन्धः। स द्विविधः सुरभिरसुरभिश्च। प॒थिवीमात्रवृत्तिः। 


त्वगिन्द्रियमात्रग्राह्मो गुणः ಇಸ್‌: | स च त्रिविधः शीतोष्णानुष्णा- 
शीतभेदात्‌। पृथिव्यप्तेजोवायुवृत्तिः। तत्र शीतो जले। उष्णस्तेजसि | 
अनुष्णाशीतः पृथिवीवाय्वोः | 


रूपादिचतुष्टयं पृथिव्यां पाकजमनित्यं च। अन्यत्रापाकजं नित्यमनित्यं 
च। नित्यगतं नित्यम्‌। अनित्यगतमनित्यम्‌ । 


एकत्वादिव्यवहारहेतुः dg नवद्रव्यवृत्तिः । एकत्वादिपरार्धपर्यन्ता | 
एकत्वं नित्यमनित्यं च। नित्यगतं नित्यम्‌। अनित्यगतमनित्यम्‌। 
द्वित्वादिकं तु सर्वत्रानित्यमेव। 


मानव्यवहारकारणं परिमाणम्‌। नवद्रव्यवृत्ति। तच्चतुर्विधम्‌, अणु 
महद्‌ दीर्घ हृस्वं चेति। पृथग्व्यवहारकारणं पृथवत्वम्‌। सर्वद्रव्यवृत्ति। 
संयुक्तव्यवहारहेतुः संयोगः। सर्वद्रव्यवृत्तिः। संयोगनाशको गुणो 
विभागः। सर्वद्रव्यवृत्तिः | 

परापरव्यवहारासाधारणकारणे परत्वापरत्वे। पृथिव्यादिचतुष्टय- 
मनोवृत्तिनी। ते द्विविधे दिकूकृते कालकृते च। दूरस्थे दिक्कृतं 


26. 


27. 


28. 


29. 


30. 


ತರ್ಕಸಂಗಹ 


परत्वम्‌। समीपस्थे दिककृतमपरत्वम्‌। ज्येष्ठे कालकृतं परत्वम्‌ 
कनिष्ठे कालकृतमपरत्वम्‌ 


आद्यपतनासमवायिकारणं गुरुत्वम्‌ । पृथिवीजलवृत्ति। आद्यस्यन्द- 
नासमवायिकारणं द्रवत्वम्‌। पृथिवीजलतेजोवृत्ति। तदद्विविधं 
सांसिद्धिकं नैमित्तिकं च। सांसिद्धिकं जले। नैमित्तिकं पृथिवीतेजसोः | 
पृथिव्यां घृतादावग्निसंयोगजन्यं द्रवत्वम्‌। तेजसि सुवर्णादौ। 


चूर्णादिपिण्डीभावहेतुर्गुणः स्नेहः। जलमात्रवृत्तिः। 


श्रोत्रग्राह्यो गुण: शब्द: । आकाशमात्रवृत्तिः। स द्विविधः ध्वन्यात्मको 
वर्णात्मकश्चेति । ध्वन्यात्मको भर्यादौ। वर्णात्मकः संस्कृतभाषादिरूपः। 


सर्वव्यवहारहेतुर्जञानं बुद्धिः । सा द्विविधा स्मृतिरनुभवश्च। संस्कारमात्र- 
जन्यंज्ञानं स्मृति: । तद्भिन्न ज्ञानमनुभवः | स द्विविधः यथार्थोऽयथार्थश्च। 
तद्वति तत्रकारकोऽनुभवो यथार्थः | यथा रजत इदं रजतमिति ज्ञानम्‌। 
स एव प्रमेत्युच्यते। तदभाववति तत्प्रकारकोऽनुभवोऽयथार्थः। यथा 
शुक्ताविदं रजतमिति ज्ञानम्‌। 

यथार्थानुभवक्चतुर्विधः प्रत्यक्षानुमित्युपमितिशाब्दभेदात्‌। तत्करणमपि 
चतुर्विधं प्रत्यक्षानुमानोपमानशब्दभेदात्‌। 


असाधारणं कारणं करणम्‌। कार्यनियतपूर्ववृत्ति कारणम्‌। कार्य 
प्रागभावप्रतियोगि | 

कारणं त्रिविधं समवाय्यसमवायिनिमित्तभेदात्‌। यत्समवेतं कार्यमुत्पद्यते 
तत्समवायिकारणम्‌। यथा तन्तवः पटस्य, पटश्च स्वगतरूपादेः | 
कार्येण कारणेन वा सहैकस्मिन्नर्थे समवेतत्वे सति यत्कारणं 


ತರ್ಕಸಂಗ್ರಹ 17 


31. 


32. 


तदसमवायिकारणम्‌। यथा तन्तुसंयोगः पटस्य, तन्तुरूपं पटरूपस्य। 
तदुभयभिन्नं कारणं निमित्तकारणम्‌। यथा तुरीवेमादिकं पटस्य। 
तदेतत्त्रिविधकारणमध्ये यदसाधारणं कारणं तदेव करणम्‌। 


तत्र प्रत्यक्षज्ञानकरणं प्रत्यक्षम्‌। इन््रियार्थसंनिकर्षजन्यं ज्ञानं प्रत्यक्षम्‌ | 
तद्द्विविधं निर्विकल्पकं सविकल्पकं चेति। तत्र निष्प्रकारकं ज्ञानं 
निर्विकल्पकम्‌। यथेदं किञ्चित्‌। सप्रकारकं ज्ञानं सविकल्पकम्‌ । यथा 
डित्थोऽयं ब्राह्मणोऽयं श्यामोऽयं पाचकोऽयमिति | 
प्रत्यक्षज्ञानहेतुरिः््रियार्थसन्निकर्षः षड्विध:--संयोग:, संयुक्त- 
समवायः, संयुक्तसमवेतसमवायः, समवायः, समवेतसमवायः 
विशेषणविशेष्यभावश्वेति। चक्षुषा घटप्रत्यक्षजनने संयोगः सन्निकर्षः | 
घटरूपप्रत्यक्षे संयुक्तसमवायः सन्निकर्षः। चक्षुःसंयुक्ते घटे रूपस्य 
समवायात्‌। रूपत्वसामान्यप्रत्यक्षे संयुक्तसमवेतसमवायः सन्निकर्षः | 
चक्षुःसंयुक्ते घटे रूपं समवेतम्‌, तत्र रूपत्वस्य समवायात्‌। श्रोत्रेण 
शब्दसाक्षात्कारे समवायः सन्निकर्षः। कर्णविवरवर्त्याकाशस्य 
शरत्रत्वात्‌, शब्दस्याकाशगुणत्वात्‌, गुणगुणिनोश्च समवायात्‌। शब्दत्व- 
साक्षात्कारे समवेतसमवायः सन्निकर्षः । श्रोत्रसमवेते शब्दे शब्दत्वस्य 
समवायात्‌। अभावप्रत्यक्षे विशेषणविशेष्यभाव: सन्निकर्षः। घटा- 
भाववद्भूतलमित्यत्र चक्षुःसंयुक्ते भूतले घटाभावस्य विशेषणत्वात्‌ | 
एवं सन्निकर्षषट्क जन्यं ज्ञानं प्रत्यक्षम्‌। तत्करणमिन्द्रियम्‌। तस्मादिन्द्रियं 
प्रत्यक्षप्रमाणमिति सिद्धम्‌ । 


अनुमितिकरणमनुमानम्‌। परामर्शजन्यं ज्ञानमनुमितिः । व्याप्तिविशिष्ट- 
पक्षधर्मताज्ञानं परामर्श: । यथा वह्निव्याप्यधूमवानयं पर्वत इति ज्ञानं 


33. 


34. 


ತರ್ಕಸಂಗಹ 


परामर्श: | तज्जन्यं पर्वतो वहिमान्‌ इति ज्ञानमनुमिति: | यत्र धूमस्तत्राग्नि- 
रिति साहचर्यनियमो व्याप्ति: | व्याप्यस्य पर्वतादिवृत्तित्वं पक्षधर्मता । 
अनुमानं द्विविधं स्वार्थ परार्थं च। तत्र स्वार्थ स्वानुमितिहेतु: । तथाहि- 
स्वयमेव भूयोदर्शनेन यत्र धूमस्तत्राग्निरिति महानसादौ व्याप्ति गृहीत्वा 
पर्वतसमीपं गतस्तद्गते चाग्नौ सन्दिहानः पर्वते धूमं पश्यन्‌ व्याप्ति स्मरति 
यत्र धूमस्तत्राग्निरिति। तदनन्तरं वहिव्याप्यधूमवानयं पर्वत इति 
ज्ञानमुत्पद्यते। अयमेव लिद्भपरामर्श इत्युच्यते। तस्मात्पर्वतो वह्मिमानिति 
ज्ञानमनुमितिरुत्पद्यते। तदेतत्‌ स्वार्थानुमानम्‌। 


यत्तु स्वयं धूमादग्निमनुमाय परप्रतिपत्त्यर्थ पञ्चावयववाक्यं प्रयुङ्क्ते 
तत्परार्थानुमानम्‌। यथा पर्वतो वह्विमान्‌। धूमवत्त्वात्‌। यो यो धूमवान्‌ 
स स वहिमान्‌ यथा महानस: | तथा चायम्‌। तस्मात्तथेति | अनेन 
प्रतिपादिताल्लिङ्गात्परोऽप्यग्निं प्रतिपद्यते। प्रतिज्ञाहेतूदाहरणोपनय- 
निगमनानि पञ्चावयवाः । पर्वतो वह्निमानिति प्रतिज्ञा । धूमवत्त्वादिति हेतुः | 
यो यो धूमवान्स स वह्निमान्‌ यथा महानस इत्युदाहरणम्‌। तथा' 
चायमित्युपनयः । तस्मात्तथेति निगमनम्‌। 


स्वार्थानुमितिपरार्थानुमित्योर्लिट्परामर्श एव करणम्‌। तस्माल्लि- 
ड्रपरामर्शोऽ नुमानम्‌ । 

fag त्रिविधम्‌ अन्वयव्यतिरेकि केवलान्वयि केवलव्यतिरेकि चेति। 
अन्वयेन व्यतिरेकेण च व्याप्तिमदन्वयव्यतिरेकि। यथा at साध्ये 
धुमवत्त्वम्‌। यत्र धूमस्तत्राग्निर्यथा महानस इत्यन्वयव्याप्तिंः। यत्र 
वहिर्नास्ति तत्र धूमोऽपि नास्ति यथा महाहृद इति व्यतिरेक व्याप्तिः | 
अन्वयमात्रव्याप्तिकं केवलान्वयि। यथा घटोऽभिधेयः प्रमेयत्वात्‌ 


ತರ್ಕಸಂಗ್ರಹ 19 


35. 


36. 


37. 


38. 


39. 


पटवत्‌। अत्र प्रमेयत्वाभिधेयत्वयोर्व्यतिरेकव्याप्तिर्नास्ति सर्वस्यापि 
प्रमेयत्वाभिधेयत्वाच्च। व्यतिरेकमात्रव्याप्तिकं केवलव्यतिरेकि। यथा 
पृथिवीतरेभ्यो भिद्यते, गन्धवत्त्वात्‌। यदितरेभ्यो न भिद्यते न तद्रन्धवत्‌। 
यथा जलम्‌। न चेयं तथा। तस्मान्न तथेति। अत्र यद्‌ गन्धवत्‌ तदितर- 
भिन्नमित्यन्वयदृष्टान्तो नास्ति पृथिवीमात्रस्य पक्षत्वात्‌। 


सन्दिग्धसाध्यवान्‌ पक्ष: । यथा धूमवत्त्वे हेतौ पर्वत: निश्चितसाध्यवान्‌ 
सपक्ष:। यथा तत्रैव महानसः | निश्चितसाध्याभाववान्विपक्ष: यथा तत्रैव 
महाहृद: | 


सव्यभिचारविरुद्धसत््रतिपक्षासिद्धबाधिताः पञ्च हेत्वाभासा: । 


सव्यभिचारोऽनैकान्तिकः। स (त्रिविधः साधारणासाधारणानुप- 
संहारिभेदात्‌। तत्र साध्याभाववद्वत्तिः साधारणोऽनैकान्तिक:। यथा 
पर्वतो वह्निमान्‌, प्रमेयत्वादिति। प्रमेयत्वस्य वह्लयभाववति हृदे 
विद्यमानत्वात्‌। सर्वसपक्षविपक्षव्यावृत्तः पक्षमात्रवृत्तिः असाधारणः। 
यथा शब्दो नित्यः, शब्दत्वादिति। शब्दत्वं सर्वेभ्यो नित्येभ्योऽ नित्येभ्यश्च 
व्यावृत्तं शब्दमात्रवृत्ति। अन्वयव्यतिरेक दृष्टान्तरहितोऽनुपसंहारी। यथा 
सर्वमनित्यं प्रमेयत्वादिति। अत्र सर्वस्यापि पक्षत्वादृष्टान्तो नास्ति। 


साध्याभावव्याप्तो हेतुर्विरुद्धः। यथा शब्दो नित्यः, कृतकत्वादिति। 
कृतकत्वं हि नित्यत्वाभावेनानित्यत्वेन व्याप्तम्‌। 


यस्य साध्याभावसाधकं हेत्वन्तरं विद्यते स सत्प्रतिपक्ष: | यथा शब्दो 
नित्यः, श्रावणत्वात्‌, शब्दत्ववत्‌। शब्दोऽनित्यः, कार्यत्वात्‌, घटव- 
दिति। 


20 


40. 


41. 


42. 


43. 


ತರ್ಕಸಂಗ್ರಹ 


असिद्धस्थ्रिविधः आश्रयासिद्धः स्वरूपासिद्धो व्याप्यत्वासिद्धश्चेति। 
आश्रयासिद्धो यथा गगनारविन्दं सुरभि, अरविन्दत्वात्‌, सरोजा- 
रविन्दवत्‌। अत्र गगनारविन्दमाश्रयः, स च नास्त्येव। स्वरूपासिद्धो यथा 
शब्दोऽनित्यश्चाक्षुषत्वात्‌, रूपवदिति। अत्र चाक्षुषत्वं शब्दे नास्ति, 
शब्दस्य श्रावणत्वात्‌। 


सोपाधिको हेतुर्व्याप्यत्वासिद्ध: | साध्यव्यापकत्वे सति साधनाव्यापक- 
त्वमुपाधिः। साध्यसमानाधिकरणात्यन्ताभावाप्रतियोगित्वं साध्यव्या- 
पकत्वम्‌। साधनवन्निष्ठात्यन्ताभावप्रतियोगित्वं साधनाव्यापकत्वम्‌ । 
पर्वतो धूमवान्‌ वहरिमत्त्वात्‌ इत्यत्रार्द्रेधनसंयोग उपाधि: | तथा हि- यत्र 
धुमस्तत्रार्द्रेधनसंयोग इति साध्यव्यापकता। यत्र वह्निस्त्रार्रे्थनसंयोगो 
नास्ति, अयोगोलके आर्द्रॅ्धनसंयोगाभावादिति साधनाव्यापकता। एवं 
साध्यव्यापकत्वे सति साधनाव्यापकत्वादा्द्रे्धनसंयोग उपाधिः। 
सोपाधिकत्वाद्वहिमत्त्वं व्याप्यत्वासिद्धम्‌। 


यस्य साध्याभावः प्रमाणान्तरेण निश्चित: स बाधित: | यथा वहिरनुष्णो, 
्रव्यत्वादिति। अत्रानुष्णत्वं साध्यं तदभाव उष्णत्वं स्पार्शनप्रत्यक्षेण गृह्यत 
इति बाधितत्वम्‌ । 


उपमितिकरणमुपमानम्‌। संज्ञासंज्ञिसम्बन्धज्ञानमुपमितिः। तत्करणं 
सादृश्यज्ञानम्‌। अतिदेशवाक्यार्थस्मरणमवान्तरव्यापारः। तथा हि- 
कश्चिद्‌ गवयशब्दार्थमजानन्‌ कुतश्चिदारण्यकपुरुषात्‌ गोसदृशो गवय 
इति वाकयं श्रुत्वा वनं गतो गोसदृशां पिण्डं पश्यन्‌ वाक्यार्थं स्मरति। 
तदनन्तरमसौ गवयपदवाच्य इत्युपमितिरुत्पद्यते। 


ತರ್ಕಸಂಗ್ರಹ 21 


44. 


45. 


46. 


47. 


48. 


आप्तवाक्यं शब्द:। आप्तस्तु यथार्थवक्ता। वाक्यं पदसमूह:। यथा 
गामानय इति। शक्तं पदम्‌। अस्मात्पदादयमर्थो बोद्धव्य इति ईश्वरसङ्केतः 
शक्तिः | 


आकाङ्क्षा योग्यता सन्निधिश्च वाक्यार्थज्ञाने हेतु: । पदस्य पदान्त- 
रव्यतिरेकप्रयुक्तान्वयाननुभावकत्वमाकाङ्क्षा। अर्थाबाधो योग्यता। 
पदानामविलम्बेनोच्चारणं सन्निधिः | 

आकाङ्क्षादिरहितं वाक्यमप्रमाणम्‌। यथा गौरश्वः पुरुषो हस्तीति न 
प्रमाणमाकाङक्षाविरहात्‌। अग्निना सिञ्चेदिति न प्रमाणं योग्यताविरहात्‌। 
प्रहरे प्रहरेऽ सहोच्चारितानि गामानय इत्यादिपदानि न प्रमाणं सान्निध्या- 
भावात्‌। वाक्यं द्विविधं वैदिकं लौकिकं च। वैदिकमीश्वरोक्तत्वात्‌ 
सर्वमेव प्रमाणम्‌। लौकिकं त्वाप्तोक्तं प्रमाणम्‌ अन्यदप्रमाणम्‌। 
वाक्यार्थज्ञानं शाब्दज्ञानम्‌। तत्करणं शब्दः। 


अयथार्थानुभवस्त्रिविध: संशायविपर्ययतर्कभेदात्‌। एकस्मिन्‌ धर्मिणि 
विरुद्धनानाधर्मवैशिष्ट्यावगाहिज्ञानं संशय: । यथा स्थाणुर्वा पुरुषो वेति । 
मिथ्याज्ञानं विपर्ययः। यथा शुक्ताविदं रजतमिति। व्याप्यारोपेण व्याप- 
कारोपस्तर्क:। यथा यदि वहिर्न स्यात्‌ तहिं धूमोऽपि न स्यादिति। 


स्मृतिरपि द्विविधा यथार्था अयथार्था च। प्रमाजन्या यथार्था। 
अप्रमाजन्या अयथार्था। 


सर्वेषामनुकूलतया वेदनीयं सुखम्‌। सर्वेषां प्रतिकूलतया वेदनीयं दुःखम्‌। 
इच्छा काम:। क्रोधो द्वेष:। कृतिः प्रयत्न: । विहितकर्मजन्यो धर्मः | 
निषिद्धकर्मजन्यस्त्वधर्मः | 


22 


49. 


50. 


51. 


52. 


53. 


54. 


55. 


ತರ್ಕಸಂಗಹ 


बुद्ध्यादयोऽष्टावात्ममात्रविशेषगुणाः । बुद्धीच्छाप्रयत्ना नित्या अनित्याश्च। 
नित्या ईश्वरस्य। अनित्या जीवस्य। 


संस्कारस्त्रिविध: | वेगो भावना स्थितिस्थापकश्चेति। वेगः पृथिव्यादि- 
चतुष्टयमनोवृत्तिः। अनुभवजन्या स्मृतिहेतुर्भावना। आत्ममात्रवृत्तिः | 
अन्यथाकृतस्य पुनस्तदवस्थापादकः स्थितिस्थापक: | कटादिपृथिवी- 
qf: इति गुणा: । 


चलनात्मकं कर्म। ऊर्ध्वदेशसंयोगहेतुरुत्क्षेपणम्‌। अधोदेशसंयोग- 
हेतुरपक्षेपणम्‌। शरीरसन्निकृष्टसंयोगहेतुराकुञ्चनम्‌। शरीरविप्रकृष्ट- 
संयोगहेतुः प्रसारणम्‌। अन्यत्सर्वं गमनम्‌। पृथिव्यादिचतुष्टयमनो- 
मात्रवृत्ति। 


नित्यमेकमनेकानुगतं सामान्यम्‌। द्रव्यगुणकर्मवृत्ति। तद्‌ द्विविधं 
परापरभेदात्‌। परं सत्ता। अपरं द्रव्यत्वादि। 


नित्यद्रव्यवृत्तयो व्यावर्तका विशेषाः | 


नित्यसम्बन्धः समवायः। अयुतसिद्धवृत्तिः। ययोर््वयोर्मध्ये एकमवि- 
नश्यदपराश्रितमेवावतिष्ठते तावयुतसिद्धौ । यथा अवयवावयविनौ 
गुणगुणिनौ क्रियाक्रियावन्तौ जातिव्यक्ती विशेषनित्यद्रव्ये चेति। 


अनादिः सान्तः प्रागभावः | उतपत्ते: पूर्वं कार्यस्य । सादिरनन्तः प्रध्वंसः | 
उत्पत्त्यनन्तरं कार्यस्य। त्रैकालिकसंसर्गावच्छिन्नप्रतियोगिताकोऽ- 
त्यन्ताभाव: । यथा भूतले घटो नास्तीति। तादात्म्यसम्बन्धावच्छिन्न- 
प्रतियोगिताकोऽन्योन्याभावः। यथा घटः पटो न भवतीति। 


ತರ್ಕಸಂಗ್ರಹ 23 


सर्वेषा पदार्थानां यथायथमुक्तेष्वन्तर्भावात्‌ सप्तैव पदार्था इति सिद्धम्‌ । 
काणादन्यायमतयोर्बालव्युत्पत्तिसिद्धये। 
अन्नंभट्टेन विदुषा रचितस्तर्कसड्ग्रहः | 


॥ इति तर्कसङ्ग्रहः समाप्तः 1 


10. 


, ತರ್ಕಸಂಗ್ರಹ 
ಕನ್ನಡ ಅನುವಾದ 


ವಿಶ್ವದ ಕರ್ತೃವೂ ನಿಯಂತ್ರಕನೂ ಆದ ಶಿವನನ್ನು ಹೃದಯದಲ್ಲಿ ನೆಲೆಗೊಳಿಸಿ, 
ವಿದ್ಯಾಗುರುವಿಗೆ ವಂದಿಸಿ, ಜಿಜ್ಞಾಸುಗಳಿಗೆ ಅನಾಯಾಸಜ್ಞಾನಕ್ಕಾಗಿ ತರ್ಕಸಂಗ್ರಹವು 
ರಚಿಸಲ್ಪಡುತ್ತದೆ. 

ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಮತ್ತು ಅಭಾವ ಎಂದು ಏಳು 
ಪದಾರ್ಥಗಳು. 


ಪದಾರ್ಥಗಳಲ್ಲಿ ದ್ರವ್ಯಗಳು ಪೃಥಿವೀ, ಅಪ್‌, ತೇಜಸ್‌, ವಾಯು, ಆಕಾಶ, ಕಾಲ, 
ದಿಕ್‌, ಆತ್ಮಾ ಮತ್ತು ಮನಸ್‌ ಎಂದು ಒಂಬತ್ತು ಮಾತ್ರ. 

ರೂಪ, ರಸ, ಗಂಧ, ಸ್ಪರ್ಶ, ಸಂಖ್ಯಾ, ಪರಿಮಾಣ, ಪೃಥಕ್ವ, ಸಂಯೋಗ, ವಿಭಾಗ, 
ಪರತ್ವ, ಅಪರತ್ವ, ಗುರುತ್ವ, ದ್ರವತ್ವ, ಸ್ನೇಹ, ಶಬ್ದ, ಬುದ್ಧಿ >> ಸುಖ, ದುಃಖ, ಇಚ್ಛಾ, 
ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ ಮತ್ತು ಸಂಸ್ಕಾರ ಇವು 24 ಗುಣಗಳು. 
ಉತ್‌ಕ್ಷೇಪಣ, ಅಪಕ್ಷೇಪಣ, ಆಕುಂಚನ, ಪ್ರಸಾರಣ ಮತ್ತು ಗಮನ ಇವು ಐದು 
ಕರ್ಮಗಳು. 

ಪರ ಮತ್ತು ಅಪರ ಎಂಬುದಾಗಿ ಸಾಮಾನ್ಯವು ಎರಡು ವಿಧ. 

ನಿತ್ಯದ್ರವ್ಯಗಳಲ್ಲಿರುವ ವಿಶೇಷಗಳಾದರೋ ಅನಂತಗಳೇ ಆಗಿವೆ. 

ಸಮವಾಯವು ಒಂದೇ ಆಗಿದೆ. 


ಅಭಾವವು ನಾಲ್ಕು ವಿಧವಾಗಿದೆ: ಪ್ರಾಗಭಾವ, ಪ್ರದ್ವಂಸಾಭಾವ, ಅತ್ಯಂತಾಭಾವ 
ಮತ್ತು ಅನ್ಕೋನ್ಕಾಭಾವ. 


ದ್ರವ್ಯಗಳಲ್ಲಿಗಂಧಯುಕ್ತವಾದುದು ಪೃಥಿವೀ. ಅದು ನಿತ್ಯ ಮತ್ತು ಅನಿತ್ಯ ಎಂದು ಎರಡು 
ವಿಧ. ನಿತ್ಯವು ಪರಮಾಣುರೂಪಿ ಮತ್ತು ಅನಿತ್ಯವು ಕಾರ್ಯರೂಪಿ. ಶರೀರ, 
ಇಂದ್ರಿಯ ಮತ್ತು ವಿಷಯಭಿನ್ನತೆಯಿಂದ ಮತ್ತೆ ಮೂರು ವಿಧ. "ನಮ್ಮ' 
ಮುಂತಾದವರದು ಶರೀರ. ಮೂಗಿನ ತುದಿಯಲ್ಲಿರುವ ಗಂಧವನ್ನು ಗ್ರಹಿಸುವ 
ಫ್ರಾಣವು ಇಂದ್ರಿಯ. ಮಣ್ಣು, ಕಲ್ಲು ಮುಂತಾದವು ವಿಷಯ. 


ಶೀತಸ್ಪರ್ಶಯುಕ್ತವಾದುದು ಜಲ. ಅದು ನಿತ್ಯ ಮತ್ತು ಅನಿತ್ಯ ಎಂದು ಎರಡು ವಿಧ. 


ತರ್ಕಸಂಗ್ರಹ 25 


12. 


15. 


ನಿತ್ಯವು ಪರಮಾಣುರೂಪಿ ಮತ್ತು ಅನಿತ್ಯವು ಕಾರ್ಯರೂಪಿ. ಶರೀರ, ಇಂದ್ರಿಯ 
ಮತ್ತು ವಿಷಯಭಿನ್ನತೆಯಿಂದ ಮತ್ತೆ ಮೂರು ವಿಧ. ಶರೀರವು ವರುಣಲೋಕದಲ್ಲಿದೆ. 
ನಾಲಿಗೆಯ ತುದಿಯಲ್ಲಿರುವ, ರಸವನ್ನು ಗ್ರಹಿಸುವ ರಸನವು ಇಂದ್ರಿಯ. ನದಿ, 
ಸಮುದ್ರಾದಿಗಳು ವಿಷಯ. 


ಉಷ್ಣಸ್ಪರ್ಶಯುಕ್ತವಾದುದು ತೇಜಸ್‌. ಅದು ನಿತ್ಯ ಮತ್ತು ಅನಿತ್ಯ ಎಂದು ಎರಡು ವಿಧ. 
ನಿತ್ಯವು ಪರಮಾಣುರೂಪಿ ಮತ್ತು ಅನಿತ್ಯವು ಕಾರ್ಯರೂಪಿ. ಶರೀರ, ಇಂದ್ರಿಯ 
ಮತ್ತು ವಿಷಯಭಿನ್ನತೆಯಿಂದ ಮತ್ತೆ ಮೂರು ವಿಧ. ಶರೀರವು ಆದಿತ್ಯಲೋಕದಲ್ಲಿದೆ. 
ಕಣ್ಣಿನ ಪಾಪೆಯ ತುದಿಯಲ್ಲಿರುವ, ರೂಪವನ್ನು ಗ್ರಹಿಸುವ ಚಕ್ಷುವು ಇಂದ್ರಿಯ. 
ವಿಷಯವು ಭೌಮ, ದಿವ್ಯ, ಔದರ್ಯ ಮತ್ತು ಆಕರಜ ಎಂಬ ಭೇದಗಳಿಂದ ನಾಲ್ಕು 
ವಿಧ. ಬೆಂಕಿ ಮುಂತಾದವು ಭೌಮ ವಿಷಯ. ಜಲವು ಇಂಧನ- ವಾಗಿರುವ ಮಿಂಚು 
ಮುಂತಾದವು ದಿವ್ಯ ವಿಷಯ. ಭಕ್ಷಿಸಿದುದರ ಪಚನಕ್ರಿಯೆಗೆ ಕಾರಣವಾದುದು 
ಔದರ್ಯ. ಸುವರ್ಣ ಮುಂತಾದವು ಆಕರಜ ವಿಷಯ. 


ರೂಪರಹಿತವೂ ಸ್ಪರ್ಶಯುಕ್ತವೂ ಆದುದು ವಾಯು. ಅದು ನಿತ್ಯ ಮತ್ತು ಅನಿತ್ಯ ಎಂದು 
ಎರಡು ವಿಧ. ನಿತ್ಯವು ಪರಮಾಣುರೂಪಿ. ಅನಿತ್ಯವು ಕಾರ್ಯರೂಪಿ. ಶರೀರ, 
ಇಂದ್ರಿಯ, ವಿಷಯಭಿನ್ನತೆಯಿಂದ ಮತ್ತೆ ಮೂರು ವಿಧ. ಶರೀರವು ವಾಯು 
ಲೋಕದಲ್ಲಿದೆ. ಶರೀರದ ಎಲ್ಲೆಡೆ ಇರುವ, ಸ್ಪರ್ಶವನ್ನು ಗ್ರಹಿಸುವ ತ್ವಚೆ ಇಂದ್ರಿಯ. 
ಮರ ಮುಂತಾದವುಗಳ ಕಂಪನಕ್ಕೆ ಕಾರಣವಾದುದು ವಿಷಯ. ದೇಹದ ಒಳಗಡೆ 
ಸಂಚರಿಸುವ ವಾಯುವು ಪ್ರಾಣ. ಅದು ಒಂದೇ ಆಗಿದ್ದರೂ ಆಶ್ರಯಭೇದದಿಂದ ಪ್ರಾಣ, 
ಅಪಾನ ಮುಂತಾದ ಹೆಸರನ್ನು ಪಡೆಯುತ್ತದೆ. 


ಶಬ್ದವನ್ನು ಗುಣವಾಗಿ ಹೊಂದಿರುವುದು ಆಕಾಶ. ಅದು ಏಕವೂ ವಿಭುವೂ ನಿತ್ಯವೂ 
ಆಗಿದೆ. 

ಭೂತ, ವರ್ತಮಾನಾದಿ ವ್ಯವಹಾರಕ್ಕೆ ಕಾರಣವಾದುದು ಕಾಲ. ಅದು ಏಕವೂ 
ವಿಭುವೂ ನಿತ್ಯವೂ ಆಗಿದೆ. 

ಪೂರ್ವ ಮುಂತಾದ ವ್ಯವಹಾರಕ್ಕೆ ಕಾರಣವಾದುದು ದಿಕ್‌. ಅದು ಏಕವೂ ವಿಭುವೂ 
ನಿತ್ಯವೂ ಆಗಿದೆ. 

ಜ್ಞಾನಕ್ಕೆ ಆಶ್ರಯವಾದವನು ಆತ್ಮಾ. ಆತ್ಮನು ಪರಮಾತ್ಮಾ ಮತ್ತು ಜೀವಾತ್ಮಾ ಎಂದು 
ಎರಡು ವಿಧ. ಅವುಗಳಲ್ಲಿ ಪರಮಾತ್ಮನು ಈಶ್ವರನೂ ಸರ್ವಜ್ಞನೂ ಮತ್ತು ಏಕನೂ 
ಆಗಿರುತ್ತಾನೆ. ಜೀವಾತ್ಮನು ಪ್ರತಿಯೊಂದು ದೇಹದಲ್ಲಿಯೂ ಬೇರೆಯಾಗಿದ್ದು ವಿಭುವೂ 
ನಿತ್ಯನೂ ಆಗಿದ್ದಾನೆ. 


26 


16. 


21. 


22. 


23. 


ತರ್ಕಸಂಗ್ರಹ 


ಸುಖ ಮುಂತಾದವುಗಳ ಸಾಕ್ಷಾತ್ಕಾರಕ್ಕೆ ಸಾಧನವಾದುದೂ ಇಂದ್ರಿಯವೂ ಆದುದು 
ಮನಸ್‌. ಅದು ಪ್ರತಿಯೊಂದು ಆತ್ಮದಲ್ಲಿ ಇರುವುದರಿಂದ ಅನಂತವೂ 
ಪರಮಾಣುರೂಪಿಯೂ ಮತ್ತು ನಿತ್ಯವೂ ಆಗಿದೆ. 


ಚಕ್ಷುವಿನಿಂದ ಮಾತ್ರ ಗ್ರಾಹ್ಯವಾದುದೂ ಗುಣವೂ ಆದುದು ರೂಪ. ಅದು ಬಿಳಿ, ಕಪ್ಪು, 
ಹಳದಿ, ಕೆಂಪು, ಹಸಿರು, ಕಂದು ಮತ್ತು ಮಿಶ್ರ ಎಂದು ಏಳು ವಿಧ. ಅದು ಪೃಥಿವೀ, 
ಜಲ ಮತ್ತು ತೇಜಸ್ಸಿನಲ್ಲಿ ಇರುತ್ತದೆ. ಪೃಥಿವಿಯಲ್ಲಿ ಏಳು ವಿಧವೂ ಜಲದಲ್ಲಿ 
ಅಭಾಸ್ವರಶುಕ್ಸವೂ ತೇಜಸ್ಸಿನಲ್ಲಿ ಭಾಸ್ವರಶುಕ್ಸವೂ ಇರುತ್ತದೆ. 


ರಸನಗ್ರಾಹ್ಯವಾದುದೂ ಗುಣವೂ ಆದುದು ರಸ. ಅದು ಸಿಹಿ, ಹುಳಿ, ಉಪ್ಪು, ಖಾರ, 
ಒಗರು ಮತ್ತುಕಹಿ ಎಂದು ಆರು ವಿಧ. ಅದು ಪೃಥಿವೀ ಮತ್ತು ಜಲದಲ್ಲಿ ಇರುತ್ತದೆ. 
ಪೃಥಿವಿಯಲ್ಲಿಆರು ವಿಧವೂ ಜಲದಲ್ಲಿಮಧುರ ಮಾತ್ರವೂ ಇರುತ್ತದೆ. 


ಫ್ರಾಣದಿಂದ ಗ್ರಾಹ್ಯವಾದುದೂ ಗುಣವೂ ಆದುದು ಗಂಧ. ಅದು ಸುರಭಿ ಮತ್ತು 
ಅಸುರಭಿ ಎಂದು ಎರಡು ವಿಧವಾಗಿದ್ದುಪ್ಕ ಥಿವಿಯಲ್ಲಿ ಮಾತ್ರ ಇರುತ್ತದೆ. 


ಚರ್ಮೇಂದ್ರಿಯದಿಂದ ಮಾತ್ರ ಗ್ರಾಹ್ಯವಾದುದೂ ಗುಣವೂ ಆದುದು ಸ್ಪರ್ಶ. ಅದು 
ಶೀತ, ಉಷ್ಣ ಮತ್ತು ಅನುಷ್ಠಾಶೀತ ಎಂದು ತ್ರಿವಿಧವಾಗಿದ್ದು ಪೃಥಿವೀ, ಜಲ ಮತ್ತು 
ವಾಯುಗಳಲ್ಲಿರುತ್ತದೆ. ಶೀತವು ಜಲದಲ್ಲಿಯೂ, ಉಷ್ಣವು ತೇಜಸ್ಸಿನಲ್ಲಿಯೂ, 
ಅನುಷ್ಠಾಶೀತವು ಪ ಥಿವೀ-ವಾಯುಗಳಲ್ಲಿಯೂ ಇರುತ್ತದೆ. 


ರೂಪ ಮುಂತಾದ ಈ ನಾಲ್ಕು ಪೃಥಿವಿಯಲ್ಲಿ ಪಾಕಜನ್ಯವಾಗಿ ಅನಿತ್ಯವಾಗಿರುತ್ತವೆ. 
ಉಳಿದೆಡೆ ಪಾಕಜನ್ಯವಾಗದೇ ನಿತ್ಯವೂ ಅನಿತ್ಯವೂ ಆಗಿರುತ್ತವೆ. ನಿತ್ಯದಲ್ಲಿರುವವು 
ನಿತ್ಯವೂ, ಅನಿತ್ಯದಲ್ಲಿರುವವು ಅನಿತ್ಯವೂ ಆಗಿರುತ್ತವೆ. 


ಏಕತ್ವ ಮುಂತಾದ ವ್ಯವಹಾರಕ್ಕೆ ಕಾರಣವಾದುದು ಸಂಖ್ಯಾ. ಏಕತ್ವದಿಂದ 
ಪರಾರ್ಧದವರೆಗೆ ಇರುವ ಇದು ನವದ್ರವ್ಯಗಳಲ್ಲಿ ಇರುತ್ತದೆ. ಏಕತ್ವವು ನಿತ್ಯ ಮತ್ತು 
ಅನಿತ್ಯ ಆಗಿದೆ. ನಿತ್ಯದಲ್ಲಿರುವುದು ನಿತ್ಯ, ಅನಿತ್ಯದಲ್ಲಿರುವುದು ಅನಿತ್ಯ. ದ್ವಿತ್ವ 
ಮುಂತಾದವು ಎಲ್ಲೆಡೆಯೂ ಅನಿತ್ಯವೇ. 


ಅಳತೆಯ ವ್ಯವಹಾರಕ್ಕೆ ಕಾರಣವಾದುದು ಪರಿಮಾಣ. ಇದು ಒಂಬತ್ತು 
ದ್ರವ್ಯಗಳಲ್ಲಿಯೂ ಇರುತ್ತದೆ. ಇದು ಅಣು, ಮಹತ್‌, RTE ಮತ್ತು ಪ್ರಸ್ತ ಎಂದು 
ನಾಲ್ಕು ವಿಧವಾಗಿದೆ. 

"ಒಂದು ಇನ್ನೊಂದರಿಂದ ಬೇರೆಯಾಗಿದೆ' ಎಂಬ ವ್ಯವಹಾರಕ್ಕೆ ಕಾರಣವಾದುದು 
ಪೃಥಧಕ್ವ, ಇದು ಸಕಲದ್ರವ್ಯಗಳಲ್ಲಿಯೂ ಇರುತ್ತದೆ. 


ತರ್ಕ ಸಂಗ್ರಹ 27 


24. 


27. 


29. 


"ಒಂದು ಇನ್ನೊಂದರೊಡನೆ ಕೂಡಿಕೊಂಡಿದೆ' ಎಂಬ ವ್ಯವಹಾರಕ್ಕೆ ಕಾರಣವಾದುದು 
ಸಂಯೋಗ. ಇದು ಎಲ್ಲದ್ರವ್ಯಗಳಲ್ಲಿಯೂ ಇರುತ್ತದೆ. 

ಸಂಯೋಗವನ್ನು ನಾಶಮಾಡುವುದೂ ಗುಣವೂ ಆದುದು ವಿಭಾಗ. ಇದು ಎಲ್ಲ 
ದ್ರವ್ಯಗಳಲ್ಲಿಯೂ ಇರುತ್ತದೆ. 


ಪರ ಮತ್ತು ಅಪರ ಎಂಬ ವ್ಯವಹಾರಕ್ಕೆ ಅಸಾಧಾರಣಕಾರಣವಾದುದು ಪರತ್ವಾಪರತ್ವ. 
ಪೃಥಿವೀ ಮುಂತಾದ ನಾಲ್ಕರಲ್ಲಿಯೂ ಮನಸ್ಸಿನಲ್ಲಿಯೂ ಇರುತ್ತದೆ. ಪರತ್ವಾಪರತ್ವಗಳು 
ದಿಕ್‌ಕೃತ ಮತ್ತು ಕಾಲಕೃತ ಎಂದು ಎರಡು ವಿಧ. ದೂರವಿರುವುದರಲ್ಲಿದಿಕ್‌ಕೃತವಾದ 
ಪರತ್ವವೂ, ಸಮೀಪದಲ್ಲಿರುವುದರಲ್ಲಿ ದಿಕ್‌ಕೃತವಾದ ಅಪರತ್ವವೂ ಇರುತ್ತದೆ. 
ಹಿರಿಯದರಲ್ಲಿಕಾಲಕೃತವಾದ ಪರತ್ವವೂ, ಕಿರಿಯದರಲ್ಲಿಕಾಲಕೃತವಾದ ಅಪರತ್ವವೂ 
ಇರುತ್ತದೆ. 

ಬೀಳುವಿಕೆಯ ಮೊದಲ ಕ್ರಿಯೆಗೆ ಅಸಮವಾಯಿಕಾರಣವಾದುದು ಗುರುತ್ವ. ಇದು 
ಪೃಥಿವೀ ಮತ್ತು ಜಲದಲ್ಲಿ ಇರುತ್ತದೆ. 

ಹರಿಯುವಿಕೆಯ ಪ್ರಥಮಕ್ರಿಯೆಗೆ ಅಸಮವಾಯಿಕಾರಣವಾದುದು ದ್ರವತ್ವ. ಇದು 
ಪೃಥಿವೀ, ಜಲ ಮತ್ತುತೇಜಸ್ಸುಗಳಲ್ಲಿಇರುತ್ತದೆ. ಅದು ಸಾಂಸಿದ್ಧಿಕ ಮತ್ತು ನೈಮಿತ್ತಿಕ 
ಎಂದು ಎರಡು ವಿಧ. ಸಾಂಸಿದ್ಧಿಕವು ಜಲದಲ್ಲಿಯೂ ನೈಮಿತ್ತಿಕವು ಪೃಥಿವೀ- 
ತೇಜಸ್ಸುಗಳಲ್ಲಿಯೂ ಇರುತ್ತದೆ. ಪೃಥಿವಿಯಲ್ಲಿ ತುಪ್ಪ ಮುಂತಾದವುಗಳ ದ್ರವತ್ವವು 
ಅಗ್ನಿಯ ಸಂಯೋಗದಿಂದ ಉಂಟಾಗುತ್ತದೆ. ತೇಜಸ್ಸಿನಲ್ಲಿ ಸುವರ್ಣ ಮುಂತಾದವು 
ಗಳಲ್ಲಿ (ಅಗ್ನಿಸಂಯೋಗದಿಂದ ದ್ರವತ್ವ ಉಂಟಾಗುತ್ತದೆ). 


ಹಿಟ್ಟು ಮುಂತಾದವುಗಳಲ್ಲಿ ಮುದ್ದೆ ಮಾಡುವುದಕ್ಕೆ ಕಾರಣವಾದುದೂ ಗುಣವೂ 
ಆದುದು ಸ್ನೇಹ. ಇದು ಜಲದಲ್ಲಿಮಾತ್ರವಿರುತ್ತದೆ. 


ಶ್ರೋತ್ರೇಂದ್ರಿಯದಿಂದ ಗ್ರಾಹ್ಯವಾದುದೂ ಗುಣವೂ ಆದುದು ಶಬ್ದ. ಇದು ಆಕಾಶದಲ್ಲಿ 
ಮಾತ್ರ ಇರುತ್ತದೆ. ಧ್ವನ್ಯಾತ್ಮಕ ಮತ್ತು ವರ್ಣಾತ್ಮಕ ಎಂದು ಇದರಲ್ಲಿಎರಡು ಪ್ರಕಾರ. 
ಧ್ವನ್ಕಾತ್ಮಕವು ನಗಾರಿ ಮುಂತಾದವುಗಳಲ್ಲಿದ್ದರೆ ವರ್ಣಾತ್ಮಕವು ಸಂಸ್ಕೃತ ಮುಂತಾದ 
ಭಾಷೆಗಳ ರೂಪವನ್ನು ಹೊಂದಿರುತ್ತದೆ. 


ಎಲ್ಲವ್ಯವಹಾರಗಳಿಗೆ ಕಾರಣವಾದ ಜ್ಞಾನವೇ ಬುದ್ಧಿ. ಅದು ಸ್ಮೃತಿ ಮತ್ತು ಅನುಭವ 
ಎಂದು ಎರಡು ವಿಧ. 

ಸಂಸ್ಕಾರದಿಂದ ಮಾತ್ರ ಜನಿಸುವುದೂ ಮತ್ತು ಜ್ಞಾನವೂ ಆದುದು ಸ್ಮೃತಿ. ಅದರಿಂದ 
ಭಿನ್ನವಾದ ಜ್ಞಾನವೇ ಅನುಭವ. ಅನುಭವವು ಯಥಾರ್ಥ ಮತ್ತುಅಯಥಾರ್ಥ ಎಂದು 
ಎರಡು ವಿಧ. ಒಂದು ಧರ್ಮವನ್ನು ಹೊಂದಿರುವುದರಲ್ಲಿ ಆ ಧರ್ಮವೇ 


28 


31. 


ತರ್ಕಸಂಗ್ರಹ 


ಪ್ರಕಾರವಾಗಿರುವ ಅನುಭವವೇ ಯಥಾರ್ಥ. ರಜತದಲ್ಲಿಇದು ರಜತ ಎಂಬ ಜ್ಞಾನ 
ಯಥಾರ್ಥ. ಇದನ್ನೇ ಪ್ರಮಾ ಎನ್ನುತ್ತಾರೆ. ಒಂದು ಧರ್ಮದ ಅಭಾವವಿರುವುದರಲ್ಲಿ 
ಆ ಧರ್ಮವೇ ಪ್ರಕಾರವಾಗಿರುವ ಅನುಭವವೇ ಅಯಥಾರ್ಥ. ಶುಕ್ತಿಯಲ್ಲಿಇದು ರಜತ 
ಎಂಬ ಜ್ಞಾನವು ಅಯಥಾರ್ಥ. 

ಪ್ರತ್ಯಕ್ಷ, ಅನುಮಿತಿ, ಉಪಮಿತಿ ಮತ್ತು ಶಾಬ್ಬಎಂದು ಯಥಾರ್ಥ ಅನುಭವವು ನಾಲ್ಕು 
ವಿಧ. ಯಥಾರ್ಥಾನುಭವದ ಕರಣವೂ ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಶಬ್ದ 
ಎಂದು ಚತುರ್ವಿಧವಾಗಿದೆ. 


ಅಸಾಧಾರಣವಾದ ಕಾರಣವೇ ಕರಣ. ಕಾರಣವೆಂದರೆ ಕಾರ್ಯಕ್ಕೆ ನಿಯತವಾಗಿ 
ಮೊದಲು ಇರುವುದು. ಪ್ರಾಗಭಾವಕ್ಕೆ ಪ್ರತಿಯೋಗಿಯಾಗಿರುವುದೇ ಕಾರ್ಯ. 
ಕಾರಣವು ಸಮವಾಯಿ, ಅಸಮವಾಯಿ ಮತ್ತು ನಿಮಿತ್ತ ಎಂದು ಮೂರು ವಿಧ. 
ಯಾವುದರಲ್ಲಿ ತಾನು ಸಮವಾಯಸಂಬಂಧದಿಂದ ಇದ್ದು ಕಾರ್ಯವನ್ನು 
ಉತ್ಪಾದಿಸುವುದೋ ಅದು ಸಮವಾಯಿಕಾರಣ. ತಂತುಗಳು ಪಟಕ್ಕೆ ಮತ್ತು ಪಟವು 
ತನ್ನ ರೂಪಾದಿಗಳಿಗೆ ಸಮವಾಯಿಕಾರಣ. 

ಯಾವುದು ಕಾರ್ಯದೊಡನೆ ಅಥವಾ ಕಾರಣದೊಡನೆ ಒಂದು ಅಧಿಕರಣದಲ್ಲಿ 
ಸಮವಾಯಸಂಬಂಧದಿಂದ ಇದ್ದು ಕಾರಣವಾಗಿರುವುದೋ ಅದು ಅಸಮವಾಯಿ 
ಕಾರಣ. ತಂತುಸಂಯೋಗವು ಪಟಕ್ಕೆ, ತಂತುರೂಪವು ಪಟರೂಪಕ್ಕೆ ಅಸಮವಾಯಿ 
ಕಾರಣ. ಈ ಎರಡರಿಂದ ಭಿನ್ನವಾದ ಕಾರಣವು ನಿಮಿತ್ತಕಾರಣ. ಪಟಕ್ಕೆ ಲಾಳಿ, ಮಗ್ಗ 
ಮುಂತಾದವು ನಿಮಿತ್ತಕಾರಣ... ಈ ಮೂರು ಕಾರಣಗಳಲ್ಲಿ ಯಾವುದು: 
ಅಸಾಧಾರಣಕಾರಣವೋ ಅದೇ ಕರಣ. 


ಯಥಾರ್ಥಾನುಭವದಲ್ಲಿ ಪ್ರತ್ಯಕ್ಷಜ್ಞಾನಕ್ಕೆ ಕರಣವಾದುದು ಪ್ರತ್ಯಕ್ಷ. ಇಂದ್ರಿಯ ಮತ್ತು 
ವಿಷಯಗಳ ನಡುವಿನ ಸಂಬಂಧದಿಂದ ಉಂಟಾಗುವ ಜ್ಞಾನವೇ ಪ್ರತ್ಯಕ್ಷ. ಅದು 
ಸವಿಕಲ್ಪಕ ಮತ್ತು ನಿರ್ವಿಕಲ್ಪಕ ಎಂದು ಎರಡು ವಿಧ. ಪ್ರಕಾರರಹಿತವಾದ ಜ್ಞಾನವೇ 
ನಿರ್ವಿಕಲ್ಪಕ. "ಇದು ಏನೋ ಆಗಿದೆ' ಎಂಬ ಜ್ಞಾನವು ನಿರ್ವಿಕಲ್ಪಕ. ಪ್ರಕಾರ 
ಸಹಿತವಾದ ಜ್ಞಾನವು ಸವಿಕಲ್ಪಕ. ಇವನು ಡಿತ್ನ, ಇವನು ಬ್ರಾಹ್ಮಣ, ಇವನು ಶ್ಯಾಮ, 
ಇವನು ಪಾಚಕ ಎಂಬಿವೇ ಜ್ಞಾನಗಳು ಸವಿಕಲ್ಪಕ. 

ಪ್ರತ್ಯಕ್ಷಜ್ನಾನಕ್ಕೆ ಕಾರಣವಾದ ಇಂದ್ರಿಯ ಮತ್ತು ವಿಷಯಗಳ ನಡುವಿನ ಸಂಬಂಧವು 
ಸಂಯೋಗ, ಸಂಯುಕ್ತಸಮವಾಯ, ಸಂಯುಕ್ತಸಮವೇತಸಮವಾಯ, ಸಮವಾಯ, 
ಸಮವೇತಸಮವಾಯ ಮತ್ತು ವಿಶೇಷಣವಿಶೇಷ್ಯಭಾವ ಎಂದು ಆರು ವಿಧವಾಗಿದೆ. 
ಕಣ್ಣಿನಿಂದ ಘಟದ ಪ್ರತ್ಯಕ್ಷವಾಗುವಲ್ಲಿ ಸಂಯೋಗವು ಸನ್ನಿಕರ್ಷ. ಚಕ್ಷುಃಸಂಯುಕ್ತ 


ಕಾವಿ 


ತರ್ಕಸಂಗ್ರಹ 29 


32. 


ಘಟದಲ್ಲಿ ರೂಪವು ಸಮವಾಯದಿಂದ ಇರುವುದರಿಂದ ಘಟದ ರೂಪ 
ಪ್ರತ್ಯಕ್ಷವಾಗುವಲ್ಲಿ ಸಂಯುಕ್ತಸಮವಾಯವು ಸನ್ನಿಕರ್ಷವಾಗುತ್ತದೆ. ಚಕ್ಷುಸಂಯುಕ್ತ- 
ವಾದ ಘಟದಲ್ಲಿ ರೂಪವು ಸಮವಾಯದಿಂದ ಇದ್ದು ರೂಪದಲ್ಲಿ ರೂಪತ್ವವು 
ಸಮವಾಯದಿಂದ ಇರುವುದರಿಂದ ರೂಪತ್ವ ಎಂಬ ಸಾಮಾನ್ಯವು ಪ್ರತ್ಯಕ್ಷವಾಗುವಲ್ಲಿ 
ಸಂಯುಕ್ತಸಮವೇತಸಮವಾಯವು ಸನ್ನಿಕರ್ಷವಾಗುತ್ತದೆ. ಶ್ರೋತ್ರೇಂದ್ರಿಯದಿಂದ 
ಶಬ್ದದ ಪ್ರತ್ಯಕ್ಷವಾಗುವಲ್ಲಿ ಸಮವಾಯವು ಸನ್ನಿಕರ್ಷ. ಶ್ರೋತ್ರೇಂದ್ರಿಯವೆಂದರೆ ಕಿವಿಯ 
ರಂಧ್ರದಲ್ಲಿರುವ ಆಕಾಶ. ಶಬ್ದವು ಆಕಾಶದ ಗುಣವಾದುದರಿಂದ ಗುಣ- ಗುಣಿಗಳ 
ನಡುವೆ ಸಮವಾಯವಿದೆ. ಶ್ರೋತ್ರೇಂದ್ರಿಯದಲ್ಲಿ ಸಮವಾಯದಿಂದ ಇರುವ ಶಬ್ದದಲ್ಲಿ 
ಶಬ್ದತ್ತವು ಸಮವಾಯದಿಂದ ಇರುವುದರಿಂದ ಶಬ್ದತ್ವವು ಪ್ರತ್ಯಕ್ಷ- ವಾಗುವಲ್ಲಿ 
ಸಮವೇತಸಮವಾಯವು ಸನ್ನಿಕರ್ಷ. "ಘಟಾಭಾವವನ್ನು ಹೊಂದಿದ ಭೂತಲ' 
ಎನ್ನುವಲ್ಲಿ ಚಕ್ಸುವಿನಿಂದ ಸಂಯುಕ್ತವಾದ ಭೂತಲದಲ್ಲಿ ಘಟಾಭಾವವು 
ವಿಶೇಷಣವಾಗಿರುವುದರಿಂದ ಅಭಾವ ಪ್ರತ್ಯಕ್ಷದಲ್ಲಿ ವಿಶೇಷಣ-ವಿಶೇಷ್ಯಭಾವವು 
ಸನ್ನಿಕರ್ಷವಾಗಿದೆ. ಹೀಗೆ ಆರು ವಿಧ ಸನ್ನಿಕರ್ಷಗಳಿಂದ ಉಂಟಾದ ಜ್ಞಾನವು ಪ್ರತ್ಯಕ್ಷ. 
ಇಂದ್ರಿಯವು ಅದಕ್ಕೆ ಕರಣವಾಗಿದೆ. ಆದ್ದರಿಂದ ಇಂದ್ರಿಯವೇ ಪ್ರತ್ಯಕ್ಷಪ್ರಮಾಣ ಎಂದು 
ಸಿದ್ಧವಾಗುತ್ತದೆ. न 


ಅನುಮಿತಿಗೆ ಕರಣವಾದುದು ಅನುಮಾನ. ಪರಾಮರ್ಶದಿಂದ ಜನಿಸುವ ಜ್ಞಾನವೇ 
ಅನುಮತಿ. ವ್ಯಾಪ್ತಿಯಿಂದ ವಿಶಿಷ್ಟವಾದ ಪಕ್ಷಧರ್ಮತಾಜ್ಞಾನವೇ ಪರಾಮರ್ಶ. 
ಉದಾಹರಣೆಗೆ, "ಈ ಪರ್ವತವು ವಹ್ನಿಯಿಂದ ವ್ಯಾಪ್ಯವಾದ ಧೂಮವನ್ನು 
ಹೊಂದಿದೆ' ಎಂಬ ಜ್ಞಾನವು ಪರಾಮರ್ಶ. ಅದರಿಂದ ಜನಿಸಿದ "ಪರ್ವತವು 
ವಹ್ನಿಯನ್ನು ಹೊಂದಿದೆ' ಎಂಬ ಜ್ಞಾನವು ಅನುಮಿತಿ. "ಎಲ್ಲೆಲ್ಲಿ ಧೂಮವೋ ಅಲ್ಲಲ್ಲಿ 
ಅಗ್ನಿ' ಎಂಬ ಸಾಹಚರ್ಯನಿಯಮವೇ ವ್ಯಾಪ್ತಿ. ಪರ್ವತಾದಿಗಳಲ್ಲಿ ವ್ಯಾಪ್ಯದ 
ಇರುವಿಕೆಯೇ ಪಕ್ಷಧರ್ಮತಾ. 

ಅನುಮಾನವು ಸ್ಟಾರ್ಥ ಮತ್ತು ಪರಾರ್ಥ ಎಂದು ಎರಡು ವಿಧ. ತನಗೆ ಅನುಮಿತಿ 
ಉಂಟಾಗಲು ಕಾರಣವಾದುದು ಸ್ವಾರ್ಥಾನುಮಾನ. ಹೇಗೆಂದರೆ--ಸ್ವತಃ ಅಡುಗೆ 
ಮನೆ ಮುಂತಾದವುಗಳಲ್ಲಿ ಅನೇಕ ಸಲ ನೋಡುವಿಕೆಯಿಂದ "ಎಲ್ಲಿಧೂಮವೋ ಅಲ್ಲಿ 
ಅಗ್ನಿ” ಎಂಬ ವ್ಯಾಪ್ತಿಯನ್ನು ಪಡೆದುಕೊಂಡು ಪರ್ವತಕ್ಕೆ ಹೋಗಲು ಆ ಪರ್ವತ- 

ದಲ್ಲಿಯ ಅಗ್ನಿಯನ್ನು ಸಂದೇಹಿಸುವವನಾಗಿ, ಪರ್ವತದಲ್ಲಿ ಧೂಮವನ್ನು ಕಾಣುತ್ತ 
"ಎಲ್ಲಿ ಧೂಮವೋ ಅಲ್ಲಿ ಅಗ್ನಿ' ಎಂಬ ವ್ಯಾಪ್ತಿಯನ್ನು ಸ್ಮರಿಸುತ್ತಾನೆ. ಬಳಿಕ "ಈ 

ಪರ್ವತವು ಅಗ್ನಿಯಿಂದ ವ್ಯಾಪ್ಯವಾದ ಧೂಮವನ್ನು ಹೊಂದಿರುವುದು' ಎಂಬ ಜ್ಞಾನವ 

ಉಂಟಾಗುತ್ತದೆ. ಇದನ್ನೇ "ಲಿಂಗಪರಾಮರ್ಶ' ಎನ್ನುತ್ತಾರೆ. ಅದರಿಂದ "ಪರ್ವತವು 


3९ 


33. 


ತರ್ಕಸಂಗ್ರಹ 


ಅಗ್ನಿಯಿಂದ ಕೂಡಿದೆ' ಎಂಬ ಅನುಮಿತಿ ಉಂಟಾಗುತ್ತದೆ. ಹೀಗೆ ಇದು 
ಸ್ಪಾರ್ಥಾನುಮಾನ. 


ಯಾವಾಗ ಧೂಮದಿಂದ ಅಗ್ನಿಯನ್ನು ಸ್ವತಃ ಅನುಮಾನಿಸಿಕೊಂಡು, ಬೇರೊಬ್ಬನಿಗೆ 
ಬೋಧಿಸುವುದಕ್ಕಾಗಿ ಪಂಚಾವಯವ ವಾಕ್ಕಗಳನ್ನು ಪ್ರಯೋಗಿಸಲಾಗುವುದೋ ಅದು 
ಪರಾರ್ಥಾನುಮಾನ. ಉದಾಹರಣೆಗಾಗಿ-- ಪರ್ವತವು ಅಗ್ನಿಯಿಂದ ಕೂಡಿದೆ, 
ಧೂಮವಿರುವುದರಿಂದ. ಯಾವಯಾವುದು ಧೂಮ ಉಳ್ಳದ್ದೋ ಅದು ಅಗ್ನಿಯುಳ್ಳದ್ದು. 
ಅಡುಗೆಮನೆಯಂತೆ. ಅದೇ ರೀತಿ ಇದು. ಆದ್ದರಿಂದ ಹಾಗೆ. ಹೀಗೆ ಪ್ರತಿಪಾದಿಸಲ್ಪಟ್ಟ 
ಲಿಂಗದಿಂದ ಬೇರೊಬ್ಬನೂ ಅಗ್ನಿಯ ಜ್ಞಾನವನ್ನು ಹೊಂದುತ್ತಾನೆ. 

ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ ಮತ್ತು ನಿಗಮನ ಇವು ಪಂಚ 
ಅವಯವಗಳು. "ಪರ್ವತವು ಅಗ್ನಿಯಿಂದ ಕೂಡಿದೆ' ಎಂಬುದು ಪ್ರತಿಜ್ಞೆ 
"ಧೂಮವನ್ನು ಹೊಂದಿರುವುದರಿಂದ' ಎಂಬುದು ಹೇತು. "ಯಾವಯಾವುದು ಧೂಮ- 
ವುಳ್ಳದ್ದೋ ಅದೆಲ್ಲ ಅಗ್ನಿಯುಳ್ಳದ್ದು, ಅಡುಗೆಮನೆಯಂತೆ' ಎಂಬುದು ಉದಾಹರಣ. 
"ಇದು ಹಾಗೆಯೇ' ಎಂಬುದು ಉಪನಯ. "ಆದ್ದರಿಂದ ಹಾಗೆ” ಎಂಬುದು ನಿಗಮನ. 


ಸ್ವಾರ್ಥಾನುಮಿತಿ ಮತ್ತು ಪರಾರ್ಥಾನುಮಿತಿಗಳಿಗೆ ಲಿಂಗಪರಾಮರ್ಶವೇ 
ಕರಣವಾಗಿರುತ್ತದೆ. ಆದ್ದರಿಂದ ಲಿಂಗಪರಾಮರ್ಶವೇ ಅನುಮಾನ. 
ಅನ್ವಯವ್ಯತಿರೇಕಿ, ಕೇವಲಾನ್ಹಯಿ ಮತ್ತು ಕೇವಲವ್ಯತಿರೇಕಿ ಎಂದು ಲಿಂಗವು ಮೂರು 
ವಿಧ. ಅನ್ವಯವ್ಕಾಪ್ತಿ ಮತ್ತು ವ್ಯತಿರೇಕವ್ಯಾಪ್ತಿಯಿಂದ ಕೂಡಿರುವುದು ಅನ್ವಯ 
ವ್ಯತಿರೇಕಿ. ಉದಾಹರಣೆಗೆ--ಅಗ್ನಿಯನ್ನು ಸಾಧಿಸುವಲ್ಲಿ ಧೂಮವತ್ವವು ಅನ್ವಯ. 
ವ್ಯತಿರೇಕಿ. “ಎಲ್ಲಿ ಧೂಮವೋ ಅಲ್ಲಿ ಅಗ್ನಿ, ಅಡುಗೆಮನೆಯಂತೆ' ಎಂಬುದು 
ಅನ್ವಯವ್ಯಾಪ್ತಿ. “ಎಲ್ಲಿ ಅಗ್ನಿ ಇಲ್ಲವೋ ಅಲ್ಲಿ ಧೂಮವೂ ಇಲ್ಲ, ಸರೋವರದಂತೆ' 
ಎಂಬುದು ವ್ಯತಿರೇಕವ್ಯಾಪ್ತಿ. ಅನ್ವಯವ್ಯಾಪ್ತಿಯನ್ನು ಮಾತ್ರ ಹೊಂದಿರುವಂತಹದು 
ಕೇವಲಾನ್ವಯಿ. ಉದಾಹರಣೆಗೆ-- ಘಟವು ಅಭಿಧೇಯವಾಗಿದೆ, ಪ್ರಮೇಯತ್ವದಿಂದ, 
ಪಟದಂತೆ. ಎಲ್ಲವೂ ಪ್ರಮೇಯಗಳೂ ಅಭಿಧೇಯಗಳೂ ಆಗಿರುವುದರಿಂದ ಇಲ್ಲಿ 
ಪ್ರಮೇಯತ್ವ ಅಭಿದೇ- ಯತ್ನಗಳಿಗೆ ವ್ಯತಿರೇಕವ್ಯಾಪ್ತಿಯಿಲ್ಲ. ವ್ಯತಿರೇಕವ್ಯಾಪ್ತಿಯನ್ನು 
ಮಾತ್ರ ಹೊಂದಿರುವುದು ಕೇವಲ ವ್ಯತಿರೇಕಿ. ಉದಾಹರಣೆಗೆ ಪೃಥಿವಿಯು 
ಇತರವುಗಳಿಂದ ಭಿನ್ನವಾಗಿದೆ, ಗಂಧವತ್ನದಿಂದ. ಯಾವುದು ಇತರವುಗಳಿಂದ 
ಭಿನ್ನವಾಗಿಲ್ಲವೋ ಅದು ಗಂಧವನ್ನೂ ಹೊಂದಿಲ್ಲ. ಜಲದಂತೆ, ಇದು ಹಾಗಲ್ಲ, 
ಆದ್ದರಿಂದ ಇದು ಅದರಂತೆ ಅಲ್ಲ. ಇಲ್ಲಿಪೃಥಿವಿಯು ಮಾತ್ರ ಪಕ್ಷವಾಗಿರುವುದರಿಂದ 
ಯಾವುದು ಗಂಧವನ್ನು ಹೊಂದಿದೆಯೋ ಅದು ಇತರವುಗಳಿಂದ ಭಿನ್ನವಾದದ್ದುಎಂಬ 
ಅನ್ವಯದೃಷ್ಟಾಂತವು ಇಲ್ಲ. 


ತರ್ಕಸಂಗ್ರಹ 31 


35. 


36. 


37. 


38. 


39. 


ಯಾವುದರಲ್ಲಿ ಸಾಧ್ಯವು ಸಂದಿಗ್ಗವಾಗಿದೆಯೋ ಅದು ಪಕ್ಷ. ಉದಾಹರಣೆಗೆ 
ಧೂಮವತ್ತವು ಹೇತುವಾದಾಗ ಪರ್ವತವು ಪಕ್ಷ. ಸಾಧ್ಯವನ್ನು ನಿಶ್ಚಿತವಾಗಿ ಹೊಂದಿ- 
ರುವುದು ಸಪಕ್ಷ. ಅದೇ ಉದಾಹರಣೆಯಲ್ಲಿ ಅಡುಗೆಮನೆ. ಸಾಧ್ಯದ ಅಭಾವವನ್ನು 
ನಿಶ್ಚಿತವಾಗಿ ಹೊಂದಿರುವುದು ವಿಪಕ್ಷ. ಅದೇ ಉದಾಹರಣೆಯಲ್ಲಿ ಸರೋವರ. 


ಸವ್ಯಭಿಚಾರ, ವಿರುದ್ಧ ಸತ್ಪತಿಪಕ್ಷ, ಅಸಿದ್ಧಮತ್ತು ಬಾಧಿತ ಎಂದು ಹೇತ್ವಾಭಾಸಗಳು 
ಐದು ವಿಧ. 


ಅನೇಕಾಂತಸಹಿತವಾದುದು ಸವ್ಯಭಿಚಾರ. ಅದು ಸಾಧಾರಣ, ಅಸಾಧಾರಣ ಮತ್ತು 
ಅನುಪಸಂಹಾರಿ ಎಂದು ಮೂರು ವಿಧವಾಗಿದೆ. ಅವುಗಳಲ್ಲಿ ಸಾಧ್ಯದ ಅಭಾವ- 
ವಿರುವಲ್ಲಿಯೂ (ಹೇತು) ಇರುವಿಕೆ ಸಾಧಾರಣ. ಉದಾಹರಣೆಗೆ-- "ವರ್ವತವು 
ಅಗ್ನಿಯಿಂದ ಕೂಡಿದೆ, ಪ್ರಮೇಯತ್ವ ಇರುವುದರಿಂದ'. ಪ್ರಮೇಯತ್ವವು ಅಗ್ನಿಯ 
ಅಭಾವವಿರುವ ಸರೋವರದಲ್ಲಿಯೂ ಇರುವುದರಿಂದ ಇದು ಸಾಧಾರಣ. ಎಲ್ಲ 
ಸಪಕ್ಷ-ವಿಪಕ್ಷಗಳಲ್ಲಿ ಇರದೇ ಪಕ್ಷದಲ್ಲಿ ಮಾತ್ರ ಇರುವುದು ಅಸಾಧಾರಣ. 
ಉದಾಹರಣೆಗೆ ಶಬ್ದತ್ತವು ಎಲ್ಲನಿತ್ಯ ಮತ್ತು ಅನಿತ್ಯಗಳಲ್ಲಿ ಇರದೇ ಶಬ್ದದಲ್ಲಿ ಮಾತ್ರ 
ಇರುವುದರಿಂದ "ಶಬ್ದವು ನಿತ್ಕವಾದುದು, ಶಬ್ದತ್ವದಿಂದ' ಎಂಬುದು ಅಸಾಧಾರಣ. 
ಅನ್ವಯ ಮತ್ತು ವ್ಯತಿರೇಕ ಉದಾಹರಣರಹಿತವಾದುದು ಅನುಪಸಂಹಾರಿ. 
ಉದಾಹರಣೆಗೆ-- "ಎಲ್ಲವೂ ಅನಿತ್ಯ, ಪ್ರಮೇಯತ್ವದಿಂದ'. ಇಲ್ಲಿ ಎಲ್ಲವೂ ಪಕ್ಷವೇ 
ಆಗಿರುವುದರಿಂದ ಉದಾಹರಣೆ ಇಲ್ಲ. 


ಸಾಧ್ಯದ ಅಭಾವದಿಂದ ವ್ಯಾಪ್ತವಾದ ಹೇತುವು ವಿರುದ್ಧ ಉದಾಹರಣೆಗೆ-- "ಶಬ್ದವು 

ನಿತ್ಯ, ಕೃತಕತ್ವದಿಂದ'. ಇಲ್ಲಿ ಕೃತಕತ್ವವು ನಿತ್ಯತ್ವದ ಅಭಾವವಾದ ಅನಿತ್ಯತ್ವದಿಂದ 

ವ್ಯಾಪ್ತವಾಗಿದೆ. 

ಸಾಧ್ಯದ ಅಭಾವವನ್ನು ಸಾಧಿಸುವ ಬೇರೊಂದು ಹೇತುವು ಯಾವುದಕ್ಕೆ ಇರುವುದೋ 

ಅದು ಸತ್ಛತಿಪಕ್ಷ. ಉದಾಹರಣೆಗೆ--"ಶಬ್ದವು ನಿತ್ಯವಾಗಿದೆ, ಶ್ರಾವಣತ್ವದಿಂದ, 
> 

ಶಬ್ದತ್ರದಂತೆ; ಶಬ್ದವು ಅನಿತ್ಯವಾಗಿದೆ, ಕಾರ್ಯತ್ವದಿಂದ, ಘಟದಂತೆ. 

ಅಸಿದ್ಧವು ಆಶ್ರಯಾಸಿದ್ಧ, ಸ್ವರೂಪಾಸಿದ್ಧ ಮತ್ತು ವ್ಯಾಪ್ಯತ್ವಾಸಿದ್ಧ ಎಂದು ಮೂರು 

ವಿಧವಾಗಿದೆ. ಆಶ್ರಯಾಸಿದ್ದದ ಉದಾಹರಣೆ: "ಗಗನಕಮಲವು ಸುವಾಸನೆಯಿಂದ 

ಕೂಡಿದೆ, ಕಮಲತ್ವದಿಂದ, ಸರೋವರದ ಕಮಲದಂತೆ'. ಇಲ್ಲಿ ಗಗನಕಮಲವು 

ಆಶ್ರಯವಾಗಿದೆ. ಆದರೆ ಅದು ಇಲ್ಲವೇ ಇಲ್ಲ. ಸ್ವರೂಪಾಸಿದ್ದದ ಉದಾಹರಣೆ: 

"ಶಬ್ದವು ಅನಿತ್ಯ, ಚಾಕ್ಷುಷತ್ವದಿಂದ, ರೂಪದಂತೆ'. ಇಲ್ಲಿ ಶಬ್ದವು ಶ್ರಾವಣವಾದುದ- 

ರಿಂದ ಚಾಕ್ಷುಷತ್ವವು ಶಬ್ದದಲ್ಲಿ ಇಲ್ಲ. 


32 


4]. 


42. 


43. 


45. 


ತರ್ಕಸಂಗ್ರಹ 


ಉಪಾಧಿಸಹಿತವಾದ ಹೇತುವು ವ್ಯಾಪೃತ್ಹಾಸಿದ್ಧ ಸಾಧ್ಯಕ್ಕೆ ವ್ಯಾಪಕವಾಗಿದ್ದು ಸಾಧನಕ್ಕೆ 
ಅವ್ಯಾಪಕವಾಗಿರುವುದು ಉಪಾಧಿ. ಸಾಧ್ಯಕ್ಕೆ ಸಮಾನಾಧಿಕರಣದಲ್ಲಿರುವ 
ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾಗದಿರುವುದು ಸಾಧ್ಯವ್ಯಾಪಕತ್ವ. ಸಾಧನವಿರು- 
ವಲ್ಲಿಯ ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾಗಿರುವುದು ಸಾಧನ ಅವ್ಯಾಪಕತ್ವ. 
ಉದಾಹರಣೆಗೆ--“ಪರ್ವತವು ಧೂಮವನ್ನು ಹೊಂದಿದೆ, ಅಗ್ನಿಯಿರುವುದರಿಂದ' 
ಎಂಬಲ್ಲಿ ಆರ್ರೇಂಧನಸಂಯೋಗವು ಉಪಾಧಿಯಾಗಿದೆ. ಹೇಗೆಂದರೆ “ಎಲ್ಲಿ 
ಧೂಮವೋ ಅಲ್ಲಿ ಆರ್ದೇಂಧನಸಂಯೋಗ' ಎಂಬುದು ಸಾಧ್ಯವ್ಯಾಪಕತ್ವ. ಎಲ್ಲಿ 
ಅಗ್ನಿಯಿರುವುದೋ ಅಲ್ಲಿ ಆರ್ದೇಂಧನ ಸಂಯೋಗವಿಲ್ಲ "ಕಾದ ಕಬ್ಬಿಣದಲ್ಲಿ 
ಆರ್ದೇಂಧನಸಂಯೋಗದ ಅಭಾವದಿಂದ” ಎಂಬುದು ಸಾಧನದ ಅವ್ಯಾಪಕತ್ವ. ಹೀಗೆ 
ಸಾಧ್ಯವ್ಯಾಪಕವಾಗಿದ್ದು ಸಾಧನ ಅವ್ಯಾಪಕವಾದುದರಿಂದ ಆರ್ದೇಂಧನಸಂಯೋಗವು 
ಉಪಾಧಿಯಾಗಿದೆ. ಉಪಾಧಿಸಹಿತವಾದುದರಿಂದ "ವಹ್ನಿಮತ್ತ' ಎಂಬ ಹೇತುವು 
ವ್ಯಾಪ್ಯತ್ಹಾಸಿದ್ಧವಾಗಿದೆ. 

ಯಾವುದರ ಸಾಧ್ಯದ ಅಭಾವವು ಬೇರೊಂದು ಪ್ರಮಾಣದಿಂದ ಸಾಧಿತವಾಗುವುದೋ 
ಅದು ಬಾಧಿತ. ಉದಾಹರಣೆಗೆ "ಅಗ್ನಿಯು ಅನುಷ್ಠವಾಗಿದೆ, ದ್ರವ್ಯತ್ವದಿಂದ'. ಇಲ್ಲಿ 
ಅನುಷ್ಠತ್ವವು ಸಾಧ್ಯ. ಅದರ ಅಭಾವವಾದ ಉಷ್ಣತ್ತವು ಸ್ಪರ್ಶಪ್ರತ್ಯಕ್ಷದಿಂದ 
ಗ್ರಹಿಸಲ್ಪಡುತ್ತದೆಯಾಗಿ (ಹೇತುವು) ಬಾಧಿತವಾಗಿದೆ. 

ಉಪಮಿತಿಗೆ ಕರಣವಾದುದು ಉಪಮಾನ. ಸಂಜ್ಞಾ ಮತ್ತು ಸಂಜ್ಞಿಗಳ ನಡುವಿನ 
ಸಂಬಂಧಜ್ಞಾನವೇ ಉಪಮಿತಿ. ಅದಕ್ಕೆ ಕರಣವಾದುದು ಸಾದೃಶ್ಯಜ್ಞಾನ. ಅತಿದೇಶ 
ವಾಕ್ಕಾರ್ಥವನ್ನು ಸ್ಮರಿಸುವಿಕೆ ಅವಾಂತರವಾದ ವ್ಯಾಪಾರವಾಗಿದೆ. ಉದಾಹರಣೆ- ` 
ಗಾಗಿ, ಒಬ್ಬನು "ಗವಯ' ಎಂಬ ಪದದ ಅರ್ಥವನ್ನು ಅರಿಯದೇ ಯಾವುದೋ 
ಅರಣ್ಯವಾಸಿಯಿಂದ "ಗವಯವು ಗೋವಿಗೆ ಸದೃಶವಾದುದು' ಎಂದು ಕೇಳಿ ಅರಣ್ಯಕ್ಕೆ 
ಹೋದಾಗ ಗೋವಿಗೆ ಸದೃಶವಾದ ಪ್ರಾಣಿಯನ್ನು ನೋಡಿ ಆ ವಾಕ್ಕದ ಅರ್ಥವನ್ನು 
ಸ್ಮರಿಸುತ್ತಾನೆ. ಬಳಿಕ "ಗವಯ' ಎಂಬ ಪದದಿಂದ ಬೋಧಿತವಾಗುವ ಪ್ರಾಣಿ ಇದೇ 
ಎಂಬ ಉಪಮಿತಿಯು ಉಂಟಾಗುತ್ತದೆ. 

ಆಪ್ತವಾಕ್ಯವೇ ಶಬ್ದ. ಯಥಾರ್ಥವನ್ನು ನುಡಿಯುವವನೇ ಆಪ್ತ. “ಹಸುವನ್ನು 
ಹೊಡೆದುಕೊಂಡು ಬಾ' ಮುಂತಾದ ಪದಗಳ ಸಮೂಹವೇ ವಾಕ್ಯ. ಶಕ್ತವಾದುದೇ 
ಪದ. ಈ ಪದದಿಂದ ಈ ಅರ್ಥವು ಬೋಧಿತವಾಗಬೇಕು ಎಂಬ ಈಶ್ವರಸಂಕೇತವೇ 
ಶಕ್ತಿ. 

ವಾಕ್ಕಾರ್ಥಜ್ಞಾನಕ್ಕೆ ಕಾರಣವಾದುದು ಆಕಾಂಕ್ಟಾ, ಯೋಗ್ಯತಾ ಮತ್ತು ಸನ್ನಿಧಿ. 
ಸಂಬಂಧಿಸಿದ ಇನ್ನೊಂದು ಪದದ ಅನುಪಸ್ಥಿತಿಯಲ್ಲಿ ಒಂದು ಪದಕ್ಕೆ ಅರ್ಥವನ್ನು 


ತರ್ಕಸಂಗಹ $3 


47. 


49. 


50. 


ಬೋಧಿಸುವ ಸಾಮರ್ಥ್ಯವಿಲ್ಲದಿರುವಿಕೆಯೇ ಆಕಾಂಕ್ಷಾ. ಅರ್ಥಕ್ಕೆ ಬಾಧೆಯಿಲ್ಲದಿರು- 
ವುದೇ ಯೋಗ್ಯತೆ. ಪದಗಳನ್ನು (ಅನಗತ್ಯ) ವಿಳಂಬವಿಲ್ಲದೇ ಉಚ್ಚರಿಸುವಿಕೆಯೇ ಸನ್ನಿಧಿ. 
ಆಕಾಂಕ್ಷಾ ಮುಂತಾದವುಗಳಿಂದ ರಹಿತವಾದ ವಾಕ್ಯವು ಪ್ರಮಾಣವಲ್ಲ. ಆಕಾಂಕ್ಷೆ 
ಇಲ್ಲದಿರುವುದರಿಂದ "ಹಸು ಕುದುರೆ ಮನುಷ್ಯ ಆನೆ' ಎಂಬುದು ಪ್ರಮಾಣವಲ್ಲ. "ಅಗ್ನಿ- 
ಯಿಂದ ಸಿಂಪಡಿಸಬೇಕು' ಎಂಬುದು ಯೋಗ್ಯತೆ ಇಲ್ಲದಿರುವುದರಿಂದ ಪ್ರಮಾಣವಲ್ಲ. 
ಪ್ರತಿಯೊಂದು ಪ್ರಹರದಲ್ಲಿ ಸಂಬಂಧವಿಲ್ಲದಂತೆ ಉಚ್ಚರಿಸಲ್ಪಟ್ಟ "ಹಸುವನ್ನು ತಾ' 
ಮುಂತಾದ ಪದಗಳು ಸಾನ್ನಿಧ್ಯದ ಅಭಾವದಿಂದ ಪ್ರಮಾಣವಾಗುವುದಿಲ್ಲ. 

ವಾಕ್ಯವು ವೈದಿಕ ಮತ್ತು ಲೌಕಿಕ ಎಂದು ಎರಡು ವಿಧ. ಈಶ್ವರೋಕ್ತವಾದುದುರಿಂದ 
ವೈದಿಕವಾಕ್ಕಗಳೆಲ್ಲ ಪ್ರಮಾಣ. ಲೌಕಿಕವು ಆಪ್ತನಿಂದ ನುಡಿಯಲ್ಪಟ್ಟರೆ ಮಾತ್ರ 
ಪ್ರಮಾಣ. ಉಳಿದುದೆಲ್ಲ ಅಪ್ರಮಾಣ. ವಾಕ್ಕಾರ್ಥಜ್ಞಾನವೇ ಶಾಬ್ದಜ್ಞಾನ. ಅದಕ್ಕೆ 
ಕರಣವಾದುದು ಶಬ್ದ. 


ಸಂಶಯ, ವಿಪರ್ಯಯ ಮತ್ತು ತರ್ಕ ಎಂದು ಅಯಥಾರ್ಥಾನುಭವವು ಮೂರು ವಿಧ. 
ಒಂದೇ ಧರ್ಮಿಯಲ್ಲಿವಿರುದ್ದಧರ್ಮಗಳ ವೈಶಿಷ್ಟ್ಯವನ್ನು ಗ್ರಹಸಿದ ಜ್ಞಾನವೇ ಸಂಶಯ. 
ಉದಾಹರಣೆ-- "ಕಂಬವೋ ಮನುಷ್ಯನೋ'. ಮಿಥ್ಯಾಜ್ಞಾನವೇ ವಿಪರ್ಯಯ. 
ಉದಾಹರಣೆಗೆ--ಶುಕ್ತಿಯಲ್ಲಿ "ಇದು ರಜತ' ಎಂಬ ಜ್ಞಾನ. ವ್ಯಾಪ್ಯದ ಆರೋಪ- 
ದಿಂದ ವ್ಯಾಪಕದ ಆರೋಪವನ್ನು ಮಾಡುವುದೇ ತರ್ಕ. ಉದಾಹರಣೆ: "ಒಂದು ವೇಳೆ 
ಅಗ್ನಿ ಇಲ್ಲದಿದ್ದಲ್ಲಿಧೂಮವೂ ಇರುತ್ತಿರಲಿಲ್ಲ ಎ 

ಯಥಾರ್ಥಾ ಮತ್ತು ಅಯಥಾರ್ಥಾ ಎಂದು ಸ್ಮೃತಿಯು ದ್ವಿವಿಧವಾಗಿದೆ. ಪ್ರಮಾಜನ್ಯ- 
ವಾದುದು ಯಥಾರ್ಥಾ. ಅಪ್ರಮಾಜನ್ಯವಾದುದು ಅಯಥಾರ್ಥಾ. 

ಎಲ್ಲರಿಗೂ ಅನುಕೂಲಕರವಾದ ಅನುಭವವನ್ನುಂಟುಮಾಡುವ ಭಾವವೇ ಸುಖ. 
ಎಲ್ಲರಿಗೂ ಪ್ರತಿಕೂಲಕರವಾದ ಅನುಭವವನ್ನುಂಟುಮಾಡುವ ಭಾವವೇ ದುಃಖ. 
ಕಾಮವೇ ಇಚ್ಛಾ. ಕ್ರೋಧವೇ ದ್ವೇಷ. ಕೃತಿಯು ಪ್ರಯತ್ನ. ವಿಧಿಸಲ್ಪಟ್ಟ ಕರ್ಮದಿಂದ 
ಉಂಟಾದುದು ಧರ್ಮ. ನಿಷೇಧಿಸಲ್ಪಟ್ಟ ಕರ್ಮದಿಂದುಂಟಾದುದು ಅಧರ್ಮ. 
ಬುದ್ಧಿ ಮುಂತಾದ ಎಂಟು ಗುಣಗಳು ಆತ್ಮನಲ್ಲಿ ಮಾತ್ರ ಇರುವ ವಿಶೇಷಗುಣಗಳು. 
ಬುದ್ಧಿ ಇಚ್ಛಾ, ಪ್ರಯತ್ನಗಳು ನಿತ್ಯ ಮತ್ತು ಅನಿತ್ಯ ಎಂದು ಎರಡು ವಿಧವಾಗಿದೆ. 
ಈಶ್ವರನಲ್ಲಿರುವವು ನಿತ್ಯವೂ, ಜೀವದಲ್ಲಿರುವವು ಅನಿತ್ಯವೂ ಆಗಿವೆ. 

ವೇಗ, ಭಾವನಾ ಮತ್ತು ಸ್ಥಿತಿಸ್ಥಾಪಕ ಎಂದು ಸಂಸ್ಕಾರವು ಮೂರು ವಿಧ. ವೇಗವು 
ಪೃಥಿವ್ಯಾದಿ ನಾಲ್ಕರಲ್ಲಿಯೂ ಮತ್ತು ಮನಸ್ಸಿನಲ್ಲಿಯೂ ಇರುತ್ತದೆ. ಆತ್ಮನಲ್ಲಿ 
ಮಾತ್ರವಿರುವ ಭಾವನೆಯು ಅನುಭವದಿಂದ ಜನಿಸಿ ಸ್ಮೃತಿಗೆ ಕಾರಣವಾಗುತ್ತದೆ. 


ತಿ6 ತರ್ಕಸಂಗ್ರಹ 


ಅಭಿಧಾವ್ಯಾಪಾರಕ್ಕೆ ವಿಷಯವಾದುದು. ಅಭಿಧಾ ಎಂದರೆ ಒಂದು ನಿರ್ದಿಷ್ಟಪದದಿಂದ ಒಂದು 
ನಿರ್ದಿಷ್ಟ ಅರ್ಥವೇ ಬೋಧಿತವಾಗಬೇಕೆಂಬ ಈಶ್ವರಸಂಕೇತರೂಪವಾದ ಶಕ್ತಿ. 

ವಿಶ್ವದ ಸಕಲವಸ್ತುಗಳನ್ನೂ ಏಳು ಸ್ವತಂತ್ರ ವಿಭಾಗಗಳಾಗಿ ವರ್ಗೀಕರಿಸಬಹುದು. ತಾರ್ಕಿಕರು 
ಪದಾರ್ಥಗಳು ಏಳು ಎಂಬ ನಿರ್ಣಯಕ್ಕೆ ಬರಲು ಕಾರಣವಾದುದನ್ನು ಒಂದು ಹಸುವಿನ 
ಉದಾಹರಣೆಯ ಮೂಲಕ ಸ್ಪಷ್ಟಗೊಳಿಸಬಹುದು. ಹಸು ಸಮಗ್ರವಾಗಿ ಒಂದು "ದ್ರವ್ಯ'. ಅದು 
ಬಿಳಿಯ ಬಣ್ಣದ್ದಾದರೆ ಆ ಬಣ್ಣ "ಗುಣ'. ಅದು ಚಲಿಸುತ್ತಿದ್ದರೆ ಆ ಚಲನೆಯು "ಕರ್ಮ'. ವಿಭಿನ್ನ 
ಹಸುಗಳನ್ನು ಹಸು ಎಂದು ಗುರುತಿಸಲು ಆಧಾರವಾದ ಅಂಶವೇ "ಸಾಮಾನ್ಯ. ಹಸುವಿನ 
ಅವಯವಗಳು ಪರಮಾಣುಗಳಿಂದ ಉಂಟಾಗಿದ್ದು ಆ ಪರಮಾಣುಗಳಲ್ಲಿ "ವಿಶೇಷ' ಎಂಬ 
ಪದಾರ್ಥವಿರುತ್ತದೆ. ಹಸು ಎಂಬ ದ್ರವ್ಯಕ್ಕೂ ಅದರ ಗುಣ, ಕ್ರಿಯಾ, ಸಾಮಾನ್ಯ, ವಿಶೇಷಗಳಿಗೂ 
ಇರುವ ಸಂಬಂಧವೇ "ಸಮವಾಯ'. “ಹಸುವು ಕುದುರೆಯಲ್ಲ' ಎಂಬ ವ್ಯವಹಾರದಿಂದ 
ಪ್ರತೀತವಾಗುವುದೇ "ಅಭಾವ'. ಪ್ರತಿಯೊಂದು ದ್ರವ್ಯವೂ ಈ ಎಲ್ಲ ಅಂಶಗಳನ್ನು ಹೊಂದಿಯೇ 
ಇರುತ್ತದೆಂಬ ನಿಶ್ಚಯವಿಲ್ಲ. 

ಮೀಮಾಂಸಕರು ಅಂಗೀಕರಿಸುವ ಶಕ್ತಿ ಮತ್ತು ಸಾದೃಶ್ಯಗಳನ್ನು ಪ್ರತ್ಯೇಕಪದಾರ್ಥಗಳೆಂದು 
ತಾರ್ಕಿಕರು ಅಂಗೀಕರಿಸುವುದಿಲ್ಲ. 


3. ತರ್ಕಸಂಗ್ರಹದ ದೀಪಿಕೆಯಲ್ಲಿ ದ್ರವ್ಯದ ಲಕ್ಷಣವನ್ನು द्रव्यत्वजातिमत्त्वं, गुणवत्त्वं वा 
द्रव्यसामान्यलक्षणम्‌ ಎಂದು ಕೊಡಲಾಗಿದೆ. "ದ್ರವೃತ್ವವನ್ನು ಹೊಂದಿದ್ದು ದ್ರವ್ಯ' ಎಂಬ ಲಕ್ಷಣ 
ಸಮರ್ಪಕವಾದುದಾದರೂ ಪ್ರಾಯೋಗಿಕದೃಷ್ಟಿಯಿಂದ ಅದು ನಿರುಪಯಕ್ತ. ಇನ್ನು क्रियागुणवत्‌ 
समवायिकारणम्‌ ಎಂಬ ವೈಶೇಷಿಕರ ದ್ರವ್ಯದ ಲಕ್ಷಣವೂ ಆಪಾತತಃ ಸಾಧುವಾಗಿ ತೋರುತ್ತದೆ. 
ಏಕೆಂದರೆ ದ್ರವ್ಯ ಮಾತ್ರ ಕ್ರಿಯಾ ಮತ್ತುಗುಣಗಳನ್ನು ಹೊಂದಿದ್ದು ಸಮವಾಯಿಕಾರಣವಾಗಿರುತ್ತದೆ. ' 
ಆದರೆ उतपन्न दरव्यं क्षणमगुणमक्रियाकं च तिष्ठति (ದ್ರವ್ಯವು ಉತ್ಪನ್ನವಾದ ಪ್ರಥಮಕ್ಷಣದಲ್ಲಿ 
ನಿರ್ಗುಣವೂ ನಿಷ್ಕಿಯವೂ ಆಗಿರುತ್ತದೆ) ಎಂಬ ಅಂಗೀಕೃತ ಅಭಿಪ್ರಾಯದ ಪ್ರಕಾರ ಈ ಲಕ್ಷಣವು 
ಅನ್ವಯಿಸುವುದಿಲ್ಲ. | 

ಈ ಸಂದರ್ಭದಲ್ಲಿ ಲಕ್ಷಣದ ಲಕ್ಷಣವನ್ನು ಅರಿತುಕೊಳ್ಳುವುದು ಸೂಕ್ತ. ಅಸಾಧಾರಣ 
ಧರ್ಮವೇ ಲಕ್ಷಣ. ಅಸಾಧಾರಣ ಧರ್ಮವೆಂದರೆ लक्ष्यतावच्छेदकसमनियतत्वम्‌। ಎಂದರೆ ಒಂದು 
ವಸ್ತುವಿನಲ್ಲಿ ಅವಿನಾಭಾವದಿಂದ ಇರುವ ಧರ್ಮ. ಇನ್ನು ಲಕ್ಷಣವು ಸರ್ವಸಮರ್ಪಕವಾಗಬೇಕಾದರೆ 
ಅದು ಲಕ್ಷ್ಯವೊಂದಕ್ಕೇ ಅನ್ವಯಿಸಬೇಕು. ಆ ಲಕ್ಷಣದಲ್ಲಿ ಅವ್ಯಾಪ್ತಿ, ಅತಿವ್ಯಾಪ್ತಿ ಮತ್ತು 
ಅಸಂಭವಗಳೆಂಬ ದೋಷಗಳು ಇರಬಾರದು. 

७०,४; लक्ष्येकदेशावृत्तित्वमव्याप्ति: | ಲಕ್ಷಿಸಲ್ಪಡುವ ಪದಾರ್ಥದ ಒಂದು ಕಡೆ ಉಕ್ತಲಕ್ಷಣ 
ಅನ್ಹಯಿಸದಿರುವಿಕೆ. ಕಪಿಲತ್ವ ಎಂಬುದು ಗೋವಿನ ಲಕ್ಷಣವೆಂದರೆ ಆ ಲಕ್ಷಣವು ಇತರ ವರ್ಣಗಳ 
ಗೋವುಗಳಿಗೆ ಅನ್ವಯಿಸುವುದಿಲ್ಲ. 

ಅತಿವ್ಯಾಪ್ತಿ अलक्ष्ये लक्षणस्य वर्तनमतिव्याप्ति: | ಒಂದು ಲಕ್ಷಣ ಆ ವಸ್ತುವನ್ನು ಲಕ್ಷಿಸುವುದರ 


ತರ್ಕಸಂಗ್ರಹ 37 


ಜೊತೆ ಅದಕ್ಕೆ ಸಂಬಂಧಿಸದ ಅನ್ಯವಸ್ತುವನ್ನು ಒಳಗೊಳ್ಳುವಿಕೆಯೇ ಅತಿವ್ಯಾಪ್ತಿ. "ಶೃಂಗವನ್ನು 
ಹೊಂದಿರುವುದು ಹಸು' ಎಂದಾಗ ಶೃಂಗಿತ್ವ ಎಂಬ ಲಕ್ಷಣ ಹಸುವಲ್ಲದ ಆದರೆ ಶೃಂಗವನ್ನು 
ಹೊಂದಿರುವ ಸಾರಂಗ, ಟಗರು ಇತ್ಯಾದಿಗಳಿಗೂ ಅನ್ವಯಿಸುತ್ತದೆ. 

ಅಸಂಭವ: लक्ष्यमात्रावृत्तित्वमसम्भव: | ಲಕ್ಷಣವು ತಾನು ಲಕ್ಷಿಸಬೇಕಾದ ವಸ್ತುಗಳಲ್ಲಿಯೇ 
ಇಲ್ಲದಿದ್ದರೆ ಅದು ಅಸಂಭವ. "ಒಂದು ಗೊರಸನ್ನು ಹೊಂದಿದ್ದು ಹಸು' ಎಂದಾಗ ಯಾವ 
ಹಸುವಿನಲ್ಲಿಯೂ ಒಂದೇ ಗೊರಸು ಇಲ್ಲದಿರುವುದರಿಂದ ಈ ಲಕ್ಷಣ ಗೋ-ಸಾಮಾನ್ಯಕ್ಕೆ 
ಅನ್ವಯಿಸುವುದಿಲ್ಲ. 

ಹೀಗೆ अव्याप्त्यतिव्याप्त्यसम्भवदोषत्रयशून्यत्वं लक्षणस्य लक्षणम्‌। ಎಂದು ಸಿದ್ಧವಾಗುತ್ತದೆ. 
ಆದರೆ ಲಕ್ಷಣವು ಕೇವಲ ಶಾಬ್ದಿಕವಾಗಿರದೇ ಲಕ್ಷದ ಸ್ವರೂಪವಿವರಣೆಯನ್ನೂ ಒಳಗೊಂಡಿರ 
ಬೇಕಾಗುತ್ತದೆ. 

ದ್ರವ್ಯದ ಸ್ವರೂಪವೇ ಅದನ್ನು ಲಕ್ಷಿಸುವಲ್ಲಿ ತೊಡಕಾಗಿದೆ. ಅದು ಗುಣಸಹಿತವಾದುದಾದರೂ 
ಗುಣವಿಭಿನ್ನವೂ ಆದುದು. ಸಮವಾಯಸಂಬಂಧದಿಂದ ಗುಣಗಳೊಡನೆ ಕೂಡಿರುವುದೇ ದ್ರವ್ಯದ 
ಲಕ್ಷಣವೆಂದಲ್ಲಿ ದ್ರವ್ಯಗುಣಗಳಿಗೆ ಪ್ರತ್ಯೇಕತೆಯೇ ಉಳಿಯುವುದಿಲ್ಲ, ಗುಣಗಳು ದ್ರವ್ಯದೊಡನೆ ಹಾಗೆ 
ಕೂಡಿರದಿದ್ದರೆ ದ್ರವ್ಯಲಕ್ಷಣವೇ ಸಾಧ್ಯವಾಗುವುದಿಲ್ಲ. ಇಂತಹ ಸಂದಿಗೃತೆಯಿರುವುದರಿಂದಲೇ ಅನೇಕ 
ದಾರ್ಶನಿಕರು ವಿಶೇಷವಾಗಿ ಬೌದ್ಧರು ದ್ರವ್ಯದ ಅಸ್ತಿತ್ವವನ್ನೇ ನಿರಾಕರಿಸುತ್ತಾರೆ. ಆದರೆ ಗುಣಗಳಿಗೆ 
ಆಶ್ರಯವಿರಲೇಬೇಕಾದ್ದರಿಂದ ದ್ರವ್ಯದ ಅಸ್ತಿತ್ವವನ್ನು ನಿರಾಕರಿಸುವಂತೆಯೂ ಇಲ್ಲ. ಆದ್ದರಿಂದಲೇ 
ವೇದಾಂತಿಗಳು ದ್ರವ್ಯಗಳನ್ನು ಅನಿರ್ವಚನೀಯವೆಂದೂ ಮಾಯಾ ಎಂದೂ ನಿರೂಪಿಸುತ್ತಾರೆ. 

ಅಂತತಃ ತಾರ್ಕಿಕರಿಂದ ಅಂಗೀಕೃತವಾದ ದ್ರವ್ಯಲಕ್ಷಣ ಹೀಗಿದೆ: गुणसमानाधिकरणसत्ता - 
भिन्नजातिमत्‌। ದ್ರವ್ಯವು ಉತ್ಪನ್ನವಾದ ಪ್ರಥಮಕ್ಷಣದಲ್ಲಿ ಗುಣರಹಿತವಾದರೂ ಗುಣಗಳ 
ಸಹಯೋಗವನ್ನು ಹೊಂದಿದ ದ್ರವ್ಯತ್ವ ಎಂಬ ಜಾತಿಯನ್ನು ಹೊಂದಿರುತ್ತದೆ. ಕೊನೆಗೂ ಆರಂಭದಲ್ಲಿ 
ನಿರೂಪಿತವಾದ द्रव्यत्वजातिमत्त्वम्‌ ಎಂಬ ಶಾಬ್ದಿಕಲಕ್ಷಣಕ್ಕೇ ತಲುಪುತ್ತೇವೆ. 

"ನವೈವ' ಎಂಬಲ್ಲಿಯ "ಏವ'ಕಾರವು ದ್ರವ್ಯಗಳು ಒಂಬತ್ತೇ ಎಂದು ಖಚಿತಪಡಿಸುತ್ತದೆ. 
ಮೀಮಾಂಸಕರ "ತಮಸ್‌' ಎಂಬ ದಶಮದ್ರವ್ಯವನ್ನು ತಾರ್ಕಿಕರು ನಿರಾಕರಿಸುತ್ತಾರೆ. ಮೀಮಾಂಸಕರ 
ವಾದ ಹೀಗಿದೆ: शुक्लः गौः चलति ಎಂಬಲ್ಲಿ ಗೋವನ್ನು ದ್ರವ್ಯವೆಂದು ಪರಿಗಣಿಸುವಂತೆ 
ನೀಲರೂಪಗುಣಕ್ಕೂ ಚಲನರೂಪಕ್ರಿಯೆಗೂ ಆಶ್ರಯವಾದ ತಮಸ್ಸನ್ನು ಒಂದು ಸ್ವತಂತ್ರದ್ರವ್ಯವನ್ನಾಗಿ 
ಸ್ವೀಕರಿಸಬೇಕು. “ತಮಸ್‌' ನೀಲರೂಪವಿರುವುದರಿಂದ ಆಕಾಶ-ಕಾಲ-ದಿಕ್‌-ಆತ್ಮ-ಮನಸ್ಸುಗಳಿಂದ 
ಬೇರೆಯಾಗಿದೆ. ಅದು ಸ್ಪರ್ಶರಹಿತವಾದುದರಿಂದ ವಾಯುವಲ್ಲ, ಉಷ್ಣಸ್ಪರ್ಶವಿಲ್ಲದುದರಿಂದ 
ತೇಜಸ್‌ ಅಲ್ಲ, ಶೀತಸ್ಪರ್ಶರಹಿತವಾದುದರಿಂದ ७९०००९२, ಗಂಧಾಭಾವದಿಂದ ಪೃಥಿವಿಯೂ ಅಲ್ಲ. 
ಆದ್ದರಿಂದ ತಮಸ್ಸನ್ನು ದಶಮದ್ರವ್ಯವಾಗಿ ಅಂಗೀಕರಿಸಬೇಕು. 

ತಾರ್ಕಿಕರು ಈ ವಾದವನ್ನು ಹೀಗೆ ತಿರಸ್ಕರಿಸುತ್ತಾರೆ: ರೂಪಸಹಿತದ್ರವ್ಯಜ್ಞಾನಕ್ಕೆ ತೇಜಸ್ಸಿನ 
ಆವಶ್ಯಕತೆ ಇದೆ. ತಮಸ್‌ ನೀಲರೂಪಸಹಿತವಾಗಿದೆ ಎಂದು ವಾದಿಸಿದರೂ ಅದನ್ನು ತೇಜಸ್ಸಿನ 
ಮೂಲಕ ನೋಡಲಾಗುವುದಿಲ್ಲ. ಆದ್ದರಿಂದ ತೇಜಸ್ಸಿನ ಅಭಾವವೇ ತಮಸ್‌ ಎಂದು 


ತಿ8 ತರ್ಕಸಂಗಹ 


ಪರಿಗಣಿಸಬೇಕು. “ತಮಸ್ಸೇ ದ್ರವ್ಯವಾಗಲಿ, ತೇಜಸ್ಸನ್ನು ಅದರ ಅಭಾವವೆಂದು ಪರಿಗಣಿಸಬೇಕು' 
ಎಂಬ ವಾದವೂ ನಿಲ್ಲುವುದಿಲ್ಲ. ಏಕೆಂದರೆ ತೇಜಸ್ಸು ಅಭಾವರೂಪಿಪದಾರ್ಥವಾದರೆ 
ಉಷ್ಣಸ್ಪರ್ಶವೆಂಬ ಗುಣಕ್ಕೆ ಆಶ್ರಯವಾಗಿ ಮತ್ತೊಂದು ದ್ರವ್ಯವನ್ನು ಕಲ್ಪಿಸಬೇಕಾಗುತ್ತದೆ. 
ತಮಸ್ಸಿನಲ್ಲಿಯ ನೀಲಗುಣ ಆಕಾಶದಲ್ಲಿಯ ನೀಲದಂತೆ ಕೇವಲ ಭ್ರಾಂತಿ. ದೀಪದ ಚಲನಕ್ರಿಯೆ ಅಲ್ಲಿ 
ಆರೋಪಿತವಾಗಿದೆ. ಆದ್ದರಿಂದ ದ್ರವ್ಯಗಳು ಒಂಬತ್ತು ಮಾತ್ರ. 


4. ವ್ಯವಹಾರಯೋಗ್ಯತೆಯನ್ನು ಪಡೆದ ವ್ಯಕ್ತಿ ತನ್ನ ವಿಶಿಷ್ಟತೆಯನ್ನು ಯಾವುದರ ಮೂಲಕ 
ಸ್ಥಾಪಿಸುವುದೋ ಅದು ಗುಣ. ಶುಕ್ಲಾದಿಗುಣಗಳು ಸಂಕೇತಿತವಾದ ವ್ಯಕ್ತಿಯನ್ನು ಇತರ ವ್ಯಕ್ತಿಗಳಿಂದ 
ಬೇರ್ಪಡಿಸುತ್ತವೆ. ಆದ್ದರಿಂದಲೇ ಗುಣವನ್ನು विशेषाधानहेतुः ಎಂದು ಕಾವ್ಯಪ್ರಕಾಶದಲ್ಲಿ 
ನಿರೂಪಿಸಲಾಗಿದೆ. 

ವೈಶೇಷಿಕಸೂತ್ರಗಳಲ್ಲಿ ಗುಣಲಕ್ಷಣವನ್ನು द्रव्याश्रयी अगुणवान्‌ ಎಂದು ಕೊಡಲಾಗಿದೆ. 
ಗುಣಗಳಿಗೆ ಆಶ್ರಯವಾದುದು ದ್ರವ್ಯ. ಆದ್ದರಿಂದ ದ್ರವ್ಯಗಳನ್ನು ತನ್ನ ಆಶ್ರಯವನ್ನಾಗಿ ಹೊಂದಿದ್ದು 
ಗುಣರಹಿತವಾದುದೇ ಗುಣ. ಗುಣಗಳಿಗೆ ಮತ್ತೆ ಗುಣ ಇದೆಯೆಂದರೆ ಅನವಸ್ಥೆಯೆಂಬ ದೋಷ 
ಬರುತ್ತದೆ. ಆದರೆ ಕರ್ಮವು ದ್ರವ್ಯಾಶ್ರಯಿಯಾಗಿ ಗುಣರಹಿತವಾಗಿರುವುದರಿಂದ ಮೇಲಿನ ವ್ಯಾಖ್ಯೆ 
ಮುಂದುವರಿದು संयोगविभागेषु अकारणमनपेक्ष इति गुणलक्षणम्‌ ಎಂದಿದೆ. ಸಂಯೋಗ- 
ವಿಭಾಗಗಳಿಗೆ ಕಾರಣವಾದ ಕರ್ಮವನ್ನು ಇಲ್ಲಿವ್ಯಾವರ್ತನಗೊಳಿಸಲಾಗಿದೆ. 

ದೀಪಿಕೆಯಲ್ಲಿ गृणत्वजातिमान्‌ ಅಥವಾ द्रव्यकर्मभिन्नत्वे सति सामान्यवान्‌ ಎಂದು ದ್ವಿವಿಧವಾಗಿ 
ಗುಣವನ್ನು ಲಕ್ಷಿಸಲಾಗಿದೆ. ಇವೆರಡರಲ್ಲಿ ಮೊದಲ ಲಕ್ಷಣವು ಕೇವಲ ಶಾಬ್ದಿಕವಾದುದು. 
ಸಾಮಾನ್ಯವೆಂಬ ಪದಾರ್ಥ ದ್ರವ್ಯ, ಗುಣ ಮತ್ತು ಕರ್ಮಗಳಲ್ಲಿ ಮಾತ್ರ ಇರುವುದರಿಂದ ದ್ರವ್ಯ ಮತ್ತು 
ಕರ್ಮಗಳನ್ನು ಬೇರ್ಪಡಿಸಿ ಗುಣಕ್ಕೆ ಮಾತ್ರ ಅನ್ವಯಿಸುವಂತೆ ದೀಪಿಕೆಯ ದ್ವಿತೀಯ ಲಕ್ಷಣವಿದೆ. 


5. ವೈಶೇಷಿಕಸೂತ್ರಗಳಲ್ಲಿಕರ್ಮಲಕ್ಷಣವನ್ನು एकद्रव्यम्‌ अगुणं संयोगविभागेषु अनपेक्षकारणम्‌ 
ಎಂದು ಕೊಡಲಾಗಿದೆ. ಸಂಯೋಗವಿಭಾಗಗಳಿಗೆ ಅಸಮವಾಯಿಕಾರಣವಾಗಿ ಗುಣರಹಿತತೆಯಿಂದ 
ದ್ರವ್ಯವನ್ನು ಆಶ್ರಯಿಸಿರುವುದೇ ಕರ್ಮ. 

ದೀಪಿಕೆಯಲ್ಲಿ कर्मत्वजातिमत्‌ ಎಂಬ ಶಾಬ್ದಿಕಲಕ್ಷಣದ (verbal definition) ಜೊತೆ 
संयोगभिन्नत्वे सति संयोगासमवायिकारणम्‌ ಎಂಬ ಲಕ್ಷಣವನ್ನು ಕೊಡಲಾಗಿದೆ. ಸಂಯೋಗಕ್ಕೆ 
ಅಸಮವಾಯಿಕಾರಣವಾಗಿದ್ದು ಸ್ವತಃ ಯಾವುದು ಸಂಯೋಗವೇ ಅಲ್ಲವೋ ಅದು ಕರ್ಮ. 
ಹಸ್ತ-ಪುಸ್ತಕಸಂಯೋಗದಲ್ಲಿ ಹಸ್ತದ ಚಲನೆ ಇಂತಹ ಅಸಮವಾಯಿಕಾರಣವಾಗಿದೆ. ಕೆಲವು 
ಸಂದರ್ಭಗಳಲ್ಲಿಒಂದು ಸಂಯೋಗ ಇನ್ನೊಂದು ಸಂಯೋಗದ ಅಸಮವಾಯಿಕಾರಣವಾಗುತ್ತದೆ. 
ಹಸ್ತ-ಪುಸ್ತಕಸಂಯೋಗವು ದೇಹ-ಪುಸ್ತಕಸಂಯೋಗಕ್ಕೆ ಅಸಮವಾಯಿಕಾರಣವಾಗಿದೆ. ಇದನ್ನು 
ತಪ್ಪಿಸುವ ಸಲುವಾಗಿಯೇ ಕರ್ಮಲಕ್ಷಣದಲ್ಲಿ संयोगभिन्नत्वे सति ಎಂಬ ಪದವನ್ನು ಸೇರಿಸಲಾಗಿದೆ. 

ಕರ್ಮದ ಐದು ವಿಧ ವಿಂಗಡಣೆ ಆಪಾತತಃ ಯಾದೃಚ್ಛಿಕ ಎಂದು ತೋರಿದರೂ ಆ ವಿಂಗಡಣೆಗೆ 


ತರ್ಕಸಂಗ್ರಹ 39 


ಒಂದು ನಿರ್ದಿಷ್ಟ ತಾತ್ತಿಕಹಿನ್ನೆಲೆಯಿರುವುದನ್ನು ಗುರುತಿಸಬಹುದು. ಕರ್ಮವು ಮೂಲತಃ ಲಂಬ 
(verticle), ಸಮಾನಾಂತರ (horizontal) ಮತ್ತು ತಿರ್ಯಕ್‌ (slanting) ಎಂದು ಮೂರು 
ವಿಧ. ಲಂಬಚಲನೆಯು ಅಧೋದೇಶದಿಂದ ಊರ್ಧ್ವಗಾಮಿ (ಉತ್‌ಕ್ಷೇಪಣ) ಮತ್ತು ಊರ್ಧ್ವ 
ದೇಶದಿಂದ ಅಧೋಗಾಮಿ (ಅಪಕ್ಷೇಪಣ) ಎಂದು ದ್ವಿವಿಧ. ಸಮಾನಾಂತರಚಲನೆಯು 
ವಕ್ರತ್ವಸಂಪಾದಕ (ಆಕುಂಚನ) ಮತ್ತು ಖುಜುತ್ವಸಂಪಾದಕ (ಪ್ರಸಾರಣ) ಎಂದು ಎರಡು ವಿಧ. 
ಉಳಿದ ಚಲನೆಗಳೆಲ್ಲವೂ ತಿರ್ಯಕ್‌ (ಗಮನ) ಎಂಬುದರಲ್ಲಿ ಅಂತರ್ಭಾವವಾಗುತ್ತವೆ. 

ಕರ್ಮವು ಸದಾ ಅನಿತ್ಯವಾದುದು. ಆದ್ದರಿಂದ ಅದನ್ನು ಸಾಧ್ಯವಸ್ತುಧರ್ಮ ಎನ್ನಲಾಗುತ್ತದೆ. 


6. ಸಮಾನವರ್ಗಕ್ಕೆ ಸಂಬಂಧಿಸಿದ ಸಕಲವ್ಯಕ್ತಿಗಳಿಗೂ ಸಮಾನವಾದ ಒಂದು ಅಂಶವಿರುತ್ತದೆ. 
ಅದೇ ಸಾಮಾನ್ಯ. ಜಗತ್ತಿನಲ್ಲಿರುವ ಎಲ್ಲಗೋವುಗಳೂ ಆಕಾರ, ರೂಪಭೇದದಿಂದ ವಿಭಿನ್ನವಾಗಿ 
ತೋರಿದರೂ ಅವೆಲ್ಲವೂ "ಗೋತ್ಸ' ಎಂಬ ಸಮಾನಧರ್ಮದಿಂದ ಕೂಡಿರುತ್ತವೆ. ಗ್ರಂಥದಲ್ಲಿ 
ಸಾಮಾನ್ಯದ ಲಕ್ಷಣವನ್ನು नित्यमेकमनेकानुगतम्‌ ಎಂದಿದೆ. ನಿತ್ಯವಾಗಿದ್ದು ಅನೇಕ ವ್ಯಕ್ತಿಗಳಲ್ಲಿ ಒಂದೇ 
ರೀತಿಯಾಗಿರುವುದು ಸಾಮಾನ್ಯ. ಸಂಯೋಗವೂ, ಏಕತ್ವದ್ದಿತ್ತಾದಿಸಂಖ್ಯಗಳೂ ಅನೇಕ 
ವ್ಯಕ್ತಿಗಳಲ್ಲಿದ್ದರೂ ಅವು ನಿತ್ಯವಲ್ಲ. ಆದ್ದರಿಂದ "ನಿತ್ಯ' ಎಂಬ ಪದ ಅವುಗಳಿಂದ ಸಾಮಾನ್ಯ ಎಂಬ 
ಪದವನ್ನು ಬೇರ್ಪಡಿಸುತ್ತದೆ. ಪರಮಾಣುಗತರೂಪವು ನಿತ್ಯವೂ ಅನೇಕವುಗಳಲ್ಲಿ ಇರುವವು- 
ಗಳಾದರೂ ಎಲ್ಲವುಗಳಲ್ಲಿ ಏಕವಿಧವಾಗಿರುವುದಿಲ್ಲ. ಆದ್ದರಿಂದ ಪರಮಾಣುಗತರೂಪದಿಂದ 
ಸಾಮಾನ್ಯವನ್ನು ಪ್ರತ್ಯೇಕಿಸಲು "ಅನೇಕಾನುಗತಮ್‌' ಎಂಬ ಪದವಿದೆ. ಅತ್ಯಂತಾಭಾವವು ನಿತ್ಯವೂ 
ಅನೇಕಾನುಗತವೂ ಆಗಿದ್ದರೂ ಅನುಗತ ಎಂಬ ಪದದ ಅರ್ಥ ಇಲ್ಲಿ समवायसम्बन्थेन वर्तमानम्‌ 
ಎಂದಿರುವುದರಿಂದ ಅತ್ಯಂತಾಭಾವದಲ್ಲಿ ಅತಿವ್ಯಾಪ್ತಿ ಬರುವುದಿಲ್ಲ. 

ವೈಶೇಷಿಕಸೂತ್ರದ ಪ್ರಕಾರ ಸಾಮಾನ್ಯ ಎಂಬುದು ಅದನ್ನು ಲಕ್ಷಿಸುವ ದೃಷ್ಟಿಯನ್ನು 
ಅವಲಂಬಿಸಿದೆ. सामान्यं विशेष इति बुद्धयपेक्षम्‌। ಒಂದು ಅಂಶ ಅನೇಕ ವ್ಯಕ್ತಿಗಳಲ್ಲಿದ್ದು ಅವೆಲ್ಲ 
ವ್ಯಕ್ತಿಗಳನ್ನು ಒಂದೇ ವರ್ಗದಡಿಯಲ್ಲಿವರ್ಗಿಕರಿಸುವುದಕ್ಕಾಗಿ ಆ ಅಂಶವನ್ನು ಪ್ರಯೋಗಿಸಿದರೆ ಅದು 
ಸಾಮಾನ್ಯವೆನಿಸುತ್ತದೆ. ಗೋತ್ವ ಎಂಬ ಅಂಶ ಅನೇಕ ಗೋವ್ಯಕ್ತಿಗಳಲ್ಲಿದ್ದು ಆ ಎಲ್ಲಗೋವುಗಳನ್ನು 
"ಗೋ' ಎಂಬ ಒಂದೇ ವರ್ಗದಡಿಯಲ್ಲಿ ವರ್ಗೀಕರಿಸಲು ಪ್ರಯೋಗಿಸಿದಾಗ ಗೋತ್ವವು ಸಾಮಾನ್ಯ 
ಎನಿಸುತ್ತದೆ. ಆದರೆ ಗೋಭಿನ್ನವಾದ ವರ್ಗಗಳಿಂದ ಗೋವ್ಯಕ್ತಿಯನ್ನು ಪ್ರತ್ಯೇಕಿಸಲು ಗೋತ್ಪವನ್ನು 
ಉಪಯೋಗಿಸಿದರೆ ಗೋತ್ಸವು ಗೋವ್ಯಕ್ತಿಯ ವಿಶೇಷವಾಗುತ್ತದೆ. 


7. ಅವಯವಸಹಿತವಾದ ಸ್ಥೂಲವಸ್ತುಗಳನ್ನು ಅವುಗಳ ರೂಪ ಮತ್ತು ಆಕಾರಗಳ ಆಧಾರದಿಂದ 
ಪ್ರತ್ಯೇಕಿಸಬಹುದು. ಆದರೆ ರೂಪ ಮತ್ತು ಆಕಾರಗಳು ಅವುಗಳ ವ್ಯತ್ಕಾಸವನ್ನು ಆ ವಸ್ತುಗಳ 
ಮೂಲದಲ್ಲಿ ಪ್ರತ್ಯೇಕಿಸಲು ಸಮರ್ಥವಾಗಲಾರವು. ಏಕೆಂದರೆ ವಸ್ತುಗಳ ಮೂಲವೆಂದರೆ 
ಪರಮಾಣುಗಳು. ಅವು ನಿರವಯವಿಗಳಾಗಿರುವುದರಿಂದ ರೂಪ ಮತ್ತು ಆಕಾರರಹಿತವಾಗಿರುತ್ತವೆ. 
ಇವುಗಳಲ್ಲಿ ಪರಸ್ಪರಭೇದಕಾರಕವಾದ ಅಂಶಗಳನ್ನು ಅಂಗೀಕರಿಸದಿದ್ದರೆ ಸ್ಥೂಲವಸ್ತುಗಳಲ್ಲಿ 


40 ತರ್ಕಸಂಗಹ 


ವ್ಯತ್ಯಾಸವೇ ಉಳಿಯಲಾರದು. ಉದಾಹರಣೆಗೆ, ಘಟದ ಪರಮಾಣುಗಳು ಪಟದ 
ಪರಮಾಣುಗಳಿಗಿಂತ ಭಿನ್ನವಾದ ಧರ್ಮಗಳನ್ನು ಹೊಂದಿವೆ ಎಂದು ಅಂಗೀಕರಿಸದಿದ್ದರೆ 
ಘಟಪಟಗಳಲ್ಲಿಭೇದವೇ ಉಳಿಯಲಾರದು. ಹೀಗೆ ಸಾವಯವಿವಸ್ತುಗಳ ಸ್ವರೂಪವ್ಯತ್ಕಾಸಕ್ಕೆ ಆಯಾ 
ವಸ್ತುಗಳ ಪರಮಾಣುವಿಶೇಷವೇ ಕಾರಣವಾಗಿರುತ್ತದೆ. ಒಂದು ಪರಮಾಣುವಿನಲ್ಲಿರುವ ವಿಶೇಷವ 
ಆ ಪರಮಾಣುವನ್ನು ಇತರಪರಮಾಣುಗಳಿಂದ ಪ್ರತ್ಯೇಕಿಸುತ್ತದೆ. ಆದ್ದರಿಂದ ವಿಶೇಷವನ್ನು 
स्वतोव्यावर्तक ಎಂದು ವ್ಯಾಖ್ಯಾನಿಸುತ್ತಾರೆ. ಒಂದು ಪರಮಾಣುವಿನಲ್ಲಿರುವ ವಿಶೇಷವು ಆ 
ಪರಮಾಣುವನ್ನು ಇತರಪರಮಾಣುಗಳಿಂದ ಪ್ರತ್ಯೇಕಿಸಲು ಸಮರ್ಥವಾಗದಿದ್ದರೆ ವಿಶೇಷಕ್ಕೆ 
ಇನ್ನೊಂದು ವಿಶೇಷವನ್ನು ಕಲ್ಪಿಸಬೇಕಾಗಿ ಅನವಸ್ಥಾ ಎಂಬ ದೋಷ ಬರುತ್ತದೆ. 

ಪ್ರಪಂಚದ ಸ್ಟೂಲವಸ್ತುಗಳಲ್ಲಿ ಭೇದಸಾಧನೆಗಾಗಿ ಮಾತ್ರವಲ್ಲದೇ ಮುಖ್ಯವಾಗಿ ನಿತ್ಯದ್ರವ್ಯಗಳ 
ಪರಸ್ಪರಭೇದಸಾಧನೆಗಾಗಿ ವಿಶೇಷ ಎಂಬ ಪದಾರ್ಥವನ್ನು ಅಂಗೀಕರಿಸಲಾಗಿದೆ. ಪೃಥಿವೀ, ಅಪ್‌, 
ತೇಜಸ್‌, ವಾಯು ಇವುಗಳ ಪರಮಾಣುಗಳು, ಆಕಾಶ, ಕಾಲ, ದಿಕ್‌, ಆತ್ಮಾ ಮತ್ತು ಮನಸ್‌ ಇವು 
ನಿತ್ಯದ್ರವ್ಯಗಳು. ಇವುಗಳಲ್ಲಿವಿಶೇಷವು ಸಮವಾಯಸಂಬಂಧದಿಂದ ಇರುತ್ತದೆ. ಪ್ರತ್ಯೇಕಿಸಬೇಕಾದ 
ವಿಷಯಗಳು ಅನಂತವಾಗಿರುವುದರಿಂದ ಪ್ರತ್ಯೇಕಿಸುವ ವಿಶೇಷಗಳು ಅನಂತವಾಗಿರುತ್ತವೆ. 


8. ವಸ್ತುದ್ವಯಗಳ ನಡುವೆ ಅವಿಭಾಜ್ಯವಾಗಿರುವ ಸಂಬಂಧವೇ ಸಮವಾಯ. ಸಂಯೋಗ 
ಸಂಬಂಧಕ್ಕಿಂತ ಭಿನ್ನವಾದ ಸಂಬಂಧದ ಸ್ಥಾಪನೆಗಾಗಿ ಸಮವಾಯ ಎಂಬ ಪದಾರ್ಥವನ್ನು 
ಅಂಗೀಕರಿಸಲಾಗಿದೆ. ಸಂಯೋಗಸಂಬಂಧದಲ್ಲಿ ಸಂಯೋಗ ನಾಶವಾದರೂ ಸಂಯುಕ್ತವಾದ 
ವಸ್ತುದ್ವಯವು ಪೂರ್ವಸ್ಥಿತಿಯಲ್ಲಿಯೇ ಇರುತ್ತದೆ. ಆದರೆ ಸಮವಾಯಸಂಬಂಧ ನಾಶವಾಗ- 
ಬೇಕಾದರೆ ಸಮವಾಯದಿಂದ ಸಂಬಂಧಿಸಿದ ವಸ್ತುದ್ವಯದ ಒಂದು ವಸ್ತುವು ನಾಶವಾಗ- 
ಬೇಕಾಗುತ್ತದೆ. ತಾರ್ಕಿಕರು ಸಮವಾಯವನ್ನು ನಿತ್ಯಸಂಬಂಧವೆಂದು ಅಂಗೀಕರಿಸುತ್ತಾರೆ. ಆದರೆ 
ಇಲ್ಲಿಯ ನಿತ್ಯತ್ವವು ಪರಮಾಣುವಿನ ನಿತ್ಯತ್ವದಂತೆ ನಿರಪೇಕ್ಷವಾಗಿರದೆ ಸಾಪೇಕ್ಷವಾಗಿರುತ್ತದೆ. ಅಂದರೆ 
ಭಾವಕಾರ್ಯವೊಂದನ್ನು ಉತ್ಪಾದಿಸದೇ ಅಥವಾ ನಾಶಮಾಡದೇ ಸಮವಾಯವನ್ನು 
ಉತ್ಪಾದಿಸಲಾಗಲಿ ಅಥವಾ ನಾಶಮಾಡಲಾಗಲಿ ಸಾಧ್ಯವಿಲ್ಲ. ಈ ಅರ್ಥದಲ್ಲಿ ಸಮವಾಯವು 
ನಿತ್ಯವಾಗಿದೆ. 

ಸಂಯೋಗ ಎಂಬ ಅನಿತ್ಯಸಂಬಂಧದಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ ಲಕ್ಷಣದಲ್ಲಿ "ನಿತ್ಯ' ಎಂಬ 
ಪದಪ್ರಯೋಗವಿದೆ. ಆದರೆ ಆಕಾಶ ಮುಂತಾದವೂ ನಿತ್ಯವಾದ್ದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ 
ನಿವಾರಣೆಗೆ "ಸಂಬಂಧ' ಎಂಬ ಪದವಿದೆ. 

ಸಾಂಖ್ಯರು ಮತ್ತು ವೇದಾಂತಿಗಳು ಸಮವಾಯವನ್ನು ಒಂದು ಪ್ರತ್ಯೇಕಪದಾರ್ಥವೆಂದು 
ಅಂಗೀಕರಿಸುವುದಿಲ್ಲ. ತಾರ್ಕಿಕರು ನಿರೂಪಿಸುವ ಸಮವಾಯವು ಸ್ವರೂಪಸಂಬಂಧ ಅಥವಾ 
ತಾದಾತ್ಮ್ಯಸಂಬಂಧವಲ್ಲದೇ ಬೇರೇನೂ ಅಲ್ಲ; ವಸ್ತುದ್ವಯವು ಸಮವಾಯದ ಸಹಾಯವಿಲ್ಲದೆ 
ತಾದಾತ್ಮ್ಯಸಂಬಂಧದಿಂದ ಕೂಡಿರುವಾಗ ಮತ್ತೆ ಸಮವಾಯವೆಂಬ ಹೊಸ ಸಂಬಂಧ ಏಕೆ? ಘಟ 
ಮತ್ತು ಘಟತ್ವದಲ್ಲಿತಾದಾತ್ಮ್ಯಸಂಬಂಧವಿದೆಯೆಂದರೆ ಸಾಲುವುದಿಲ್ಲವೇ? ಎಂಬುದು ಅವರ ವಾದ. 


ತರ್ಕಸಂಗ್ರಹ द 


ಅವರ ಪ್ರಕಾರ ನಿತ್ಯಸಂಬಂಧ ಎಂಬುದೇ ಮಿಥ್ಯೆ. ಏಕೆಂದರೆ ಕಾರಣ ಮತ್ತು ಕಾರ್ಯಗಳು 
ವಿಭಿನ್ನವಸ್ತುಗಳೇ ಅಲ್ಲ. 

ಆದರೆ ಈ ವಾದವು ಆಪಾತರಮಣೀಯ. ಲೋಕದಲ್ಲಿ ಕಾರಣದಿಂದಲೇ ಕಾರ್ಯದ 
ಉತ್ಪತ್ತಿಯಾಗುವುದು ಅನುಭವಸಿದ್ಧವಾದರೂ ಕಾರಣವನ್ನೇ ಕಾರ್ಯವೆಂದು ಕರೆಯುವ 
ವ್ಯವಹಾರವಿಲ್ಲ. ಪಟವೆಂಬ ಕಾರ್ಯವು ತಂತು ಎಂಬ ಕಾರಣದಿಂದ ಉಂಟಾದರೂ ಪಟವನ್ನು 
ಯಾರೂ ತಂತು ಎಂದು ವ್ಯವಹರಿಸುವುದಿಲ್ಲ. ಇನ್ನು ಪೂರ್ವಪಕ್ಷದವರು ವಾದಿಸುವಂತೆ ತಂತು 
ಮತ್ತು ಪಟಗಳ ನಡುವೆ ತಾದಾತ್ಮ್ಯಸಂಬಂಧವಿಲ್ಲ. ಏಕೆಂದರೆ ಪಟವು ಪಟದಲ್ಲಿ 
ತಾದಾತ್ಮ್ಯಸಂಬಂಧದಿಂದ ಇರುವುದೇ ವಿನಾ ತಂತುವಿನಲ್ಲಿ ಅಲ್ಲ. ತಂತು ಮತ್ತು ಪಟಗಳು 
ಅವಿಭಾಜ್ಯವಾಗಿರುವುದರಿಂದ ಬೇರ್ಪಡಿಸಲು ಸಾಧ್ಯವಾಗುವ ಸಂಯೋಗಸಂಬಂಧವೂ ಇಲ್ಲಿ ಇಲ್ಲ. 
ಹೀಗೆ ತಂತು ಮತ್ತು ಪಟಗಳ ನಡುವೆ ತಾದಾತ್ಮ್ಯ ಅಥವಾ ಸಂಯೋಗಸಂಬಂಧಕ್ಕಿಂತ ಭಿನ್ನವಾದ 
ಅವಿಭಾಜ್ಯಸಂಬಂಧವಿರುವುದು ಲೋಕಪ್ಪಸಿದ್ದವಾಗಿದೆ. ಈ ಸಂಬಂಧವೇ ಸಮವಾಯ. 


9. ಅಭಾವವನ್ನು भावभिन्न: पदार्थ: ಎಂದು ಪರಿಗಣಿಸುತ್ತಾರೆ. ಇದು ಅಭಾವಗೊಂಡ ವಸ್ತುವಿನ 
(ಪ್ರತಿಯೋಗಿಯ) ಜ್ಞಾನವನ್ನು ಆಶ್ರಯಿಸಿರುತ್ತದೆ. प्रतियोगिज्ञानाधीनज्ञानविषयत्वम्‌ ಎಂದೂ 
ಅಭಾವವನ್ನು ವಿವರಿಸುತ್ತಾರೆ. ಘಟಾಭಾವಕ್ಕೆ ಪ್ರತಿಯೋಗಿಯಾದ ಘಟದ ಜ್ಞಾನವಿದ್ದಾಗ ಮಾತ್ರ 
ಘಟದ ಅಭಾವವನ್ನು ಅರಿಯಲು ಸಾಧ್ಯ. ಅಭಾವಕ್ಕೆ ಯಾವುದೇ ವಾಸ್ತವವಾದ ಅಸ್ತಿತ್ವವಿಲ್ಲ. ಅಂದರೆ 
"ಅಭಿಧೇಯತ್ವ' ಎಂಬ ಅರ್ಥದಲ್ಲಿ ಮಾತ್ರ ಅಭಾವವನ್ನು ಪದಾರ್ಥ ಎಂದು ಪರಿಗಣಿಸಬಹುದೇ 
ಹೊರತು ಉಳಿದ ಭಾವಪದಾರ್ಥಗಳಂತೆ ಗ್ರಾಹ್ಯವಾಗುವ ಅಸ್ತಿತ್ವ ಇದಕ್ಕಿಲ್ಲ. 

ಹೀಗಿದ್ದರೂ ತಾರ್ಕಿಕರು ಅಭಾವವನ್ನು ಒಂದು ಪ್ರತ್ಯೇಕಪದಾರ್ಥವೆಂದು ಪರಿಗಣಿಸುತ್ತಾರೆ. 
ಏಕೆಂದರೆ ಅಪವರ್ಗವು ಆತ್ಯಂತಿಕ ದುಃಖದ್ವಂಸವೆಂಬ ಒಂದು ಅಭಾವಪ್ರಕಾರವೇ ಆಗಿದೆ. 
ಪ್ರದ್ವಂಸಾಭಾವದ ಮೂಲಕ ದುಃಖನಿವಾರಣೆಯಾಗಿ ಅಪವರ್ಗ ಹೊಂದಲ್ಪಡುತ್ತದೆಯಾದ್ದರಿಂದ 
ಅವರು ಅದನ್ನು ಒಂದು ಸತ್ಯ(ಣೀality)ವೆಂದು ಅಂಗೀಕರಿಸುತ್ತಾರೆ. 

ಭಾಟ್ಟಮೀಮಾಂಸಕರು ಅಭಾವವನ್ನು ಭಾವಧರ್ಮವೆಂದು ಪರಿಗಣಿಸುತ್ತಾರೆ. ಪ್ರತಿಯೊಂದು 
ವಸ್ತುವಿಗೂ ಭಾವಧರ್ಮವಿರುವಂತೆ ಅದರ ನಿಷೇಧಾತ್ಮಕಮುಖವನ್ನು ಪ್ರತಿನಿಧಿಸುವ 
ಅಭಾವಧರ್ಮವೂ ಇರುತ್ತದೆ. ಅಭಾವವು "ಅನುಪಲಬ್ಬಿ' ಎಂಬ ಪ್ರಮಾಣದಿಂದ ಗ್ರಹಿಸಲ್ಪಡುತ್ತದೆ. 
ಪ್ರಾಭಾಕರಮೀಮಾಂಸಕರು ಅಭಾವವನ್ನು ಪ್ರತ್ಯೇಕಪದಾರ್ಥವೆಂದು ಪರಿಗಣಿಸದೆ “ಕೇವಲಾಧಿಕರಣ' 
ಎನ್ನುತ್ತಾರೆ. भूतले घटो नास्ति ಎನ್ನುವಲ್ಲಿನಾವ ಗ್ರಹಿಸುವುದು ಭೂತಲವನ್ನು ಮಾತ್ರ. ಆದ್ದರಿಂದ 
ಅಭಾವವು ಕೇವಲಾಧಿಕರಣದಲ್ಲಿಯೇ ಅಂತರ್ಗತವಾಗುತ್ತದೆ. ಆದರೆ ತಾರ್ಕಿಕರು ಈ ವಾದವನ್ನು 
ಖಂಡಿಸುತ್ತಾ ಕೇವಲಾಧಿಕರಣವು ಕೇವಲ ಆಶ್ರಯದ (ಭೂತಲ) ಜ್ಞಾನವನ್ನು ಮಾತ್ರ ನೀಡಿದರೆ 
ಅಭಾವವು ಆಶ್ರಯದ ಜೊತೆ ಪ್ರತಿಯೋಗಿಯ (ಘಟ) ಜ್ಞಾನವನ್ನು ನೀಡುತ್ತದೆ ಎನ್ನುತ್ತಾರೆ. 

ತಾರ್ಕಿಕರ ಪ್ರಕಾರ ಅಭಾವವು ಇಂದ್ರಿಯಗ್ರಾಹ್ಯವಾಗಿದೆ. येनेन्द्रियेण या व्यक्तिः गृह्यते 
तेनैवेन्द्रियेण तद्गता जातिः तदभावश्च गृह्यते। ಯಾವ ಇಂದ್ರಿಯದಿಂದ ಒಂದು ವ್ಯಕ್ತಿಯ 


42 ತರ್ಕಸಂಗ್ರಹ 


ಜ್ಞಾನವಾಗುವುದೋ ಅದೇ ಇಂದ್ರಿಯದಿಂದಲೇ ಆ ವ್ಯಕ್ತಿಗತವಾದ ಜಾತಿಯೂ ಆ ವ್ಯಕ್ತಿಯ ಅಭಾವವೂ 
ಗ್ರಹಿಸಲ್ಪಡುತ್ತದೆ. 

ಇದುವರೆಗೆ ಪದಾರ್ಥಗಳ ಉಲ್ಲೇಖವನ್ನು ಮಾತ್ರ ಮಾಡಿದ ಗ್ರಂಥಕಾರನು ಇನ್ನು ಮುಂದೆ 
ಪದಾರ್ಥಗಳ ಲಕ್ಷಣಪರೀಕ್ಷೆಗಳನ್ನು ಕ್ರಮವಾಗಿ ಆರಂಭಿಸುತ್ತಾನೆ. 


10. ಗಂಧಕ್ಕೆ ಸಮವಾಯಿಕಾರಣವಾಗಿರುವುದೇ ಪೃಥಿವೀ. ಗ್ರಂಥದಲ್ಲಿಯ “ಗಂಧವತೀ' ಎಂಬಲ್ಲಿ 
"ವತ್‌' ಎಂಬುದು ಸಮವಾಯವನ್ನು ಸೂಚಿಸುತ್ತದೆ. ಕಾಲಿಕ ಮತ್ತು ದೇಶಿಕಸಂಬಂಧದಿಂದ ಕಾಲ 
ಮತ್ತು ದೇಶಗಳಲ್ಲಿಯೂ ಗಂಧವಿರುವುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ ಇಲ್ಲಿ "ವತ್‌' 
ಎಂಬುದಕ್ಕೆ ಸಮವಾಯಸಂಬಂಧವೆಂಬ ಅರ್ಥವನ್ನು ನೀಡಬೇಕಾಗುತ್ತದೆ. उत्पन्नं द्रव्यं 
क्षणमगुणमक्रियाकं ಇ तिष्ठति ಎಂಬ ನಿಯಮಕ್ಕನುಗುಣವಾಗಿ ಉತ್ಪತ್ತಿಯ ಪ್ರಥಮಕ್ಷಣದಲ್ಲಿ 
ಗಂಧವತ್ತ್ವವೆಂಬುದು ಪೃಥಿವಿಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ गन्धवती ಎಂಬ ವ್ಯಾಖ್ಯೆಯನ್ನು 
गन्धसमानाधिकरणद्रव्यत्वव्याप्यजातिमती ಎಂದು ವಿವರಿಸುತ್ತಾರೆ. ಎಂದರೆ ಗಂಧವನ್ನು 
ಹೊಂದಿರುವುದು ಪೃಥಿವೀ. ಅದು ದ್ರವ್ಯತ್ವಕ್ಕೆ ವ್ಯಾಪ್ಯವಾದ (ನ್ಯೂನದೇಶವೃತ್ತಿ) ಜಾತಿಯನ್ನು 
(ಪೃಥಿವೀತ್ವ) ಹೊಂದಿದೆ. ಆದ್ದರಿಂದ ಗಂಧ ಮತ್ತು ದ್ರವ್ಯತ್ವವ್ಯಾಪ್ಯಜಾತಿ ಇವು ಸಮಾನ 
ಅಧಿಕರಣವನ್ನು ಹೊಂದಿವೆ. ಹೀಗಾಗಿ ಗಂಧವಿರುವಲ್ಲಿಯೇ ದ್ರವ್ಯತ್ವಕ್ಕೆ ವ್ಯಾಪ್ಯವಾದ ಜಾತಿಯನ್ನು 
ಹೊಂದಿರುವುದು ಪೃಥಿವೀ ಎಂಬುದು ಪೃಥಿವಿಯ ಲಕ್ಷಣವಾಗುತ್ತದೆ. ಜಲದಲ್ಲಿಯೂ ದ್ರವ್ಯತ್ವ 
ವ್ಯಾಪ್ಯಜಾತಿಯಿರುವುದರಿಂದ (ಜಲತ್ಸ) ಅತಿವ್ಯಾಪ್ತಿ ಬರುತ್ತದೆ. ಅದರ ನಿವಾರಣೆಗಾಗಿ 
गन्थसमानाधिकरण ಎಂದು ಹೇಳಲಾಗಿದೆ. 
ದೀಪಿಕೆಯ ಕೆಲವು ಪಾಠಗಳಲ್ಲಿ गन्धसमानाधिकरणद्रव्यत्वापरजातिमती ಎಂಬ ಪಾಠಾಂತರ 
ಕಂಡುಬರುತ್ತದೆ. गन्धसमानाधिकरणद्रव्यत्व ಎಂದಾಗ ಜಲದಲ್ಲಿ ಸಂಭವಿಸುವ ಅತಿವ್ಯಾಪ್ತಿಯ 
ನಿವಾರಣೆಗಾಗಿ "ಅಪರ' ಎಂಬ ವಿಶೇಷಪದವಿದೆ. ಪೃಥಿವೀಜಲ ಅನ್ಯತರದಲ್ಲಿ ಗಂಧಸಮಾನಾಧಿ- 
ಕರಣದ್ರವ್ಯತ್ತಾಪರ ಬರುವುದರಿಂದ ಜಲದಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ "ಜಾತಿ' ಎಂಬ 
ಪದಪ್ರಯೋಗವಿದೆ. ಸುರಭಿ ಮತ್ತು ಅಸುರಭಿಮಿಶ್ರಿತವಾದ "“ಚಿತ್ರಗಂಧ' ಎಂಬ ಭೇದವನ್ನು 
ಅಂಗೀಕರಿಸಿಲ್ಲವಾದ್ದರಿಂದ ಗಂಧದ ಎರಡೂ ಪ್ರಕಾರಗಳನ್ನು ಹೊಂದಿದ ಪೃಥಿವೀವಿಷಯದಲ್ಲಿ 
ಅವ್ಯಾಪ್ತಿ ಬರುತ್ತದೆ. ಏಕೆಂದರೆ ಸುರಭಿಗಂಧಕ್ಕೆ ಅಸುರಭಿಗಂಧವೂ, ಅಸುರಭಿಗಂಧಕ್ಕೆ ಸುರಭಿಗಂಧವೂ 
ಪರಸ್ಪರಪ್ರತಿಬಂಧಕವಾಗಿ ಗಂಧಪ್ರತೀತಿಯೇ ಉಂಟಾಗುವುದಿಲ್ಲ. ಈ ದೋಷಕ್ಕೆ ಪರಿಹಾರವನ್ನು 
ಹೀಗೆ ಹೇಳಬಹುದು. ಪ ಓಥಿವೀವಿಷಯದ ಅವಯವನಿಷ್ಠವಾದ ಸುರಭಿ ಮತ್ತು ಅಸುರಭಿಗಳನ್ನು 
ಪ್ರತ್ಯೇಕವಾಗಿ ಗ್ರಹಿಸಲು ಸಾಧ್ಯವಿದೆ. ಆದ್ದರಿಂದ ಚಿತ್ರಗಂಧವನ್ನು ಪ್ರತ್ಯೇಕವಾಗಿ ಅಂಗೀಕರಿಸಬೇಕಾದ 
ಆವಶ್ಯಕತೆ ಇಲ್ಲ ಮತ್ತು ಅಂತಹ ಪೃಥಿವೀವಿಷಯದಲ್ಲಿ ಅವ್ಯಾಪ್ತಿಯೂ ಬರುವುದಿಲ್ಲ. ಇನ್ನು 
ಕೆಲವೊಮ್ಮೆ ಜಲ ಮತ್ತು ವಾಯುಗಳಲ್ಲಿಯೂ ಗಂಧವು ಗ್ರಹಿಸಲ್ಪಡುತ್ತದೆಯಾದ್ದರಿಂದ 
ಗಂಧವತ್ವವೆಂಬ ಲಕ್ಷಣದ ಪ್ರಕಾರ ಜಲ ಮತ್ತು ವಾಯುಗಳಲ್ಲಿಅತಿವ್ಯಾಪ್ತಿ ಬರುತ್ತದೆ. ಆದರೆ ಜಲ 
ಮತ್ತು ವಾಯುವಿನಲ್ಲಿಯ ಗಂಧ ಪೃಥಿವಿಯ ಸಂಪರ್ಕದಿಂದ ಉಂಟಾದುದು. ಕೆಲವೊಮ್ಮೆ ಪೃಥಿವೀ 


ತರ್ಕ ಸಂಗ್ರಹ 43 


ವಿಷಯವಾದ ಕಲ್ಲುಗಳಲ್ಲಿ ಗಂಧವೇ ಕಂಡುಬರದೇ ಅವ್ಯಾಪ್ತಿ ಬರುತ್ತದೆ. ಆದರೆ ಅವುಗಳಲ್ಲಿ ಗಂಧ 
ಉದ್ಭೂತವಾಗಿಲ್ಲ. . ಹೀಗೆ ಉದ್ಭೂತವಾದ ಅಥವಾ ಅನುದ್ಭೂತವಾದ ಗಂಧವನ್ನುಳ್ಳದ್ದೇ ಪೃಥಿವೀ. 

ಪೃಥಿವೀ, ಅಪ್‌, ತೇಜಸ್‌ ಮತ್ತು ವಾಯುಗಳೆಂಬ ನಾಲ್ಕು ದ್ರವ್ಯಗಳನ್ನು ನಿತ್ಯ ಮತ್ತು 
ಅನಿತ್ಯಗಳೆಂದು ವಿಭಜಿಸಲಾಗಿದೆ. ನಿತ್ಯವೆಂದರೆ ध्वंसाप्रतियोगित्वम्‌ ಅಥವಾ त्रैकालिक- 
संसर्गावच्छिन्नत्वम्‌ ಎಂದರೆ ಪ್ರಧ್ವಂಸಾಭಾವಕ್ಕೆ ಯಾವುದು ಪ್ರತಿಯೋಗಿಯಾಗಿರುವುದಿಲ್ಲವೋ ಅದು 
ಅಥವಾ ತ್ರಿಕಾಲಗಳ ಸಂಬಂಧದಿಂದ ಅವಚ್ಛಿನ್ನವಾಗಿರುವುದು (ಕೂಡಿರುವುದು). ಅನಿತ್ಯತ್ವವೆಂದರೆ 
ध्वंसप्रतियोगित्वम्‌ ಪ್ರದ್ಧಂಸಾಭಾವವನ್ನು ಕುರಿತು ಪ್ರತಿಯೋಗಿಯಾಗಿರುವುದು. 

ಪ್ರಪಂಚದ ಸಕಲಕಾರ್ಯರೂಪಿವಸ್ತುಗಳಿಗೂ ನಿತ್ಯವಾದ ಪರಮಾಣುಗಳೇ ಕಾರಣಗಳಾಗಿವೆ. 
ಕಿಡಕಿಯಿಂದ ಬಂದ ಸೂರ್ಯಕಿರಣದಲ್ಲಿ ಕಾಣುವ ಅತಿಸೂಕ್ಷ್ಮವಾದ ಧೂಳಿಯ ಕಣದ ಆರನೇ 
ಒಂದು ಭಾಗವನ್ನು "ಪರಮಾಣು' ಎನ್ನುತ್ತಾರೆ. 

जालसूर्यमरीचिस्थं यत्सूक्ष्मं दश्यते रज: | 
तस्य षष्ठस्तु यो भाग: परमाणुः स उच्यते॥ 

ಪರಮಾಣುಗಳು ಜನ್ಯದ್ರವ್ಯದ ಅಂತಿಮಭಾಗಗಳಾಗಿದ್ದು ಅವಯವರಹಿತವೂ ಅತೀಂದ್ರಿಯವೂ 
ಆಗಿರುತ್ತವೆ. ಇವುಗಳಿಂದ ಉತ್ಪನ್ನವಾದ ಸಕಲದ್ರವ್ಯಗಳೂ ಅನಿತ್ಯವಾಗಿರುತ್ತವೆ. 

ಪೃಥಿವಿಯ ಶರೀರೇಂದ್ರಿಯವಿಷಯವೆಂಬ ದ್ವಿತೀಯವಿಭಜನೆಯು ಸಂಪೂರ್ಣ 
ಪೃಥಿವಿಯದೋ ಅಥವಾ ಕಾರ್ಯರೂಪಿಪೃಥಿವಿಯದೋ ಎಂಬ ಸಂದೇಹವಿದೆ. ಏಕೆಂದರೆ 
ಶರೀರೇಂದ್ರಿಯವಿಷಯಗಳೆಂಬ ಅನಿತ್ಯವಿಭಾಗಗಳು ನಿತ್ಯರೂಪದ ಪೃಥಿವಿಯ ವಿಭಾಗಗಳಾಗುವ 
ಸಾಧ್ಯತೆ ಇಲ್ಲ. ಆದರೆ ದೀಪಿಕೆಯಲ್ಲಿ प्रकारान्तरेण विभजते ಎಂದಿರುವುದರಿಂದ ಈ ದ್ವಿತೀಯ 
ವಿಭಜನೆಯು ಸಂಪೂರ್ಣಪೃಥಿವೀದ್ರವ್ಯದ ವಿಭಾಗವೇ ಆಗಿರುವಂತೆ ತೋರುತ್ತದೆ. ಆದರೆ 
ಶರೀರೇಂದ್ರಿಯವಿಷಯಗಳು ಜನ್ಯಗಳಾಗಿವೆ. ಜನ್ಯವಾದುದೆಲ್ಲವೂ ಅನಿತ್ಯವಾಗಿರುತ್ತದೆ. ಆದ್ದರಿಂದ 
ಈ ಪ್ರಕಾರಾಂತರವಿಭಜನೆಯು ಕಾರ್ಯರೂಪಿಪೃಥಿವಿಗೆ ಮಾತ್ರ ಅನ್ವಯಿಸುತ್ತದೆ. ಶರೀರವನ್ನು 
आत्मनो भोगायतनम्‌ ಎಂದು ಲಕ್ಷಿಸಲಾಗಿದೆ. ಆತ್ಮನ ಭೋಗಕ್ಕೆ ಸಾಧನೀಭೂತವಾದುದು ಅಥವಾ 
ಆಶ್ರಯವಾದುದು ಶರೀರ. ಭೋಗವೆಂದರೆ सुखदुःखान्यतरसाक्षात्कार: | ಸುಖ ಅಥವಾ ದುಃಖ 
ಇವೆರಡರಲ್ಲಿ ಒಂದರ ಅನುಭವವೇ ಭೋಗ. ಶರೀರವನ್ನು अन्त्यावयवित्वे सति चेष्टाश्रयम्‌ ಎಂದೂ 
ವ್ಯಾಖ್ಯಾನಿಸಲಾಗಿದೆ. ಇದರ ಪ್ರಕಾರ ಅಂತ್ಯಾವಯವಿಯಾಗಿದ್ದು ಐಚ್ಛಿಕಕ್ರಿಯೆಗಳಿಗೆ ಆಶ್ರಯ 
ವಾಗಿರುವುದು ಶರೀರ. ಅಂತ್ಯಾವಯವಿ ಎಂದರೆ अवयवजन्यत्वे सति अवयवि-अजनकत्वम्‌ 
ಅಥವಾ द्रव्यान्तरानारम्भकद्रव्यत्वम्‌। ಅವಯವಗಳಿಂದ ಜನಿಸಿ ತಾನು ಬೇರೊಂದು ಅವಯವಿಯ 
ಜನನಕ್ಕೆ ಕಾರಣವಾಗದಿರುವುದು ಅಥವಾ ತಾನು ದ್ರವ್ಯವಾಗಿದ್ದು ಇನ್ನೊಂದು ದ್ರವ್ಯದ ಉತ್ಪತ್ತಿಗೆ 
ಕಾರಣವಾಗದಿರುವುದು. चेष्टा ಎಂಬುದನ್ನು हिताहितप्राप्तिपरिहारार्थक्रिया "ಜತವನ್ನು 
ಪಡೆಯುವುದಕ್ಕೆ ಅಹಿತವನ್ನು ನಿವಾರಿಸುವುದಕ್ಕೆ ಅನುಕೂಲವಾದ ಕ್ರಿಯೆ' ಎಂದು ವಿವರಿಸುತ್ತಾರೆ. 

ಇಂತಹ ಪಾರ್ಥಿವಶರೀರವು "ಯೋನಿಜ' ಮತ್ತು "ಅಯೋನಿಜ' ಎಂದು ದ್ವಿವಿಧ. 
ಯೋನಿಜವು "ಜರಾಯುಜ' ಮತ್ತು "ಅಂಡಜ' ಎಂದು ಎರಡು ವಿಧ. ಗರ್ಭಾಶಯದಿಂದ ಜನಿಸುವ 


44 ತರ್ಕಸಂಗ್ರಹ 


ಮಾನುಷಾದಿ ಪ್ರಾಣಿಶರೀರವು ಜರಾಯುಜ. ಮೊಟ್ಟೆಯೊಡೆದು ಹುಟ್ಟುವ ಹಕ್ಕಿ ಹಾವು ಮುಂತಾದವು 
ಅಂಡಜ. ಅಯೋನಿಜವು ಸ್ಟೇದಜ ಮತ್ತು ಉದ್ಭಿಜ್ಜಎಂದು ಎರಡು ವಿಧ. ಶಾಖದಿಂದ ಹುಟ್ಟುವ 
ಕ್ರಿಮಿಕೀಟಾದಿಗಳು ಸ್ಟೇದಜಗಳೂ, ಭೂಮಿಯನ್ನು ಭೇದಿಸಿಕೊಂಡು ಹುಟ್ಟುವ ಸಸ್ಕಾದಿಗಳು 
ಉದ್ದಿಜ್ಜಗಳೂ ಆಗಿವೆ. ಇವುಗಳ ಜೊತೆ ಅದೃಷ್ಟದಿಂದ ಜನಿಸುವ ದೇವಾದಿಶರೀರವೂ 
ಅಯೋನಿಜವಾಗಿದ್ದು "ಸ್ವಯಂಭೂ' ಆಗಿದೆ. 

ಇಂದ್ರಿಯದ ಲಕ್ಷಣ ಹೀಗಿ शब्देतरोदभूतविशेषगुणानाश्रयत्वे सति ज्ञानकारणमन:- 
संयोगाश्रयम्‌। ಶಬ್ದವನ್ನು ಹೊರತುಪಡಿಸಿ ಉಳಿದ ಉದ್ಭೂತವಿಶೇಷಗುಣಗಳಿಗೆ (ರೂಪ, ರಸ, 
ಗಂಧ, ಮತ್ತು ಸ್ಪರ್ಶಗಳಿಗೆ) ಆಶ್ರಯವಾಗದೇ ಜ್ಞಾನಕ್ಕೆ ಕಾರಣವಾದ ಮನಃಸಂಯೋಗಕ್ಕೆ 
ಆಶ್ರಯವಾಗಿರುವುದು ಇಂದ್ರಿಯ. ತಾರ್ಕಿಕರ ಪ್ರಕಾರ ಆತ್ಮವು ಮನಸ್ಸಿನೊಂದಿಗೆ, ಮನಸ್ಸು 
ಇಂದ್ರಿಯದೊಂದಿಗೆ, ಇಂದ್ರಿಯವು ವಿಷಯದೊಂದಿಗೆ ಸಂಯೋಗ ಹೊಂದುವುದರಿಂದ 
ಪ್ರತ್ಯಕ್ಷಾನುಭವವಾಗುತ್ತದೆ. 

ಮೂಗಿನ ಹೊರಳೆಗಳ ಒಳ ಮೇಲ್ಭಾಗದಲ್ಲಿರುವ ಗಂಧಗ್ರಾಹಕಕೋಶಗಳಲ್ಲಿ (Olfactory 
cells) ಗಂಧದ ಅಣುಗಳ ಸಂಪರ್ಕದಿಂದ ರಾಸಾಯನಿಕಕ್ರಿಯೆ ಉಂಟಾಗಿ ಗಂಧಾನುಭವ- 
ವಾಗುತ್ತದೆಯೆಂಬುದು ಆಧುನಿಕವಿಜ್ಞಾನದ ಅಭಿಮತ. ವಿಷಯವನ್ನು ಸಾಮಾನ್ಯವಾಗಿ 
ಶರೀರೇಂದ್ರಿಯಗಳಿಂದ ಭಿನ್ನವಾದುದೆಂದು ನಿರೂಪಿಸಬಹುದಾದರೂ ಪರಿಷ್ಕ ತಲಕ್ಷಣ ಹೀಗಿದೆ: 
जन्यत्वे सति शरीरेद्रियभिन्नत्वे सति उपभोगसाधनत्वम्‌ ಎಂದರೆ ಜನಿಸಿದ್ದು, ಶರೀರೇಂದ್ರಿಯಗಳಿಂದ 
ಭಿನ್ನವಾಗಿದ್ದು ಉಪಭೋಗಕ್ಕೆ ಯಾವುದು ಸಾಧನವಾಗಿರುವುದೋ ಅದೇ ವಿಷಯ. 

ಈ ಶರೀರೇಂದ್ರಿಯ ವಿಷಯಗಳ ಲಕ್ಷಣಗಳು ಜಲ, ತೇಜಸ್‌ ಮತ್ತು ವಾಯುವಿನ 
ಶರೀರೇಂದ್ರಿಯವಿಷಯಗಳಿಗೂ ಅನ್ವಯಿಸುತ್ತವೆ. 


11. ವೈಶೇಷಿಕಸೂತ್ರಗಳು "ಅಪ್‌'ನ್ನು रूपरसस्पर्शवत्य आपो 7೫: स्निग्धाः ಎಂದು 
ವ್ಯಾಖ್ಯಾನಿಸುತ್ತವೆ. ಆದರೆ ದೀಪಿಕೆಯ ಪ್ರಕಾರ ಪರಿಷ್ಕೃತವಾದ ಲಕ್ಷಣ शीतस्पर्शसमानाधि- 
करणटद्रव्यत्वापरजातिमत्त्वम्‌ ಎಂದಾಗುತ್ತದೆ. ಈ ಲಕ್ಷಣದ ಸಮಾನವಿವರಣೆಯನ್ನು 
ಪೃಥಿವೀಲಕ್ಷಣದಲ್ಲಿ ಕೊಡಲಾಗಿದ್ದು ಅದನ್ನೇ ಇಲ್ಲಿಯೂ ಅನ್ವಯಿಸಿಕೊಳ್ಳಬೇಕು. “ಶಿಲೆಯು 
ತಂಪಾಗಿದೆ” ಎಂಬ ಅನುಭವದಲ್ಲಿ ಶಿಲೆಯಲ್ಲಿಯ ಶೈತ್ಯಗುಣವು ಜಲಸಂಪರ್ಕದಿಂದ ಉಂಟಾದುದು 
ಎಂಬುದು ತಾರ್ಕಿಕರ ಮತ. 

ವಿಷಯನಿರೂಪಣೆಯಲ್ಲಿ ಐಕ್ಯವನ್ನು ತರುವುದಕ್ಕಾಗಿ ಜಲಸಂಬಂಧಿಶರೀರವು ವರುಣ- 
ಲೋಕದಲ್ಲಿದೆ ಎಂದು ಕಲ್ಪಿಸಲಾಗಿದೆ. ಇದೇ ರೀತಿಯಲ್ಲಿತೈಜಸ ಮತ್ತುವಾಯವೀಯ ಶರೀರಗಳು 
ಕೂಡ. ರಸಗ್ರಾಹಕವಾದ ಜಲೀಯ ಇಂದ್ರಿಯವು ನಾಲಿಗೆಯ ತುದಿಯಲ್ಲಿರುತ್ತದೆ ಎಂಬುದನ್ನು 


ಆಧುನಿಕವಿಜ್ಞಾನ ಅಂಗೀಕರಿಸುವುದಿಲ್ಲ. ರುಚಿಯನ್ನು ಗ್ರಹಿಸುವ "ಮೊಗ್ಗುಗಳು' ನಾಲಿಗೆಯ ವಿಭಿನ್ನ 
ಭಾಗಗಳಲ್ಲಿಪಸರಿಸಿರುತ್ತವೆ. 


ತರ್ಕಸಂಗ್ರಹ 45 


12. ವೈಶೇಷಿಕಸೂತ್ರಗಳು ತೇಜಸ್‌ನ ಲಕ್ಷಣವನ್ನು 'रूपस्पर्शवतू' ಎಂದು ಕೊಡುತ್ತವೆ. ತೇಜಸ್ಸಿನಲ್ಲಿ 
ಭಾಸ್ವರರೂಪ ಮತ್ತು ಉಷ್ಣಸ್ಪರ್ಶಗಳಿರುತ್ತವೆ. ಇದರ ಪರಿಷ್ಕೃತಲಕ್ಷಣವನ್ನು उष्णास्पर्शवदरत्ति- 
ट्रव्यत्वापरजातिमत्त्वम्‌ ಎಂದು ಕೊಡಲಾಗಿದೆ. 

ತೇಜಸ್ಸಿನ ವಿಷಯವು ಇಂಧನದ ಆಧಾರದಿಂದ ಚತುರ್ವಿಧವಾಗಿದೆ. ಭೌಮವಾದ ಅಗ್ನಿ 
ಮುಂತಾದವು ಕಟ್ಟಿಗೆ ಮುಂತಾದ ಪಾರ್ಥಿವೇಂಧನಗಳನ್ನು ಹೊಂದಿದೆ. ಸೂರ್ಯ, ಚಂದ್ರ, ಮಿಂಚು 
ಮತ್ತು ವಡವಾಗ್ನಿಗಳು ಜಲವನ್ನು ಇಂಧನವಾಗಿ ಹೊಂದಿ ತೇಜಸ್ಸಿನ ದಿವ್ಯವಿಷಯವಾಗಿವೆ. ಪಾರ್ಥಿವ 
ಮತ್ತು ಜಲ ಇವೆರಡೂ ಇಂಧನಗಳನ್ನು ಹೊಂದಿದ ಉದರಸಂಬಂಧಿ ಔದರ್ಯವು "ಜಾಠರಾನಲ' 
ಎಂದೂ ಕರೆಯಲ್ಪಡುತ್ತದೆ. ಆಕರಜ ಅಥವಾ ಖನಿಜಗಳಾದ ಸುವರ್ಣ, ರಜತ, ತಾಮ್ರ, ರೀತಿ 
(ಹಿತ್ತಾಳೆ), ಕಾಂಸ್ಕ (ಕಂಚು), ತ್ರಪು (ತವರ), ಸೀಸ, ಕಾಲಾಯಸ (ಕಬ್ಬಿಣ) ಇವು ಎಂಟು ಲೋಹಗಳು 
ಅನುಭಯೇಂಧನಗಳಾಗಿವೆ. 

ತಾರ್ಕಿಕರು ಸುವರ್ಣ ಮುಂತಾದ ಲೋಹಗಳನ್ನು ತೇಜಸ್‌ನ ವಿಷಯವೆಂದು 
ಅಂಗೀಕರಿಸುವುದಕ್ಕೆ ಅವರು ಕೊಡುವ ಕಾರಣ ಹೀಗಿದೆ: ಸುವರ್ಣಾದಿಗಳು ರೂಪ- 
ಸಹಿತವಾದುದರಿಂದ ವಾಯು, ಆಕಾಶ, ಕಾಲ, ದಿಕ್‌, ಆತ್ಮಾ ಮತ್ತು ಮನಸ್‌ ಇವುಗಳಲ್ಲಿ 
ಅಂತರ್ಗತವಾಗುವುದಿಲ್ಲ. ಹಾಗೆಯೇ ಲೋಹಗಳಲ್ಲಿಯ ದ್ರವತ್ವವು ನೈಮಿತ್ತಿಕವಾದುದರಿಂದ ಅವು 
ಜಲವೂ ಅಲ್ಲ. ಅತ್ಯಂತಾಗ್ನಿಸಂಯೋಗವಾಗಿ ಪ್ರತಿಬಂಧಕವಿಲ್ಲದಿರುವಾಗಲೂ ಇವುಗಳಲ್ಲಿಯ 
ದ್ರವತ್ವವ ನಾಶವಾಗುವುದಿಲ್ಲ. ಆದರೆ ಪಾರ್ಥಿವವಿಷಯಗಳಾದ ತುಪ್ಪ ಮುಂತಾದವುಗಳ ದ್ರವತ್ವ 
ಅತ್ಯಂತಾಗ್ನಿಸಂಯೋಗದಲ್ಲಿನಾಶವಾಗುವುದು ಲೋಶಪ್ರಸಿದ್ಧವಾಗಿದೆ. ಆದ್ದರಿಂದ ಸುವರ್ಣಾದಿಗಳು 
ಪಾರ್ಥಿವವೂ ಅಲ್ಲ. ಹೀಗಾಗಿ ಅವು ಉಳಿದ ಒಂದೇ ದ್ರವ್ಯವಾದ ತೇಜಸ್ಸಿನ ವಿಷಯಗಳಾಗುತ್ತವೆ. 

ತಾರ್ಕಿಕರ ಈ ವಾದವನ್ನು ಆಧುನಿಕವಿಜ್ಞಾನ ಅಂಗೀಕರಿಸುವುದಿಲ್ಲ. ಏಕೆಂದರೆ ಇಂದಿನ 
ವಿಜ್ಞಾನಿಗಳು ಅತ್ಯಂತಾಗ್ನಿಸಂಯೋಗದಲ್ಲಿ ಸುವರ್ಣಾದಿಗಳ ದ್ರವತ್ವ ನಾಶವಾಗಿ ಅವು 
ಆವಿಯಾಗುವುದನ್ನು ಸಿದ್ಧಪಡಿಸಿದ್ದಾರೆ. ಪ್ರಾಚೀನಕಾಲದಲ್ಲಿ ಸುವರ್ಣಾದಿಗಳನ್ನು ಪರೀಕ್ಷಿಸುವ 
ಅತ್ಯಂತಾಗ್ನಿಯ ಶಾಖಪ್ರಮಾಣವು ಉಪಕರಣಗಳ ನ್ಯೂನತೆಯಿಂದ ಇಂದಿನ ವಿಜ್ಞಾನಕ್ಕಿಂತ 
ಅಲ್ಪಪ್ರಮಾಣದಲ್ಲಿದ್ದಿರಬಹುದು. ವಾಸ್ತವವಾಗಿ ಸುವರ್ಣಾದಿಗಳು ಪೃಥಿವಿಯ ವಿಷಯವಾಗಿವೆ. 
ಆದರೆ ಅವುಗಳ ಭಾಸ್ವರ(ಹೊಳೆಯುವ)ರೂಪವು ತಾರ್ಕಿಕರು ಅವುಗಳನ್ನು ತೈಜಸವಿಷಯವೆಂದು 
ಪರಿಗಣಿಸಲು ಕಾರಣವಾಗಿರಬಹುದು. 


13. ವಾಯುಲಕ್ಷಣದಲ್ಲಿ ರೂಪರಹಿತತ್ವ ಮತ್ತು ಸ್ಪರ್ಶವತ್ವ ಎಂಬ ಎರಡು ದಳಗಳಿವೆ. ಕೇವಲ 
ರೂಪರಹಿತವಾದುದು ವಾಯು ಎಂದಲ್ಲಿ ಆಕಾಶಾದಿಗಳು ರೂಪರಹಿತವಾಗಿರುವುದರಿಂದ 
ಅವುಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಇನ್ನು ಕೇವಲ ಸ್ಪರ್ಶಸಹಿತವಾದುದು ವಾಯು ಎಂದರೆ 
ಪೃಥಿವ್ಯಾದಿಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಆದ್ದರಿಂದ ದಳದ್ವಯವನ್ನು ಪ್ರಯೋಗಿಸಬೇಕು. समवायेन 
रूपानधिकरणत्वे सति स्पर्शवत्त्वम्‌ ಎನ್ನುವುದು ವಾಯುವಿನ ಪರಿಷ್ಕೃತವಾದ ಲಕ್ಷಣ. 


46 ತರ್ಕಸಂಗ್ರಹ 


ಪ್ರಾಚೀನ ನೈಯಾಯಿಕರನ್ನು ಅನುಸರಿಸುತ್ತ ಗ್ರಂಥಕಾರನು ವಾಯುವು ಸ್ಪರ್ಶಾನುಮೇಯವೇ 
ಹೊರತು ಪ್ರತ್ಯಕ್ಷವಲ್ಲಎಂಬ ಅಭಿಪ್ರಾಯಕ್ಕೆ ಬರುತ್ತಾನೆ. ಆದರೆ ಆಧುನಿಕ ನೈಯಾಯಿಕರು ಮತ್ತು 
ಮೀಮಾಂಸಕರು ವಾಯುವನ್ನು ಪ್ರತ್ಯಕ್ಷ ಎಂದೇ ಪರಿಗಣಿಸುತ್ತಾರೆ. 

ಶರೀರದೊಳಗೆ ಸಂಚರಿಸುವ ಪ್ರಾಣವು ಒಂದೇ ಆಗಿದ್ದರೂ ಆಶ್ರಯ ಮತ್ತು ಕಾರ್ಯ- 
ಭೇದದಿಂದ ವಿಭಿನ್ನಸಂಜ್ಞೆಗಳನ್ನು ಹೊಂದಿದೆ. ಅದರ ಕ್ರಿಯೆ, ಸಂಜ್ಞೆಮತ್ತು ಸ್ಥಾನಗಳು ಹೀಗಿವೆ: 


मुखनासिकाभ्या निष्क्रमणप्रवेशनात्‌ प्राण: | हृदि। 
मलादीनाम्‌ अधोनयनात्‌ अपान: | गुदे। 

भुक्तस्य पाकार्थं जाठराग्ने: समुन्नयनात्‌ समान: । नाभौ। 
रसादे: ऊर्ध्वनयनात्‌ उदान: | कण्ठे। 

नाडोमुखेषु वितननात्‌ व्यान: । सर्वशरीरे। 


ತಾರ್ಕಿಕರ ಪರಮಾಣುವಾದ 

ಇದುವರೆಗೆ ನಿರೂಪಿತವಾದ ಪೃಥಿವ್ಯಪ್‌ತೇಜೋವಾಯುಗಳು ಮಾತ್ರ ಕಾರ್ಯದ್ರವ್ಯಗಳಾಗು- 
ವುದರಿಂದ ಅವುಗಳ ಉತ್ಪತ್ತಿ ಮತ್ತು ವಿನಾಶಕ್ರಮವನ್ನು ಪ್ರಸ್ತಾಪಿಸುವುದು ಸಂದರ್ಭೋಚಿತ- 
ವಾಗುತ್ತದೆ. 

ನಮಗೆ ಪ್ರತ್ಯಕ್ಷವಾಗುವ ಈ ಪ್ರಪಂಚವು ಅನೇಕ ಅವಯವಗಳಿಂದ ನಿರ್ಮಿತವಾಗಿದೆ. ಈ 
ಅವಯವಗಳನ್ನು ವಿಭಜಿಸುತ್ತ ಹೋದರೆ "ತ್ರ್ಯಣುಕ'ವನ್ನು ತಲುಪುತ್ತೇವೆ. (ತ್ರ್ಯಣುಕ ಎಂದರೆ 
ಬಿಸಿಲುಕೋಲಿನಲ್ಲಿ ಕಾಣುವ ಅತಿಸೂಕ್ಷ್ಮವಾದ ಧೂಳಿಕಣ.) ಇದು ಮೂರು ದ್ವ್ಯಣುಕಗಳಿಂದ 
ಕೂಡಿದ್ದು ಪ್ರತಿಯೊಂದು ದ್ವ್ಯಣುಕದಲ್ಲಿಯೂ ಎರಡು ಪರಮಾಣುಗಳಿವೆ. ಅನವಸ್ಥಾದೋಷದ, 
ನಿವಾರಣೆಗಾಗಿ ತಾರ್ಕಿಕರು ವಿಭಜನೆಯನ್ನು ಇಲ್ಲಿಗೆ ಸ್ಥಗಿತಗೊಳಿಸುತ್ತಾರೆ. ಕ 

ಅದುವರೆಗೆ ಕ್ರಿಯಾರಹಿತವಾಗಿದ್ದ ಪರಮಾಣುಗಳಲ್ಲಿ ಈಶ್ವರನ ಇಚ್ಛೆಯಿಂದ ಕ್ರಿಯೆ ಕಂಡು 
ಬಂದು ಎರಡೆರಡು ಪರಮಾಣುಗಳು ಸೇರಿ ದ್ವ್ಯಣುಕಗಳು ಉತ್ಪತ್ತಿಯಾಗುತ್ತವೆ. ಇಂತಹ 
ದ್ವ್ಯಣುಕತ್ರ್ತಯ ಸೇರಿ ತ್ರ್ಯಣುಕಗಳು, ಅವುಗಳಿಂದ ಚತುರಣುಕಗಳು ಹೀಗೆ ಮಹತ್‌ ದ್ರವ್ಯದ 
ಸೃಷ್ಟಿಯಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಈಶ್ವರನ ಇಚ್ಛೆಯಿಂದ ಪರಮಾಣುಗಳು ವಿಘಟನೆಗೊಂಡು 
ಉತ್ಪನ್ನಕಾರ್ಯದ್ರವ್ಯಗಳಾದ ಪೃಧಿವ್ಯಾದಿಗಳು ನಾಶವಾಗುತ್ತವೆ. ಇದನ್ನೇ "ಅವಾಂತರಪ್ರಲಯ' 
ಎನ್ನುತ್ತಾರೆ. ಸೃಷ್ಟಿಗೆ ಪರಮಾಣುಗಳ ಸಂಯೋಗ ಕಾರಣವಾದರೆ ಪ್ರಲಯಕ್ಕೆ ಅವುಗಳ ವಿಭಾಗವೇ 
ಕಾರಣ. ಸೃಷ್ಟಿಯ ಮೊದಲು ಹಾಗೂ ಪ್ರಲಯದ ಅನಂತರ ಪರಮಾಣುಗಳು ಸಂಬಂಧರಹಿತವಾದ 
ಕೇವಲಾವಸ್ಥೆಯಲ್ಲಿರುವ ವಿಶೇಷಗಳು. 

ಉಪಕರಣಗಳ ಸಹಾಯದಿಂದ ಆಧುನಿಕವಿಜ್ಞಾನಿಗಳು ತಾರ್ಕಿಕರ ಪರಮಾಣುವಿಗಿಂತ 
ಅತಿಸೂಕ್ಷ್ಮ ವಾದ ಅಂಶವನ್ನು ಪರಮಾಣುವೆಂದು ಗುರುತಿಸಿದರೂ ವಿಭಜನೆಯ ಕ್ರಮದ ಅಂತಿಮ 
ಅವಿಭಾಜ್ಯ ಅಂಶವೇ ಪರಮಾಣುವೆಂಬ ತಾತ್ತಿಕನೆಲೆಯಲ್ಲಿ ತಾರ್ಕಿಕರಿಗೂ ಆಧುನಿಕವಿಜ್ಞಾನಿಗಳಿಗೂ 
ವ್ಯತ್ಯಾಸವಿಲ್ಲ (10ನೆಯ ಹಾಗೂ 21ನೆಯ ಘಟಕಗಳನ್ನೂ ನೋಡಿ). 


ತರ್ಕಸಂಗ್ರಹ 47 


14. ಆಕಾಶದ ಲಕ್ಷಣದಲ್ಲಿ "ಗುಣ'ಪದಪ್ರಯೋಗವು ಶಬ್ದವೊಂದೇ ಆಕಾಶದ ವಿಶೇಷಗುಣ 
ಎಂಬುದನ್ನು ತೋರಿಸುವುದಕ್ಕಾಗಿಯೇ ಹೊರತು ಅತಿವ್ಯಾಪ್ಲಾದಿದೋಷನಿವಾರಣೆಗಾಗಿ ಅಲ್ಲ. 
ಆಕಾಶವು ಅನೇಕವೆಂಬುದರಲ್ಲಿ ಪ್ರಮಾಣವಿಲ್ಲ. "ಘಟಾಕಾಶ' "ಪಟಾಕಾಶ' ಎಂಬ ಪ್ರತೀತಿಗಳು 
ಉಪಾಧಿ ಆಶ್ರಿತಗಳು. 

"ವಿಭು' ಎಂದರೆ ಸರ್ವಮೂರ್ತದ್ರವ್ಯಗಳ ಸಂಯೋಗವನ್ನು ಹೊಂದಿರುವುದು. 
सर्वमूर्तद्रव्यसंयोगित्वं विभुत्वम्‌। ಪೃಥಿವೀ, ಅಪ್‌, ತೇಜಸ್‌, ವಾಯು ಮತ್ತು ಮನಸ್‌ ಇವು 
ಮೂರ್ತದ್ರವ್ಯಗಳು. ಮೂರ್ತತ್ವವೆಂದರೆ परिच्छिन्नपरिमाणवत्त्वम्‌ ಅಥವಾ क्रियावत्त्वम्‌। 
ನಿಶ್ಚಿತವಾದ ಪರಿಮಾಣವಿರುವುದು ಅಥವಾ ಕ್ರಿಯೆಯನ್ನು ಹೊಂದಿರುವುದು ಎಂದರ್ಥ. ಎಲ್ಲ 
ವಿಭುದ್ರವ್ಯಗಳೂ ನಿತ್ಯವಾಗಿರುತ್ತವೆ. 

ಪೃಧಿವ್ಯಪ್ತೇಜೋವಾಯ್ಡಾಕಾಶಗಳು ಭೂತದ್ರವ್ಯಗಳು. ಭೂತತ್ವವೆಂದರೆ बहिरिन्द्रियग्राह्य- 
विशेषगुणवत्त्वम्‌ ಚಕ್ಷುರಾದಿಬಾಹ್ಯೇಂದ್ರಿಯಗಳಿಂದ ಗ್ರಾಹ್ಯವಾದ ವಿಶೇಷಗುಣವನ್ನು ಹೊಂದಿರುವಿಕೆ 
ಎಂದರ್ಥ. ಮೂರ್ತದ್ರವ್ಯಗಳು ಸೀಮಿತವಾದ, ನಿರ್ದಿಷ್ಟವಾದ ಪರಿಮಾಣಗಳನ್ನು ಹೊಂದಿದ್ದರೆ 
ಭೂತದ್ರವ್ಯಗಳು ಹಾಗಿರಲೇಬೇಕೆಂದಿಲ್ಲಮತ್ತು ಭೂತದ್ರವ್ಯಗಳು ಪ್ರತ್ಯೇಕ ಅಥವಾ ಸಾಮೂಹಿಕವಾಗಿ 
ಪ್ರಪಂಚದ ಸಕಲಜನ್ಯದ್ರವ್ಯಗಳ ಉಪಾದಾನಕಾರಣಗಳಾಗಿರುತ್ತವೆ. 

ಎಲ್ಲದಕ್ಕೂ ಆಧಾರಭೂತವಾದುದು ಮತ್ತು ಸಕಲಕಾರ್ಯಗಳಿಗೂ ನಿಮಿತ್ತಕಾರಣವಾದುದು 
ಕಾಲ. ವ್ಯವಹಾರವೆಂದರೆ बुबोधयिषापूर्वकवाक्यप्रयोग: ಅಥವಾ ज्ञानजनकशब्दप्रयोग: | ಕೇವಲ 
ವ್ಯವಹಾರಹೇತುವೇ ಕಾಲವೆಂದರೆ ಘಟಾದಿಗಳಲ್ಲಿಅತಿವ್ಯಾಪ್ತಿ ಬರುವುದರಿಂದ अतीतादि ಎಂಬ 
ಪದಪ್ರಯೋಗವಿದೆ. ಅತೀತ, ವರ್ತಮಾನ, ಭವಿಷ್ಯತ್‌ ಮುಂತಾದ ವಿಭಾಗಗಳು ಉಪಾಧಿ 
ಆಶ್ರಿತವಾಗಿವೆ. 

ಸಾಂಖ್ಯರು ಕಾಲವನ್ನು ಆಕಾಶದಲ್ಲಿಯೇ ಅಂತರ್ಗತಗೊಳಿಸುತ್ತಾರೆ. ನೈಯಾಯಿಕರು ಕಾಲವನ್ನು 
ಅನೇಕಕ್ಷಣಗಳ ಸಮೂಹವೆಂದೂ ಅತೀಂದ್ರಿಯವೆಂದೂ ಪ್ರತಿಪಾದಿಸುತ್ತಾರೆ. 

ದಿಕ್‌ ಕೂಡ ಎಲ್ಲವಕ್ಕೂಆಧಾರಭೂತವಾಗಿದ್ದು ಸಕಲಕಾರ್ಯಗಳಿಗೂ ನಿಮಿತ್ತಕಾರಣವಾಗಿದೆ. 
ಪೂರ್ವ, ಪಶ್ಚಿಮ ಇತ್ಯಾದಿ ದಿಕ್‌ ವಿಭಾಗವು ಉಪಾಧಿ ಆಶ್ರಿತವಾಗಿದೆ. 

ಆಪಾತತಃ ಆಕಾಶ ಮತ್ತು ದಿಕ್‌ ಇವೆರಡೂ ಒಂದೇ ಎಂದು ತೋರಿದರೂ ಇವುಗಳಲ್ಲಿ 
ವ್ಯತ್ಯಾಸವಿದೆ. ಆಕಾಶವು ಭೂತದ್ರವ್ಯವಾದರೆ ದಿಕ್‌ ಭೂತದ್ರವ್ಯವಲ್ಲ. ಆಕಾಶಕ್ಕೆ ಶಬ್ದ ಎಂಬ ವಿಶೇಷ 
ಗುಣವಿದ್ದರೆ ದಿಕ್‌ಗೆ ಯಾವುದೇ ವಿಶೇಷ ಗುಣವಿಲ್ಲ. 

ಕಾಲ ಮತ್ತುದಿಕ್‌(ದೇಶ)--ಇವು ಅತ್ಯಂತಪ್ರಧಾನವಾದ ತತ್ವಗಳು. ಪ್ರತಿಯೊಂದೂ ಕಾಲಿಕ 
ಮತ್ತು ದೈಶಿಕಸಂಬಂಧದಿಂದ ಅವಚ್ಚಿನ್ನವಾಗಿರುತ್ತವೆ. ಒಂದು ವಸ್ತುಅಥವಾ ಘಟನೆಗೆ ಸಂಬಂಧಿಸಿ- 
ದಂತೆ ಕಾಲದ ಸಂಬಂಧವು ಸ್ಥಾಯಿಯಾಗಿರುತ್ತದೆ. ಆದ್ದರಿಂದಲೇ ಕಾಲವನ್ನು नियतोपाध्युत्नायिका 
ಎನ್ನುತ್ತಾರೆ. ಆದರೆ ಕಾಲದ ಒಂದು ಅವಧಿಗೆ ಸಂಬಂಧಿಸಿದಂತೆ ದಿಕ್‌ ಅಥವಾ ದೇಶದ ಸಂಬಂಧವು 
ಭಿನ್ನವಾಗಿರಬಹುದು. ಕಾಲದ ಒಂದೇ ಬಿಂದುವಿನಲ್ಲಿ ಒಬ್ಬನಿಗೆ ಪೂರ್ವವಾದುದು ಇನ್ನೊಬ್ಬನಿಗೆ 
ಪಶ್ಚಿಮವಾಗಬಹುದು. ಆದ್ದರಿಂದ ದಿಕ್ಕನ್ನು अनियतोपाध्युनत्नायिका 27३३. 


48 ತರ್ಕಸಂಗ್ರಹ 


15. ಆತ್ಮದ ಲಕ್ಷಣದಲ್ಲಿಯ "ಅಧಿಕರಣ' ಎಂಬ ಪದಕ್ಕೆ ಸಮವಾಯಸಂಬಂಧದಿಂದ ಜ್ಞಾನಕ್ಕೆ 
ಆಶ್ರಯವಾದುದು ಎಂದರ್ಥ. ಇಲ್ಲದಿದ್ದರೆ ಕಾಲಿಕ ಮತ್ತು ದೈಶಿಕಸಂಬಂಧದಿಂದ ಸರ್ವಾಧಾರವಾದ 
ಕಾಲ ಮತ್ತು ದೇಶಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. "ಜ್ಞಾನ' ಎಂಬ ಪದವನ್ನು ಪ್ರಯೋಗಿಸದಿದ್ದರೆ 
ಭೂತಲಾದಿಗಳಲ್ಲಿಅತಿವ್ಯಾಪ್ತಿ ಬರುತ್ತದೆ. ಏಕೆಂದರೆ ಅವು ಕೂಡ ಅಧಿಕರಣಗಳಾಗಿವೆ. 
ದೀಪಿಕೆಯಲ್ಲಿ ಪರಮಾತ್ಮನ ಲಕ್ಷಣವನ್ನು नित्यज्ञानाधिकरणत्वम्‌ ಎಂದು ಕೊಡಲಾಗಿದೆ. 
ಪರಮಾತ್ಮನು ಪ್ರತ್ಯಕ್ಷಜ್ನಾನಕ್ಕೆ ವಿಷಯನಲ್ಲವಾದ್ದರಿಂದ ಪರಮಾತ್ಮನ ಅಸ್ತಿತ್ವವನ್ನು ಪ್ರತ್ಯಕ್ಷ 
ಪ್ರಮಾಣದಿಂದ ಸಾಧಿಸಲಾಗುವುದಿಲ್ಲ. 
ಉಪಮಾನಪ್ರಮಾಣದಲ್ಲಿ ಜ್ಞೇಯವಸ್ತುಸದೃಶವಾದ ಇನ್ನೊಂದು ವಸ್ತುವಿನ ಆವಶ್ಯಕತೆ ಇದೆ. 
ಆದರೆ ಈಶ್ವರಸದೃಶವಾದ ವಸ್ಮಂತರದ ಅಭಾವದಿಂದ ಉಪಮಾನವೂ ಪ್ರಮಾಣವಾಗುವುದಿಲ್ಲ. 
ಇನ್ನು ಶಬ್ದ ಅಥವಾ ಆಗಮಪ್ರಮಾಣದಿಂದಲೂ ಈತ್ವರಾಸ್ತಿತ್ರವನ್ನು ಸಾಧಿಸಲು ಸಾಧ್ಯವಿಲ್ಲ. ಏಕೆಂದರೆ 
ಆಗಮವನ್ನು ಪ್ರಮಾಣವೆಂದು ಅಂಗೀಕರಿಸುವುದಕ್ಕೆ ಅದು ಈಶ್ವರೋಕ್ತವಾದುದು ಎನ್ನುವ 
ವೇದವಾಕ್ಕವೇ ಪ್ರಮಾಣವಾಗಿದೆ. ಈಶ್ವರೋಕ್ತವಾದುದರಿಂದ ವೇದಪ್ರಾಮಾಣ್ಯವನ್ನು 
ಅಂಗೀಕರಿಸುವಿಕೆ ಮತ್ತು ವೇದೋಕ್ತವಾದುದರಿಂದ ಈಶ್ವರಾಸಿತ್ವವನ್ನು ಅಂಗೀಕರಿಸುವಿಕೆ ಇವು 
ಸ್ವಸಿದ್ದಿಗಾಗಿ ಒಂದು ಇನ್ನೊಂದನ್ನು ಆಶ್ರಯಿಸುತ್ತವೆ. ಹೀಗೆ ಅನ್ಯೋನ್ಯಾಶ್ರಯದೋಷ ಬರುವುದರಿಂದ 
ಈಪ್ಪರಾಸಿತ್ವಸ್ಥಾಪನೆಯಲ್ಲಿಆಗಮವು ಪ್ರಮಾಣವಲ್ಲ. ಹೀಗೆ ಅಂಗೀಕೃತಪ್ರಮಾಣ ಚತುಷ್ಟಯಗಳಲ್ಲಿ 
ಪ್ರತ್ಯಕ್ಷ, ಉಪಮಾನ ಮತ್ತು ಶಬ್ದಗಳು ನಿರಸ್ತವಾದ ಮೇಲೆ ಉಳಿದುದು ಅನುಮಾನ ಪ್ರಮಾಣ- 
ವೊಂದೇ. ತಾರ್ಕಿಕರು ಅನುಮಾನಪ್ರಮಾಣದಿಂದಲೇ ಈಶ್ವರನ ಅಸ್ತಿತ್ವವನ್ನು ಸಾಧಿಸುತ್ತಾರೆ. 
ಲೋಕದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಒಬ್ಬಕರ್ತೃವಿರುವುದು ಕಂಡು ಬರುತ್ತದೆ; ಘಟಕ್ಕೆ 
ಕುಂಭಕಾರನಿರುವಂತೆ. ಅದೇ ಪ್ರಕಾರ ಈ ಪ್ರಪಂಚವೆಂಬ ಕಾರ್ಯಕ್ಕೆ ಒಬ್ಬ ಕರ್ತಾ ಇರಲೇಬೇಕು. 
ಆ ಕರ್ತೃವೇ ಈಶ್ವರ. ಈ ಅನುಮಾನ ಹೀಗಿದೆ-- शित्यडुरादिकं कर्तृजन्यम्‌, कार्यत्वात्‌, घटवत्‌ ` 
ಹೀಗೆ ಸಿದ್ಧನಾದ ಪರಮಾತ್ಮನಲ್ಲಿ ಸರ್ವಜ್ಞತ್ವವು ಸಕಲಪರಮಾಣುಗಳ ಸೂಕ್ಷ್ಮದರ್ಶಿತ್ವದಿಂದ 
ಸಿದ್ಧವಾಗುತ್ತದೆ. 
ಜೀವಾತ್ಮ ಕೂಡ ಪ್ರತ್ಯಕ್ಷನಲ್ಲದುದರಿಂದ ಅನುಮಾನದಿಂದಲೇ ಜ್ಲೇಯವಾಗಿರುತ್ತಾನೆ. 
ವಿಷಯಗಳನ್ನು ಅರಿಯುವುದಕ್ಕೆ ಇಂದ್ರಿಯಗಳನ್ನು ಸಾಧನವಾಗಿ ಉಪಯೋಗಿಸುವ ಒಬ್ಬ ಕರ್ತಾ 
ಇರಲೇಬೇಕು. ಪ್ರತಿಯೊಂದು ಸಾಧನಕ್ಕೆ (ಕರಣ) ಅದನ್ನು ಉಪಯೋಗಿಸುವ ಒಬ್ಬ ಕರ್ತೃವಿನ 
ಆವಶ್ಯಕತೆ ಇದೆ. ನಮ್ಮ ಇಂದ್ರಿಯಗಳೆಲ್ಲವೂ ಸಾಧನಗಳು (ಕರಣಗಳು). ಆದ್ದರಿಂದ ಅವುಗಳನ್ನು 
ಉಪಯೋಗಿಸುವ Sg FN ಆತ್ಮಾಸಿದ್ಧವಾಗುತ್ತಾನೆ. ಈ ಅನುಮಾನದ ಮೂಲಸ್ವರೂಪ ಹೀಗಿದೆ: 
करणव्यापार: सकर्तृक:, करणव्यापारत्वातू, छिदिक्रियायां वास्यादिव्यापारवत्‌। 
ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಸುಖ-ದುಃಖಗಳ ಅನುಭವ ವಿಭಿನ್ನವಾಗಿರುವುದರಿಂದ 
ಅನುಭವಿಸುವ ಆತ್ಮನೂ ಭಿನ್ನಎಂದು ತಾರ್ಕಿಕರು ವಾದಿಸುತ್ತಾರೆ. ಜೊತೆಗೆ ಬುದ್ದಿ ಸುಖ, ದುಃಖ, 
ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ ಮತ್ತು ಅಧರ್ಮಗಳೆಂಬ ಗುಣಗಳಿಗೆ ಆಶ್ರಯವಾಗಿ ಅಂಗೀಕೃತ 
ನವದ್ರವ್ಯಗಳಲ್ಲಿ ಆತ್ಮನನ್ನು ಹೊರತುಪಡಿಸಿ ಉಳಿದ ಯಾವ ದ್ರವ್ಯವೂ ಆಶ್ರಯವಾಗಲಾರದು. 


ತರ್ಕಸಂಗ್ರಹ 49 


“ನಾನು ಸುಖಿ' "ನಾನು ದುಃಖಿ' ಎಂಬ ಮಾನಸಪ್ರತ್ಯಕ್ಷವಿಷಯತ್ವದಿಂದ ಜೀವಾತ್ಮನು 
ಮಾನಸಪ್ರತ್ಯಕ್ಷನೆಂದು ನೈಯಾಯಿಕರು ಭಾವಿಸುತ್ತಾರೆ. ಆದರೆ ವೈಶೇಷಿಕರ ಪ್ರಕಾರ ಜೀವಾತ್ಮ 
ಮಾನಸಪ್ರತ್ಯಕ್ಷನಲ್ಲ. "ನಾನು ಸುಖಿ' ಎಂಬಲ್ಲಿ ಪ್ರತ್ಯಕ್ಷವಾದುದು "ನನ್ನ ಸುಖ'ವೇ ಹೊರತು "ನಾನು' 
ಅಲ್ಲ. ಅವರ ಪ್ರಕಾರ ಜೀವಾತ್ಮನು ಪ್ರಾಣ, ಅಪಾನ, ನಿಮೇಷ, ಉನ್ಮೇಷ, ಜೀವನ, ಮನೋಗತಿ, 
ಇಂದ್ರಿಯಾಂತರವಿಕಾರಗಳು, ಸುಖ, ದುಃಖ, ಇಚ್ಛಾ, ದ್ವೇಷ ಮತ್ತು ಪ್ರಯತ್ನಗಳೆಂಬ ಲಿಂಗಗಳಿಂದ 
ಅನುಮೇಯವಾಗಿರುತ್ತಾನೆ. 

ತಾರ್ಕಿಕರಂತೆ ಸಾಂಖ್ಯರೂ ಪಾತಂಜಲರೂ ಅದ್ವೈತವೇದಾಂತಿಗಳೂ ಜೀವಾತ್ಮವನ್ನು 
ವಿಭುವೆಂದು ಅಂಗೀಕರಿಸುತ್ತಾರೆ. ರಾಮಾನುಜ ಮತ್ತು ಮದ್ದಮತಾನುಯಾಯಿಗಳು ಜೀವಾತ್ಮವು 
ಪರಮಾಣುಪರಿಮಾಣವನ್ನು ಹೊಂದಿದೆ ಎಂದು ಅಂಗೀಕರಿಸುತ್ತಾರೆ. ಮಾಧ್ಯಮಿಕಬೌದ್ಧರು ಆತ್ಮವು 
ಮಧ್ಯಮಪರಮಾಣುರೂಪಿ ಎಂದೂ ಜೈನರು ದೇಹಪರಮಾಣುರೂಪಿ ಎಂದೂ ವಾದಿಸುತ್ತಾರೆ. 


ಭೌತಿಕವಾದಿಗಳು (ಚಾರ್ವಾಕರು) ದೇಹವೇ ಆತ್ಮವೆನ್ನುತ್ತಾರೆ. 


16. ಮನಸ್‌ ಎಂಬುದನ್ನು मनुते अनेन इति ಎಂದು ನಿರ್ವಚನ ಮಾಡಿದರೂ ಅದರ ವ್ಯಾಪ್ತಿಕೇವಲ 
ಮನನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಲಕ್ಷಣದಲ್ಲಿ इन्द्रियं मनः ಎಂದಿಷ್ಟೇ ಹೇಳಿದರೆ ಚಕ್ಷುರಾದಿ 
ಇಂದ್ರಿಯಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಇನ್ನು सुखाद्युपलब्धिसाधनं मन: ಎಂದರೆ ಆತ್ಮಮನಃ- 
ಸಂಯೋಗವೂ ಸುಖಾದಿಗಳ ಸಾಕ್ಷಾತ್ಕಾರಸಾಧನವಾಗಿರುವುದರಿಂದ ಅತಿವ್ಯಾಪ್ತಿ ಬರುತ್ತದೆ. 
ಆದ್ದರಿಂದ सुखदुःखादिसाक्षात्कारकारणत्वे सति इन्द्रियत्वम्‌ ಎನ್ನಲಾಗಿದೆ. ದೀಪಿಕೆಯಲ್ಲಿ 
स्पर्शरहितत्वे सति क्रियावत्त्वम्‌ ಎಂದು ಮನಸ್ಸಿನ ಇನ್ನೊಂದು ಲಕ್ಷಣವನ್ನು ಕೊಡಲಾಗಿದೆ. 
ವಿಭುವಾದ ಆತ್ಮನು ಸರ್ವಬಾಹ್ಯೇಂದ್ರಿಯಗಳು ಮತ್ತು ವಿಷಯಗಳ ಜೊತೆ ಸದಾ 
ಸಂಪರ್ಕವನ್ನು ಹೊಂದಿದ್ದರೂ ಅವನು ಜ್ಞಾನಕ್ಕೆ ಅಧಿಕರಣಮಾತ್ರನಾದುದರಿಂದ ವಿಷಯಗಳ 
ಜ್ಞಾನವನ್ನು ಇಂದ್ರಿಯಗಳ ದ್ವಾರಾ ಆತ್ಮನಿಗೆ ಸಂದೇಶಿಸುವ ಒಂದು ಸಂಪರ್ಕಮಾಧ್ಯಮವಾಗಿ 
ಮನಸ್ಸನ್ನು ಕಲ್ಪಿಸಲಾಗಿದೆ. ಒಂದು ವೇಳೆ ಮನಸ್‌ ಎಂಬ ಇಂದ್ರಿಯವೇ ಇಲ್ಲದಿದ್ದರೆ ಸರ್ವ- 
ಜ್ಞಾನೇಂದ್ರಿಯಗಳ ಜೊತೆ ಸದಾ ಸಂಯುಕ್ತವಾಗಿರುವ ಆತ್ಮನಲ್ಲಿವಿಭಿನ್ನಾನುಭವಗಳು ಏಕಕಾಲದಲ್ಲಿ 
ಪ್ರತೀತವಾಗುತ್ತಿದ್ದವು. ಆದರೆ ಒಂದು ಸಲ ಒಂದು ಅನುಭವ ಮಾತ್ರ ಪ್ರತೀತವಾಗುತ್ತದೆ. 
ಇಂದ್ರಿಯಗಳು ಏಕಕಾಲದಲ್ಲಿಅನೇಕ ವಿಷಯಗಳ ಜೊತೆ ಸಂಬಂಧಿಸಿರುತ್ತವೆ. ಇವುಗಳಲ್ಲಿ ಒಂದೇ 
ವಿಷಯದ ಜ್ಞಾನವು ತತ್ಸಂಬಂಧಿ ಇಂದ್ರಿಯದ್ವಾರಾ ಆತ್ಮನಿಗೆ ಉಂಟಾಗುವಂತೆ ಮಾಡುವ ಸಾಧನ- 
ವಾಗಿ ಮನಸ್ಸು ಕಾರ್ಯ ನಿರ್ವಹಿಸುತ್ತದೆ. ಇದನ್ನೇ युगपत्‌ ज्ञानानुत्पत्ति: मनसः लिङ्गम्‌ ಎನ್ನಲಾಗಿದೆ. 
ಮನಸ್‌ ನಿತ್ಯವಾಗಿದ್ದು ಅವಯವರಹಿತವಾಗಿರುತ್ತದೆ. ಆತ್ಮಗಳು ಅನೇಕವಾಗಿರುವುದರಿಂದ 
ಅವುಗಳಿಗೆ ಜ್ಞಾನಸಾಧನವಾದ ಮನಸ್ಸೂ ಅನಂತ. ನಿತ್ಯವಾಗಿರುವುದೆಲ್ಲ ಒಂದೋ ವಿಭು- 
ವಾಗಿರಬೇಕು ಅಥವಾ ಅಣುಪರಿಮಾಣವನ್ನು ಹೊಂದಿರಬೇಕು. ಮನಸ್‌ ನಿತ್ಯವಾಗಿದ್ದು ವಿಭುವಲ್ಲ- 
ವಾದ್ದರಿಂದ ಅಣುಪರಿಮಾಣವನ್ನು ಹೊಂದಿದೆ. ಎರಡು ವಿಭುದ್ರವ್ಯಗಳ ನಡುವೆ ಸಂಯೋಗ 
ವಿಯೋಗಗಳು ಘಟಿಸುವುದಿಲ್ಲವಾದ್ದರಿಂದ ವಿಭುವಾದ ಆತ್ಮದೊಂದಿಗೆ ಸಂಯೋಗವನ್ನು 


59 ತರ್ಕಸಂಗಹ 


ಹೊಂದುವ ಮನಸ್ಸು ವಿಭುವಾಗಿರಲು ಸಾಧ್ಯವಿಲ್ಲ. ಮನಸ್‌ ಅಂತರಿಂದ್ರಿಯವಾಗಿದ್ದು ಅನುಮೇಯ- 
ವಾಗಿರುತ್ತದೆ. 

ಮೀಮಾಂಸಕರು ಮನಸ್ಸನ್ನು ವಿಭು ಎಂದು ಅಂಗೀಕರಿಸುತ್ತಾರೆ. ವೇದಾಂತಿಗಳು ಮನಸ್ಸನ್ನು 
"ಅಂತಃಕರಣ' ಎಂಬ ನಾಮಾಂತರದಿಂದ ಕರೆದು ಅದನ್ನು सड्डल्पविकल्पात्मकवृत्तिमत्‌ ಎಂದು 


ಲಕ್ಷಸುತ್ತಾರೆ. 


17. ರೂಪಲಕ್ಷಣದಲ್ಲಿ ಚಕ್ಸುರ್ಮಾತ್ರಗ್ರಾಹ್ಯತ್ವ, ಗುಣತ್ವ ಮತ್ತು ಚಕ್ಬುರ್ಗ್ರಾಹ್ಯತ್ವ ಎಂದು ಮೂರು 
ದಳಗಳಿವೆ. ಮೊದಲನೆಯ ದಳವನ್ನು ಮಾತ್ರ ಹೇಳಿದರೆ 333೫... ಎಂಬ ನಿಯಮದ ಪ್ರಕಾರ 
ರೂಪತ್ವ ಮತ್ತು ರೂಪಾಭಾವಗಳೂ ಚಕ್ಷುರ್ಮಾತ್ರಗ್ರಾಹ್ಯವಾದುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ 
ಬರುತ್ತದೆ. ಎರಡನೆಯ ದಳವಾದ ಗುಣತ್ವ ಎಂದಷ್ಟೇ ಹೇಳಿದರೆ ರಸಾದಿಗಳೂ 
ಗುಣಗಳಾಗಿರುವುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. "ಮಾತ್ರ' ಎಂಬ ಪದವನ್ನು 
ಪ್ರಯೋಗಿಸದೇ ಚಕ್ಷುರ್ಗ್ರಾಹತ್ವ ಎಂದರೆ ಏಕತ್ವಾದಿಸಂಖ್ಯೆಗಳು ಚಕ್ಷುವಿನಿಂದಲೂ 
ಗ್ರಾಹ್ಯವಾಗುವುದರಿಂದ ಅವುಗಳಲ್ಲಿ ಅತಿವ್ಯಾಪ್ತಿ ಬರುತ್ತದೆ. ಗ್ರಂಥದಲ್ಲಿಯ ಲಕ್ಷಣವು ಎಲ್ಲ 
ಅತಿವ್ಯಾಪ್ತಿಗಳನ್ನು ನಿವಾರಿಸುತ್ತದೆ. 

ಶುಕ್ಷದಿಂದಾರಂಭಿಸಿ ಕಪಿಶದವರೆಗಿನ ಆರು ವರ್ಣಗಳ ಮಿಶ್ರಣವೇ ಏಳನೆಯದಾದ "ಚಿತ್ರ' 
ಎಂಬ ಭೇದವಾಗುವುದರಿಂದ ಅದನ್ನು ಒಂದು ಪ್ರತ್ಶೇಕಪ್ರಭೇದವನ್ನಾಗಿ ಅಂಗೀಕರಿಸಿದುದರ 
ಔಚಿತ್ಯವೇನು ಎಂಬುದಕ್ಕೆ ತಾರ್ಕಿಕರ ಪರಿಹಾರ ಹೀಗಿದೆ ಚಿತ್ರವೆಂಬುದು ರೂಪಪ್ರಭೇದಗಳ 
ಮಿಶ್ರಣವೆಂಬುದು ಯುಕ್ತವಾದರೂ ಅನೇಕವರ್ಣಗಳಿಂದ ಕೂಡಿದ ವಸ್ತುವೊಂದರ ಪೂರ್ಣಕಲ್ಪನೆ ಆ 
ವಸ್ತುವಿನ ಒಂದು ವರ್ಣವನ್ನು ಮಾತ್ರ ಗ್ರಹಿಸುವುದರಿಂದ ಸಾಧ್ಯವಿಲ್ಲ. ಆದ್ದರಿಂದ ಚಿತ್ರಭೇದವನ್ನು. 
ಅಂಗೀಕರಿಸದಿದ್ದರೆ ವಸ್ತುವಿನ ಪ್ರತ್ಯೇಕ ಅವಯವದ ಜ್ಞಾನ ಮಾತ್ರ ಸಾಧ್ಯವೇ ಹೊರತು ಅದರ' 
ಸಮಗ್ರಜ್ಞಾನ ಉಂಟಾಗಲಾರದು. 

ರೂಪವು ಚಾಕ್ಷುಷಪ್ರತ್ಯಕ್ಷವಾಗಬೇಕಾದರೆ ಮಹತ್‌ಪರಿಮಾಣ, ಉದ್ಭೂತತ್ವ, ಅನಭಿಭೂತತ್ವ 
ಮತ್ತು ರೂಪತ್ವ ಎಂಬ ನಾಲ್ಕು ಅಂಶಗಳು ಆವಶ್ಯಕವಾಗಿರುತ್ತವೆ. ಮಹತ್‌ಪರಿಮಾಣ- 
ವಿಲ್ಲದ್ದರಿಂದಲೇ ಪರಮಾಣುಗತರೂಪವು ಚಾಕ್ಷುಷಪ್ರತ್ಯಕ್ಷವಾಗುವುದಿಲ್ಲ. ನಯನಗೋಚರತ್ವವೇ 
ಉದ್ಭೂತತ್ವ. ಅನಭಿಭೂತತ್ವವೆಂದರೆ ಪ್ರತಿಬಂಧಕರಾಹಿತ್ಯ. ಪಾರ್ಥಿವರೂಪವು ಪ್ರತಿಬಂಧಕವಾಗಿ 
ಅಗ್ನಿಯಲ್ಲಿಯ ಭಾಸ್ತರಶುಕ್ತತ್ವವು ಗೋಚರವಾಗುವುದಿಲ್ಲ. 

ಆಧುನಿಕವಿಜ್ಞಾನವು ತಾರ್ಕಿಕದರ್ಶನದಂತೆ ಸಪ್ತವರ್ಣಗಳನ್ನು ಅಂಗೀಕರಿಸಿದರೂ ಕಪ್ಪು(ನೀಲ) 
ಮತ್ತು ಶುಕ್ಷ(ಬಿಳಿ) ಇವುಗಳ ಪ್ರತ್ಯೇಕ ಅಸ್ತಿತ್ವವನ್ನು ನಿರಾಕರಿಸುತ್ತದೆ. ಏಕೆಂದರೆ ವಿಜ್ಞಾನದ ಪ್ರಕಾರ 
ವಸ್ತುಗಳು ತಮ್ಮ ಮೇಲೆ ಬಿದ್ದ ಪ್ರಕಾಶದಲ್ಲಿಯ ವರ್ಣಗಳನ್ನು ಹೀರಿಕೊಳ್ಳುತ್ತವೆ. ತನ್ನ 
ಸ್ವಭಾವಧರ್ಮಕ್ಕನುಗುಣವಾಗಿ ವಸ್ತುವು ಯಾವ ವರ್ಣವನ್ನು ಹೀರಲಾರದೇ ಪ್ರತಿಫಲಿಸುವುದೋ ಆ 
ವರ್ಣವೇ ಆ ವಸ್ತುವಿನ ಬಣ್ಣವಾಗಿರುತ್ತದೆ. ಕಪ್ಪು ಎಂದರೆ ಎಲ್ಲವರ್ಣಗಳನ್ನು ಹೀರಿಕೊಂಡಿದ್ದುಮತ್ತು 
ಬಿಳಿ ಎಂದರೆ ಎಲ್ಲವರ್ಣಗಳನ್ನು ಏಕಕಾಲದಲ್ಲಿ ಪ್ರತಿಫಲಿಸುವುದು. ತಾರ್ಕಿಕರು ಅಭಾಸ್ವರಶುಕ್ಸತ್ವ 


ತರ್ಕಸಂಗ್ರಹ 51 


ಜಲದ ವರ್ಣ ಎಂದರೂ ವಿಜ್ಞಾನದ ಪ್ರಕಾರ ಜಲಕ್ಕೆ ಉಪಾಧಿಮೂಲವಾದ ವರ್ಣವಿದೆಯೇ 
ಹೊರತು ಸ್ವಕೀಯವಾದ ವರ್ಣವಿಲ್ಲ. 

ವ್ಯವಹಾರದಲ್ಲಿರೂಪವೆಂಬ ಪದವು "ಆಕಾರ' ಎಂಬ ಅರ್ಥವನ್ನು ಒಳಗೊಂಡಿದ್ದರೂ ರೂಪ 
ಮತ್ತು ಆಕಾರಗಳ ನಡುವೆ ವ್ಯತ್ಕಾಸವಿದೆ. ಆಕಾರವು ಸಪ್ತವರ್ಣಗಳಲ್ಲಿ ಸೇರದಿರುವುದರಿಂದ 
ಯಾವುದನ್ನು ನಾವು ಆಕಾರವೆನ್ನುತ್ತೇವೆಯೋ ಅದು ರೂಪವಾಗಲಾರದು. ನೈಯಾಯಿಕರು 
ಆಕಾರವನ್ನು "ಅವಯವಸಂಸ್ಥಾನವಿಶೇಷ' ಎಂದು ಪರಿಗಣಿಸುತ್ತಾರೆ. ಎಂದರೆ "ಒಂದು ವಿಧವಾದ 
ವ್ಯವಸ್ಥೆಯಲ್ಲಿ ಅವಯವಗಳು ಕೂಡಿಕೊಂಡಿರುವಿಕೆ' ಎಂದರ್ಥ. ಆದ್ದರಿಂದ ಆಕಾರವು 
ಸಂಯೋಗವೆಂಬ ಗುಣದಲ್ಲಿ ಅಂತರ್ಗತವಾಗುವಂತೆ ತೋರುತ್ತದೆ. 


18. रस्यते आस्वाद्यते इति रस: ಎಂದು ರಸದ ನಿಷ್ಟತ್ತಿಯಿದೆ. ಲಕ್ಷಣದಲ್ಲಿ ರಸನಮಾತ್ರಗ್ರಾಹ್ಯ 
ಎಂದು ಪ್ರಯೋಗವಿಲ್ಲ. ಏಕೆಂದರೆ ರಸನೇಂದ್ರಿಯವು ರಸವೊಂದನ್ನೇ ಗ್ರಹಿಸುತ್ತದೆ. ಇನ್ನು ಲಕ್ಷಣದಲ್ಲಿ 
"ಗುಣ'ಪದಪ್ರಯೋಗವಿಲ್ಲದಿದ್ದರೆ येनेन्द्रियेण.... ನಿಯಮದಿಂದ ರಸತ್ವ, ರಸಾಭಾವಗಳಲ್ಲಿ ಅತಿವ್ಯಾಪ್ತಿ 
ಬರುತ್ತದೆ. 

ಪೃಥಿವಿಯಲ್ಲಿ ಷಡ್ರಸಗಳಿದ್ದರೂ ದ್ರವದ ಸಹಯೋಗವಿಲ್ಲದಿದ್ದರೆ ರಸಜ್ಗಾನವೇ ಸಾಧ್ಯ- 
ವಾಗುವುದಿಲ್ಲ. ಜಲದಲ್ಲಿ ಮಧುರರಸವನ್ನು ಅಂಗೀಕರಿಸಿದ್ದರೂ ಅದು ಪೃಥಿವಿಯ ಸಂಪರ್ಕ- 
ದಿಂದ ಉಂಟಾದುದೇ ಹೊರತು ಜಲಕ್ಕೆ ಸ್ವಕೀಯವಾದ ರಸವಿಲ್ಲಎಂಬುದು ಆಧುನಿಕ ವಿಜ್ಞಾನದ 
ಅಭಿಮತ. 

ರೂಪದಲ್ಲಿಯಂತೆ ರಸದಲ್ಲಿ “ಚಿತ್ರ'ಭೇದದ ಕಲ್ಪನೆಯಿಲ್ಲ. ಏಕೆಂದರೆ ತಾರ್ಕಿಕರ ಪ್ರಕಾರ 
ವಸ್ತುವೊಂದು ಅನೇಕರಸಗಳನ್ನು ಹೊಂದಿರುವ ಸಾಧ್ಯತೆಯಿದ್ದರೂ ಅವುಗಳನ್ನು ಏಕಕಾಲದಲ್ಲಿ 
ಗ್ರಹಿಸುವ ಸಾಮರ್ಥ್ಯ ರಸನೆಗೆ ಇಲ್ಲ. 


19. ಗಂಧಲಕ್ಷಣದಲ್ಲಿಯೂ "ಮಾತ್ರ' ಪದಪ್ರಯೋಗವಿಲ್ಲ. ಏಕೆಂದರೆ ಫ್ರಾಣೇಂದ್ರಿಯದಿಂದ 
ಗಂಧವನ್ನು ಬಿಟ್ಟು ಇತರ ಯಾವ ಗುಣವನ್ನೂ ಗ್ರಹಿಸಲಾಗುವುದಿಲ್ಲ. ಗಂಧತ್ವ, ಗಂಧಾಭಾವದಲ್ಲಿ 
ಅತಿವ್ಯಾಪ್ತಿನಿವಾರಣೆಗಾಗಿ ಲಕ್ಷಣದಲ್ಲಿ "ಗುಣ' ಎಂಬ ಪದಪ್ರಯೋಗವಿದೆ. 

ಏಕಕಾಲದಲ್ಲಿ ಸುರಭಿ ಮತ್ತು ಅಸುರಭಿಗಳನ್ನು ಗ್ರಹಿಸುವುದು ಅಸಾಧ್ಯವಾದುದರಿಂದ 
ಚಿತ್ರಗಂಧವನ್ನು ಕಲ್ಪಿಸಲಾಗಿಲ್ಲ. ಗಂಧದಲ್ಲಿಯ ಉಕ್ತಭೇದದ್ದಯ ವ್ಯಕ್ತಿನಿಷ್ಠವಾದುದು. 


20. ತ್ವಕ್‌ಲಕ್ಷಣದಲ್ಲಿ ತ್ವಗಿಂದ್ರಿಯಗ್ರಾಹ್ಯತ್ವ, ಮಾತ್ರತ್ವ ಮತ್ತು ಗುಣತ್ವ ಎಂಬ ದಳತ್ರಯವಿದೆ. 
ರಸಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ ತ್ವಗಿಂದ್ರಿಯಗ್ರಾಹ್ಯ ಎನ್ನಲಾಗಿದೆ. ಸಂಖ್ಯಾ, ಸಂಯೋಗಾದಿ- 
ಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗೆ ಮಾತ್ರ ಪದಪ್ರಯೋಗವಿದೆ. ಏಕೆಂದರೆ ಸಂಖ್ಯಾ, ಸಂಯೋಗಾದಿಗಳು 
ತ್ವಗಿಂದ್ರಿಯಮಾತ್ರಗ್ರಾಹ್ಯವಾಗಿರದೇ ಚಕ್ಸುರಿಂದ್ರಿಯಗ್ರಾಹ್ಮವೂ ಆಗಿವೆ. ಇನ್ನು ಸ್ಪರ್ಶತ್ವ 
ಸ್ಪರ್ಶಾಭಾವಗಳಲ್ಲಿಅತಿವ್ಯಾಪ್ತಿವಾರಣೆಗೆ "ಗುಣ' ಎಂಬ ಪದಪ್ರಯೋಗವಿದೆ. 


52 ತರ್ಕಸಂಗಹ 


21. ಜಲ, ತೇಜಸ್‌, ವಾಯು ಇವುಗಳಲ್ಲಿ ಪ್ರತಿಯೊಂದರ ಪರಮಾಣುಗಳಲ್ಲಿಯೂ ರೂಪ, ರಸ, 
ಗಂಧ, ಸ್ಪರ್ಶಗಳೆಂಬ ನಾಲ್ಕೂ ಗುಣಗಳಿರುವುದಿಲ್ಲ. ಜಲದಲ್ಲಿ ಗಂಧವಿಲ್ಲ; ತೇಜಸ್‌ನಲ್ಲಿ ಗಂಧ, 
ರಸಗಳಿಲ್ಲ; ವಾಯುವಿನಲ್ಲಿ ರೂಪ, ರಸ, ಗಂಧಗಳಿಲ್ಲ. ಈ ಮೂರು ದ್ರವ್ಯಗಳ ಪರಮಾಣುಗಳಲ್ಲಿ 
ಯಾವ ಯಾವ ಗುಣಗಳಿರುವವೋ ಅವ ನಿತ್ಯವಾಗಿರುತ್ತವೆ. ಆದರೆ ಪೃಥಿವಿಯ ಪರಮಾಣುಗಳಲ್ಲಿ 
ಮಾತ್ರ ಪಾಕಜನ್ಯವಾದುದರಿಂದ ಅನಿತ್ಯವಾಗಿರುತ್ತವೆ. रूपादिपरावृत्तिजनकः विजातीयतेज:संयोग: 
पाक:। ಎಂದರೆ ರೂಪ, ರಸ, ಗಂಧ, ಸ್ಪರ್ಶಗಳನ್ನು ಬದಲಾಯಿಸುವ ವಿಜಾತೀಯತೇಜಸ್ಸಿನ 
ಸಂಯೋಗವೇ ಪಾಕ. ತೈಜಸವಿಷಯವಾದ ಸುವರ್ಣಾದಿಗಳಲ್ಲಿರೂಪಾದಿಗಳನ್ನು ಬದಲಾಯಿಸುವ 
ತೇಜಃಸಂಯೋಗವು ಸಜಾತೀಯವಾಗಿರುತ್ತದೆ. ಅದನ್ನು ವ್ಯಾವರ್ತನಗೊಳಿಸುವುದಕ್ಕಾಗಿ 
ವಿಜಾತೀಯ ಎಂಬ ಪದಪ್ರಯೋಗವಿದೆ. 
ರೂಪಾದಿಚತುಷ್ಟಯದಲ್ಲಿ ಉದ್ಭೂತ ಮತ್ತು ಅನುದ್ಭೂತ ಎಂದು ಎರಡು ವಿಧಗಳಿವೆ. 
ಪ್ರತ್ಯಕ್ಷಗ್ರಹಣೆಗೆ ಸಹಕಾರಿಯಾದ ಧರ್ಮವನ್ನು ಉದ್ಭೂತ ಎನ್ನುತ್ತಾರೆ. ಅನುದ್ಭೂತತ್ವವು 
ಸುಪ್ತಧರ್ಮವಾಗಿರುವುದು. 
ಪೃಥಿವಿಯಲ್ಲಿಯ ರೂಪಾದಿಗಳು ಅನಿತ್ಯವೆಂಬುದನ್ನು ಉದಾಹರಣೆಯೊಂದರಿಂದ 
ಸಮರ್ಥಿಸಬಹುದು. ಮಾವಿನಕಾಯಿಯಲ್ಲಿಯ ರೂಪರಸಗಂಧಸ್ಪರ್ಶಗಳು ತೇಜಃಸಂಯೋಗದಿಂದ 
ಪಕ್ವಗೊಂಡು ಮೊದಲಿಗಿಂತ ಭಿನ್ನವಾದ ರೂಪರಸಗಂಧಸ್ಪರ್ಶಗಳನ್ನು ಹೊಂದುತ್ತವೆ. ಹೀಗೆ 
ಚತುರ್ವಿಧವಾದ ಕಾರ್ಯಗಳಲ್ಲಿ ವಿಲಕ್ಷಣತೆಯಿಂದ ಇವುಗಳ ಕಾರಣವಾದ ತೇಜಃಸಂಯೋಗ- 
ದಲ್ಲಿಯೂ ಭಿನ್ನತೆಯನ್ನು ಕಲ್ಪಿಸಲಾಗಿದೆ. 
ಸ್ಥೂಲವಸ್ತುವಿನಲ್ಲಿಯ ರೂಪಾದಿಗಳ ಪರಿವರ್ತನೆಗೆ ಕಾರಣವಾದ ಪಾಕದ 
ಕಾರ್ಯವಿಧಾನವನ್ನು ಕುರಿತು ಎರಡು ವಾದಗಳಿವೆ: 
ಹೀಲುಪಾಕವಾದ-- ಈ ವಾದದ ಪ್ರತಿಪಾದಕರು ವೈಶೇಷಿಕರು. "ಪೀಲು' ಎಂದರೆ, 
ಪರಮಾಣು. ಸ್ಥೂಲವಸ್ತುವಿನಲ್ಲಿಯ ರೂಪಾದಿಪರಿವರ್ತನೆಗೆ ಅವುಗಳ ಪರಮಾಣುಗಳಲ್ಲಿಯೇ 
ತೇಜಃಸಂಯೋಗದಿಂದ ಉಂಟಾದ ರೂಪಾದಿಪರಿವರ್ತನೆ ಕಾರಣವೆಂದು ಪೀಲುಪಾಕವಾದಿಗಳ 
ಮತವಾಗಿದೆ. ಉದಾಹರಣೆಗೆ, ತೇಜಃಸಂಯೋಗದ ಪೂರ್ವದಲ್ಲಿ ಘಟವೊಂದು ಶ್ಯಾಮ- 
ವರ್ಣದ್ದಾಗಿರುತ್ತದೆ. ಅದು ತೇಜಃಸಂಯುಕ್ತವಾಗಿ ರಕ್ತವರ್ಣವನ್ನು ಹೊಂದುತ್ತದೆ. ಈ ರೀತಿಯಾಗಿ 
ಒಂಬತ್ತು ಕ್ಷಣಗಳಲ್ಲಿ ಘಟವೊಂದು ಪರಿವರ್ತನೆಗೊಳ್ಳುವ ಕ್ರಮ ವೈಶೇಷಿಕರ ಪ್ರಕಾರ ಹೀಗಿದೆ: 
(1) ಅಗ್ನಿಸಂಯೋಗದಿಂದ ಪರಮಾಣುಗಳಲ್ಲಿ ಕ್ರಿಯೆ, ಪರಮಾಣುಗಳಲ್ಲಿ ವಿಭಾಗ, ಆರಂಭಿಕ 
ಸಂಯೋಗನಾಶ, ದ್ವ್ಯಣುಕನಾಶ (2) ಪರಮಾಣುಗಳಲ್ಲಿ ಶ್ಯಾಮಾದಿನಾಶ (3) ಪರಮಾಣುಗಳಲ್ಲಿ 
ರಕ್ತವರ್ಣೋತ್ಪತ್ತಿ (4) ದ್ರವ್ಕಾರಂಭ ಅನುಗುಣಕ್ರಿಯೆ (5) ವಿಭಾಗ (6) ಪೂರ್ವಸಂಯೋಗನಾಶ 
(7) ಆರಂಭಿಕಸಂಯೋಗ (8) ದ್ವ್ಯಣುಕೋತ್ಪತ್ತಿ (9) ಘಟಾದ್ಯುತ್ಪತ್ತಿ. ವೈಶೇಷಿಕರ ಈ ವಾದವನ್ನು 
ಟೀಕಿಸುತ್ತ ನೈಯಾಯಿಕರು ತಮ್ಮದೇ ಆದ ವಿಭಿನ್ನವಾದವನ್ನುಮಂಡಿಸುತ್ತಾರೆ. 
ಪಿಠರಪಾಕವಾದ--ನೈಯಾಯಿಕರು ಪೀಲುಪಾಕವಾದವನ್ನು ಹೀಗೆ ಖಂಡಿಸುತ್ತಾರೆ-- 
(1) ಮೊದಲಿದ್ದ ಘಟವು ಪರಮಾಣುಗಳವರೆಗೆ ವಿಭಜನೆಗೊಂಡು ಹೊಸದಾಗಿ 


ತರ್ಕ ಸಂಗ್ರಹ 53 


ಉತ್ಪನ್ನವಾಗುವುದಾದರೆ ಪೂರ್ವಘಟವೇ ಇದು ಎಂಬ ಜ್ಞಾನವು ಬರುವುದಿಲ್ಲ. ಆದರೆ ಅನುಭವ 
ಇದಕ್ಕೆ ವಿರುದ್ಧವಾಗಿದೆ. (2) ಕುಲುಮೆಯಲ್ಲಿಅನೇಕ ಘಟಗಳನ್ನು ಬೇಯಿಸಲು ಇಟ್ಟಾಗ ತಳದಲ್ಲಿರುವ 
ಘಟ ಪರಮಾಣುಗಳವರೆಗೆ ನಾಶವಾದರೆ ಅದನ್ನು ಆಧರಿಸಿರುವ ಮೇಲಿನ ಘಟಗಳು 
ಪತನಹೊಂದಬೇಕಾಗುತ್ತದೆ. (3) ಘಟದಲ್ಲಿ ಚಿತ್ರಿಸಿದ ಚಿತ್ರಗಳು ಅಗ್ನಿಸಂಯೋಗದ ಬಳಿಕವೂ 
ಪೂರ್ವಸ್ಥಿತಿಯಲ್ಲಿರುವುದನ್ನು ಗಮನಿಸುತ್ತೇವೆ. ಹೀಗೆ ವಾದಿಸುತ್ತ ನೈಯಾಯಿಕರು ಪಿಠರಪಾಕ 
ವಾದವನ್ನು ಸ್ಥಾಪಿಸುತ್ತಾರೆ. 

ಪಿಠರವೆಂದರೆ अवयवावष्टब्धो$वयवी ಎಂಬ ಪರಿಭಾಷೆಯಿದ್ದರೂ ಸಾಮಾನ್ಯವಾಗಿ 
"ಹೊರಮೈ' ಎನ್ನಬಹುದು. ಇವರ ಪ್ರಕಾರ ಘಟದಲ್ಲಿ ಪರಮಾಣುವಿನವರೆಗೂ ಏಕಕಾಲದಲ್ಲಿ 
ರೂಪಾದಿ ಪರಿವರ್ತನೆಯಾಗುತ್ತದೆ ಹಾಗೂ ಪೂರ್ವಘಟ ನಾಶವಾಗದೇ ಅದರಲ್ಲಿರೂಪಾದಿಗಳು 
ಪರಿವರ್ತನೆಗೊಳ್ಳುತ್ತವೆ. 

ವೈಶೇಷಿಕರು ಮತ್ತು ನೈಯಾಯಿಕರಲ್ಲಿ ಪೃಧಿವಿಯ ರೂಪಾದಿಗಳ ಪರಿವರ್ತನೆಯ ವಿಧಾನದಲ್ಲಿ 
ಮತಭೇದವಿದೆಯೇ ಹೊರತು ಪೃಥಿವಿಯ ರೂಪಾದಿಪರಿವರ್ತನೆಯು ಪಾಕಜವಾಗಿದ್ದು 
ಅನಿತ್ಯವಾಗಿರುತ್ತದೆ ಎನ್ನುವುದರಲ್ಲಿ ಏಕಾಭಿಪ್ರಾಯವಿದೆ. 


22. ಸಂಖ್ಯೆಯ ಲಕ್ಷಣದಲ್ಲಿ ಕೇವಲ "ವ್ಯವಹಾರಹೇತುಃ' ಎಂದಷ್ಟೇ ಪ್ರಯೋಗಿಸಿದರೆ ಘಟಾದಿಗಳೂ 
ವ್ಯವಹಾರಹೇತುಗಳಾಗಿರುವುದರಿಂದ ಅತಿವ್ಯಾಪ್ತಿ ಬರುತ್ತದೆ. ಆದ್ದರಿಂದ "ಏಕತ್ವಾದಿ' ಎಂಬ 
ಪದವಿದೆ. "ಹೇತುಃ' ಎನ್ನುವುದಕ್ಕೆ ಅಸಾಧಾರಣಕಾರಣ ಎಂದರ್ಥ ಮಾಡಬೇಕು. ಇಲ್ಲದಿದ್ದರೆ 
ಸಾಧಾರಣ ಕಾರಣಗಳಲ್ಲಿ ಅತಿವ್ಯಾಪ್ತಿಯುಂಟಾಗುತ್ತದೆ. ಈಶ್ವರ, ಅವನ ಜ್ಞಾನ-ಯತ್ನ-ಇಚ್ಛೆಗಳು, 
ಕಾಲ, ಅದೃಷ್ಟ, ದಿಕ್‌, ಪ್ರಾಗಭಾವ ಮತ್ತು ಪ್ರತಿಬಂಧಕಾಭಾವ ಇವು ಕಾರ್ಯಸಾಮಾನ್ಯವನ್ನು ಕುರಿತು 
ಸಾಧಾರಣ ಕಾರಣಗಳು-- 


ईशस्तज्ज्ञानयत्नेच्छाकालो ५ दृष्टं दिगेव च । 
प्राप्रतिबन्धकाभावौ कार्ये साधारणा मता: ॥ 


ಏಕತ್ವವೆಂಬುದಕ್ಕೆ ಮಾತ್ರ ನಿರಪೇಕ್ಷವಾದ ಅಸ್ತಿತ್ವವಿದ್ದು ಉಳಿದೆಲ್ಲ ಸಂಖ್ಯೆಗಳು ಸಾಪೇಕ್ಷ 
ಅಸ್ತಿತ್ವವನ್ನು ಹೊಂದಿವೆ. ಆದ್ದರಿಂದಲೇ ದ್ವಿತ್ವಾದಿಸಂಖ್ಯೆಗಳನ್ನು ಅಪೇಕ್ಷಾಬುದ್ಧಿಜನ್ಯ ಎನ್ನುತ್ತಾರೆ. 
अनेकैकत्वबुद्धिर्या सापेक्षाबुद्धिरुच्यते। ಅನೇಕ ವಸ್ತುಗಳಿರುವಾಗ ಪ್ರತಿಯೊಂದನ್ನೂ ಪ್ರತ್ಯೇಕವಾಗಿ 
ಗ್ರಹಿಸಿ ಅವೆಲ್ಲವನ್ನೂ ಒಟ್ಟಾಗಿ ಗ್ರಹಿಸುವ ಜ್ಞಾನವೇ ಅಪೇಕ್ಷಾಬುದ್ಧಿ ಇದರಿಂದ ಎರಡು, ಮೂರು 
ಇತ್ಯಾದಿ ಜ್ಞಾನವುಂಟಾಗುತ್ತದೆ. ಅಪೇಕ್ಷಾಬುದ್ಧಿಜನ್ಯವಾದುದರಿಂದಲೇ ದ್ವಿತ್ವಾದಿಗಳು ಅನಿತ್ಯಗಳು. 
ಸಂಖ್ಯೆಯು ಚಕ್ಷು ಮತ್ತು ತ್ವಗಿಂದ್ರಿಯಗಳಿಂದ ಗ್ರಾಹ್ಯವಾಗುವುದರಿಂದ ಸಾಮಾನ್ಯಗುಣವಾಗಿದೆ. 
ಮೀಮಾಂಸಕರು ಸಂಖ್ಯೆಯನ್ನು ಪ್ರತ್ಯೇಕಪದಾರ್ಥವನ್ನಾಗಿ ಅಂಗೀಕರಿಸುತ್ತಾರೆ. 


23. ಮಾನವ್ಯವಹಾರವೆಂದರೆ हस्तवितस्त्यादिव्यवहारः ಅಥವಾ इदं महत्‌ इदम्‌ अणु 


54 ತರ್ಕಸಂಗ್ರಹ 


इत्याद्यात्मकः व्यवहार: | ಪರಿಮಾಣದ ಲಕ್ಷಣದಲ್ಲಿ ದಂಡಾದಿಗಳಲ್ಲಿ ಬರುವ ಅತಿವ್ಯಾಪ್ತಿ 
ನಿವಾರಣೆಗಾಗಿ "ಮಾನ' ಎಂಬ ಶಬ್ದಪ್ರಯೋಗವಿದೆ. ಅಸಾಧಾರಣ ಎಂಬ ಪದವ ಕಾಲಾದಿಗಳಲ್ಲಿ 
ಅತಿವ್ಯಾಪ್ತಿಯನ್ನು ನಿವಾರಿಸುತ್ತದೆ. “ಮಾನವ್ಯವಹಾರ' ಎಂಬ ಶಬ್ದದಲ್ಲಿಯ ಶಬ್ದತ್ವದಲ್ಲಿಉಂಟಾಗುವ 
ಅತಿವ್ಯಾಪ್ಟಿನಿವಾರಣೆಗಾಗಿ "ಕಾರಣ' ಎಂಬ ಪದಪ್ರಯೋಗವಿದೆ. 

ಪರಿಮಾಣದ ಉಕ್ತಪ್ರಭೇದಗಳ ಜೊತೆ ಕೆಲವರು ಪಾರಿಮಾಂಡಲ್ಕ (ಪರಮಾಣುವಿನ 
ಪರಿಮಾಣ) ಮತ್ತು ವಿಭುತ್ವ (ಪರಮಮಹತ್‌) ಇವೆರಡನ್ನು ಅಂಗೀಕರಿಸುತ್ತಾರೆ. ಅಣು ಮತ್ತು 
ಮಹತ್‌ ಎಂಬ ಪರಿಮಾಣಪ್ರಭೇದಗಳು ಮೂರು ವಿಧವಾದ ಆಕಾರ(D।mಗsi0n)ಗಳನ್ನು 
ಹೊಂದಿದ ವಸ್ತುಗಳ ಪರಿಮಾಣವನ್ನು ಸಂಕೇತಿಸಿದರೆ ಪ್ರಸ್ತ ಮತ್ತು ದೀರ್ಫ ಎಂಬ ಪ್ರಭೇದಗಳು ರೇಖೆ 
ಮುಂತಾದವುಗಳಲ್ಲಿರುವ ಒಂದು ಆಕಾರವನ್ನು ಮಾತ್ರ ಸಂಕೇತಿಸುತ್ತವೆ. 

ಅನಿತ್ಯ ಪರಿಮಾಣವು ಸಂಖ್ಯಾಜನ್ಯ, ಪರಿಮಾಣಜನ್ಯ ಮತ್ತು ಪ್ರಚಯಜನ್ಯ ಎಂದು ತ್ರಿವಿಧ. 
ಎರಡು ಪರಮಾಣುಗಳನ್ನು ಹೊಂದಿದ Tj fod ಪರಿಮಾಣ ಸಂಖ್ಯಾಜನ್ಯವಾದುದು. 
ಎರಡನೆಯದು ಕಪಾಲಪರಿಮಾಣಜನ್ಯವಾದ ಘಟದ ಪರಿಮಾಣ. ಅನೇಕಕಣಗಳ ಸಂಯೋಗದಿಂದ 
ಉಂಟಾದ ಮಣ್ಣಿನ ಮುದ್ದೆ ಮುಂತಾದವುಗಳ ಪರಿಮಾಣವು ಪ್ರಚಯಜನ್ಯವಾದುದು. ಸಾಂಖ್ಯರು 
ಮತ್ತು ವೇದಾಂತಿಗಳು ದೀರ್ಫತ್ವ ಮತ್ತು ಪ್ರಸ್ತತ್ವಗಳನ್ನು ಪ್ರತ್ಯೇಕಪರಿಮಾಣಗಳೆಂದು 
ಅಂಗೀಕರಿಸುವುದಿಲ್ಲ. 

ಪೃಥಕ್ಷದ ಲಕ್ಷಣದಲ್ಲಿ ದಂಡಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ "ಪೃಥಕ್‌' ಪದ- 
ಪ್ರಯೋಗವಿದೆ. ಕಾಲಾದಿಗಳಲ್ಲಿ ಅತಿವ್ಯಾಪಿನಿವಾರಣೆಗಾಗಿ ಅಸಾಧಾರಣ ಎಂಬ ಪದವಿದೆ. “ಕಾರಣ' 
ಎಂಬ ಪದವು "ಪೃಥಕ್‌' ಎಂಬ ಶಬ್ದದಲ್ಲಿಯ ಶಬ್ದತ್ತದಲ್ಲಿಅತಿವ್ಯಾಪ್ತಿಯನ್ನು ನಿವಾರಿಸುತ್ತದೆ. 

ಪೃಥಕ್ಜದ ಲಕ್ಷಣವನ್ನು अपोद्धारव्यवहारकारणम्‌ ಎಂದೂ ಅನ್ಯತ್ರ ಕೊಡಲಾಗಿದೆ. ಒಂದು 
ವಸ್ತುವನ್ನು ಉಳಿದ ವಸ್ತುಗಳಿಂದ ಪ್ರತ್ಯೇಕಿಸುವ ಮೂಲಕ ಗುರುತಿಸುವಿಕೆಯೇ ಅಪೋದ್ಧಾರ. 

ಮೀಮಾಂಸಕರು ಪೃಥಕ್ಷವನ್ನು ಅನ್ಕೋನ್ಯಾಭಾವದಲ್ಲಿಯೇ ಅಂತರ್ಗತಗೊಳಿಸುತ್ತಾರೆ. ಆದರೆ 
ಇವೆರಡೂ ವಿಭಿನ್ನವಿಷಯಗಳಾಗಿವೆ. घट: पटी न ಎಂಬ ಅನ್ಯೋನ್ಯಾಭಾವದಲ್ಲಿ"ಘಟವು ಪಟವಲ್ಲ' 
ಎಂಬ ನೇತ್ಕಾತ್ಮಕಜ್ಜಾನವುಂಟಾದರೆ पटात्‌ घटः पृथक्‌ ಎಂಬಲ್ಲಿ"ಘಟವು ಪಟದಿಂದ ಬೇರೆಯಾಗಿದೆ' 
ಎಂಬ ಇತ್ಯಾತ್ಮಕಜ್ಗಾನವಂಟಾಗುತ್ತದೆ. ಪೃ ೈಥಕ್ಕವು ಭೌತಿಕವ್ಯತ್ಯಾಸವಾದರೆ ಅನ್ಕೋನ್ಯಾಭಾವವು 
ಕಾಲ್ಪನಿಕವಾದುದು ಮಾತ್ರ. ಪ ೈಥಕ್ಕವನ್ನು ಭಾಷಾಪ್ರಯೋಗದಿಂದ ಅರ್ಥೈಸಿಕೊಳ್ಳಬಹುದು. 
ಶ್ಯಾಮಘಟ ಬೇಯಿಸಿದ ಬಳಿಕ ರಕ್ತಘಟವಾಗಿ ಪರಿವರ್ತನೆಗೊಂಡಾಗ ಅವೆರಡೂ ಒಂದೇ 
ಎನ್ನೆಲಾಗದಿದ್ದರೂ ಒಂದು ಇನ್ನೊಂದರಿಂದ ಪೃಥಕ್‌ ಅಲ್ಲ. 


24. ಸಂಯೋಗದ ಲಕ್ಷಣದಲ್ಲಿ "ಸಂಯುಕ್ತ' ಎಂಬ ಪದವು ದಂಡಾದಿಗಳಲ್ಲಿ ಅತಿವ್ಯಾಪ್ತಿಯನ್ನು 
ನಿವಾರಿಸುತ್ತದೆ. ಸಾಧಾರಣಕಾರಣಗಳಾದ ಕಾಲಾದಿಗಳಲ್ಲಿ ಅತಿವ್ಯಾಪ್ತಿಯನ್ನು ನಿವಾರಿಸಲು 
ಲಕ್ಷಣದಲ್ಲಿ "ಅಸಾಧಾರಣ' ಎಂಬ ಪದವನ್ನು ಸೇರಿಸಬೇಕು. “ಸಂಯುಕ್ತ' ಎಂಬ ಶಬ್ದದಲ್ಲಿಯ 
ಶಬ್ದತ್ತದಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ "ಹೇತು' ಎಂಬ ಪದವೂ ಲಕ್ಷಣದಲ್ಲಿದೆ. 


ತರ್ಕಸಂಗ್ರಹ 55 


ಸಂಯೋಗವೆಂದರೆ ಮೊದಲು ಬೇರೆಯಾಗಿದ್ದು ಈಗ ಸೇರಿಕೊಂಡಿರುವ ವಸ್ತುಗಳ 
ಸಂಬಂಧ अप्राप्तयोस्तु या प्राप्ति: सैव संयोग ईरित: । ಅಥವಾ ಎರಡು ಯುತಸಿದ್ಧಗಳ ನಡುವಿನ 
ಸಂಬಂಧ. ಎರಡು ವಿಭುದ್ರವ್ಯಗಳು ಒಂದು ಇನ್ನೊಂದರಿಂದ ಯಾವಾಗಲೂ ಬೇರೆಯಾಗುವುದಿಲ್ಲ- 
ವಾದ್ದರಿಂದ ಅವುಗಳ ನಡುವಿನ ಸಂಯೋಗವು ನಿತ್ಯವಾಗಿರುತ್ತದೆ. 

ಸಂಯೋಗದಲ್ಲಿ ಸಂಯೋಗಜ ಮತ್ತು ಕರ್ಮಜ ಎಂದು ಎರಡು ಪ್ರಕಾರ. ಹಸ್ತಪುಸ್ತಕ 
ಸಂಯೋಗದಿಂದ ದೇಹಪುಸ್ತಕಸಂಯೋಗವಾಗುವುದು ಸಂಯೋಗಜಸಂಯೋಗಕ್ಕೆ ಉದಾಹರಣೆ. 
ಕರ್ಮಜಸಂಯೋಗದಲ್ಲಿ ಅನ್ಯತರ ಮತ್ತು ಉಭಯ ಎಂದು ಮತ್ತೆರಡು ಉಪಭೇದಗಳಿವೆ. 
ಪಕ್ಷಿವೃಕ್ಷಸಂಯೋಗವು ಎರಡರಲ್ಲಿ ಒಂದರ ಕರ್ಮದಿಂದ ಮಾತ್ರ ಜನಿಸುವುದಾದ್ದರಿಂದ ಅನ್ಯತರ 
ಕರ್ಮಜಸಂಯೋಗದ ಉದಾಹರಣೆಯಾಗಿದೆ. ಮಲ್ಲಯುದ್ದದಲ್ಲಿ ಮಲ್ಲರ ನಡುವಿನ ಸಂಯೋಗವು 
ಇಬ್ಬರ ಕರ್ಮದಿಂದಲೂ ಉಂಟಾಗುವುದರಿಂದ ಇದು ಉಭಯಕರ್ಮಜಸಂಯೋಗವಾಗಿದೆ. 

ಸಂಯೋಗದ ಎಲ್ಲಪ್ರಕಾರಗಳೂ ಅವ್ಯಾಪ್ಯವೃತ್ತಿಗಳಾಗಿರುತ್ತವೆ, ಎಂದರೆ ವಸ್ತುಗಳ ಒಂದು 
ಪ್ರದೇಶದಲ್ಲಿ ಮಾತ್ರ ಸಂಯೋಗವು ಇರುತ್ತದೆ ಮತ್ತು ತನಗೆ ಆಶ್ರಯವಾದ ವಸ್ತುಗಳು ವಿಭಕ್ತವಾದಾಗ 
ಅಥವಾ ನಾಶವಾದಾಗ ಸಂಯೋಗವೂ ನಾಶವಾಗುತ್ತದೆ. 

ವಿಭಾಗದ ಲಕ್ಷಣದಲ್ಲಿಯ ಗುಣ ಎಂಬ ಪದವು ಸಂಯೋಗನಾಶಕವಾದ ಕ್ರಿಯೆಯಲ್ಲಿ 
ಅತಿವ್ಯಾಪ್ತಿಯ ನಿವಾರಣೆ ಮಾಡುತ್ತದೆ. ವಿಭಜನೆಗೊಳ್ಳುವ ಕ್ರಿಯೆಯಿಂದ ಜನಿಸುವ ಗುಣವೇ 
ವಿಭಾಗ. ವಿಭಾಗವುಂಟಾಗುವ ಕ್ರಮ ಹೀಗಿದೆ--(1) ಒಂದು ಘಟವನ್ನು ಎತ್ತುವ ಕ್ರಿಯೆ (2) ವಿಭಾಗ 
(3) ಪೂರ್ವದೇಶಸಂಯೋಗನಾಶ (4) ಅಪರದೇಶಸಂಯೋಗ. 

ವಿಭಾಗದಲ್ಲಿಯೂ ಸಂಯೋಗದಂತೆ ಪ್ರಭೇದಗಳಿದ್ದರೂ ವಿಭಾಗಜವಿಭಾಗವನ್ನು ವೈಶೇಷಿಕರು 
ಮಾತ್ರ ಅಂಗೀಕರಿಸುತ್ತಾರೆ. 


25. ಪರತ್ವಾಪರತ್ವಗಳ ಲಕ್ಷಣದಲ್ಲಿಯ ದಳಗಳ ಪ್ರಯೋಜನವನ್ನು ಪೂರ್ವದಂತೆ ಕಲ್ಪಿಸಿ- 
ಕೊಳ್ಳಬೇಕು. ಪರತ್ವಾಪರತ್ವಗಳು ಮೂರ್ತದ್ರವ್ಯಗಳಲ್ಲಿ ಮಾತ್ರ ಇರುತ್ತವೆ. ವಾಸ್ತವವಾಗಿ ಕಾಲ ಮತ್ತು 
ದೇಶಗಳ ಜೊತೆ ಮೂರ್ತದ್ರವ್ಯಗಳ ಸಂಬಂಧವೇ ಪರತ್ವಾಪರತ್ವ. ಮೂರ್ತದ್ರವ್ಯಗಳಲ್ಲಿಪರಿವರ್ತನೆ 
ಹೊಂದುತ್ತಿರುವ ಅವಸ್ಥೆಗಳನ್ನು ಸೂಚಿಸುವ ಸಲುವಾಗಿ ಪರತ್ವಾಪರತ್ವವೆಂಬ ಗುಣಗಳ ಕಲ್ಪನೆಯಿದೆ. 
ಮನಸ್ಸು ಮೂರ್ತದ್ರವ್ಯವಾದರೂ ನಿತ್ಯವಾದುದರಿಂದ ಕಾಲಕೃತವಾದ ಪರತ್ವಾಪರತ್ವಗಳು ಮನಸ್ಸಿಗೆ 
ಇರುವುದಿಲ್ಲ. 


26. ಗುರುತ್ವದ ಲಕ್ಷಣದಲ್ಲಿ "ಆದ್ಯ'ಪದವು ಉತ್ತರೋತ್ತರವಾದ ವೇಗದಲ್ಲಿ ಅತಿವ್ಯಾಪ್ತಿಯನ್ನು 
ನಿವಾರಿಸುತ್ತದೆ. "ಅಸಮವಾಯಿ' ಎಂಬ ಪದವು ಪತನಕ್ಕೆ ಸಮವಾಯಿಕಾರಣವಾದ ಕ್ರಿಯೆಯನ್ನು 
ಮತ್ತುನಿಮಿತ್ತಕಾರಣಗಳನ್ನು ವ್ಯಾವರ್ತನಗೊಳಿಸುತ್ತದೆ. ಪಟಾದಿಗಳನ್ನು ಕುರಿತು ಅಸಮವಾಯಿ- 
ಕಾರಣವಾದ ತಂತುಸಂಯೋಗಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ "ಪತನ' ಎಂಬ ಪದವಿದೆ. 


ಗುರುತ್ವವನ್ನು अधोदेशसंयोगानुकूलो व्यापार: ಎಂದೂ ಲಕ್ಷಿಸಲಾಗಿದೆ. 


56 ತರ್ಕಸಂಗ್ರಹ 


ಗುರುತ್ವವೆಂಬುದಕ್ಕೆ ತೂಕ (Weight) ಮತ್ತು ಭಾರ (Heaviness) ಎಂದು ಎರಡು 
ಅರ್ಥಗಳಿವೆ. ಇಲ್ಲಿ"ಭಾರ' ಎಂಬರ್ಥದಲ್ಲಿ ಗುರುತ್ವ ಪದಪ್ರಯೋಗವಿದೆ. ಈ ಅರ್ಥದಲ್ಲಿಗುರುತ್ವ- 
ವಿರುದ್ಧವಾದುದು "ಲಘುತ್ತ'. ತೂಕ ಎಂಬ ಅರ್ಥದಲ್ಲಿಗುರುತ್ವವು ಲಘುವಸ್ತುಗಳಲ್ಲಿಯೂ ಇರುತ್ತದೆ. 
ತೇಜಸ್ಸು ಗುರುತ್ಸರಹಿತವಾದರೂ ಅದರ ವಿಷಯಗಳಾದ ಸುವರ್ಣಾದಿಧಾತುಗಳಲ್ಲಿರುವ ಗುರುತ್ತಕ್ಕೆ 
ಪಾರ್ಥಿವ ಅಂಶವೇ ಕಾರಣವಾಗಿದೆ. ಗುರುತ್ವವು ಅತೀಂದ್ರಿಯವಾಗಿದ್ದು ಅನುಮೇಯವಾಗಿರುತ್ತದೆ. 

ದ್ರವತ್ವಲಕ್ಷಣದಲ್ಲಿಯ ದಳಪ್ರಯೋಜನವನ್ನು ಮೇಲಿನಂತೆ ಕಲ್ಪಿಸಿಕೊಳ್ಳಬೇಕು. 

ಪತನ ಮತ್ತು ಪ್ರವಹಣಗಳು ಮೂಲತಃ ಒಂದೇ ಆಗಿದ್ದು ಘನವಸ್ತುಗಳು ಯಾವುದೊಂದು 
ಪಾತಳಿಯ ಮೇಲಿನಿಂದ ಕೆಳಗೆ ಬರುವುದು ಪತನವಾದರೆ, ದ್ರವವಸ್ತುಗಳು ಮೇಲಿನಿಂದ ಕೆಳಗೆ 
ಬರುವುದು ಪ್ರವಹಣವಾಗುತ್ತದೆ. ಸಾಂಸಿದ್ಧಿಕವೆಂದರೆ ಸಹಜವಾದ ದ್ರವತ್ನ ಮತ್ತು ನೈಮಿತ್ರಿಕವೆಂದರೆ 
ತೇಜಃಸಂಯೋಗ ಎಂಬ ನಿಮಿತ್ತದಿಂದ ಉಂಟಾದ ದ್ರವತ್ವ. 

ತಾರ್ಕಿಕರು ತೇಜಸ್ಸಿನಲ್ಲಿಯೂ ದ್ರವತ್ವವನ್ನು ಅಂಗೀಕರಿಸುತ್ತಾರೆ. ಧಾತುಗಳಲ್ಲಿಯ ದ್ರವತ್ವವು 
ಅಗ್ನಿಸಂಯೋಗಜನ್ಯವಾದುದು. ಅವುಗಳಲ್ಲಿಯ ಗುರುತ್ತಕ್ಕೆ ಹೇಗೆ ಪೃಥಿವೀ ಕಾರಣವೋ ಹಾಗೆಯೇ 
ದ್ರವತ್ವಕ್ಕೆ ಅವುಗಳಲ್ಲಿ ಸೇರಿಕೊಂಡಿರುವ ಜಲವೇ ಕಾರಣವೆಂದು ಆಕ್ಷೇಪಿಸಬಹುದು. ಆದರೆ 
ಜಲದಲ್ಲಿಯ ದ್ರವತ್ವ ಸಾಂಸಿದ್ದಿಕವಾದುದು. ಇನ್ನು ಧಾತುದ್ರವತ್ವ ಪೃಥಿವಿಯ ಅಂಶದಿಂದ 
ಉಂಟಾದುದು ಎಂದು ಆಕ್ಷೇಪಿಸಬಹುದು. ಆದರೆ ಅತ್ಯಂತಾಗ್ನಿಸಂಯೋಗದಲ್ಲಿಯೂ ಇವುಗಳಲ್ಲಿಯ 
ದ್ರವತ್ವ್ತ ಅನುಚ್ಛಿದ್ಯಮಾನವಾಗಿರುವುದರಿಂದ ಧಾತುದ್ರವತ್ವವು ಜಲದ್ರವತ್ವ್ತ ಮತ್ತು 
ಪೃಥಿವೀದ್ರವತ್ವಕ್ಕಿಂತ ಭಿನ್ನವಾದುದು. ಇದರ ವಿಶೇಷ ವಿವರಣೆಯನ್ನು "ತೇಜಸ್‌' ನಿರೂಪಣೆಯಲ್ಲಿ 
(ಪರಿಚ್ಛೇದ 12ರಲ್ಲಿ ನೀಡಲಾಗಿದೆ. 


27. ಸ್ನೇಹದ ಲಕ್ಷಣದಲ್ಲಿ ಕಾಲಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ "ಗುಣ' ಎಂಬ ಪದವನ್ನೂ; 
ರೂಪಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ "ಚೂರ್ಣಾದಿಪಿಂಡೀಭಾವ' ಎಂಬ ಪದವನ್ನೂ 
ಕೊಡಲಾಗಿದೆ. ಸಾಮಾನ್ಯವಾಗಿ ಹೇತು ಎಂಬುದನ್ನೇ "ಅಸಾಧಾರಣಹೇತು' ಎಂಬುದಾಗಿ 
ಅಂಗೀಕರಿಸುವಾಗ "ಗುಣ'ಪದ ಕಾಲಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಯ ಬದಲು ಪಿಂಡೀಭವನ 
"ಕ್ರಿಯೆ'ಯಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ ಪ್ರಯೋಗಿಸಲ್ಪಟ್ಟಿರುವುದು ಸಾಧುವಾಗಿ ತೋರುತ್ತದೆ. 
ಪಿಂಡೀಭಾವಕ್ಕೆ ದ್ರವತ್ವಕಾರಣವಾಗದೇ ಸ್ನೇಹವೇ ಕಾರಣವಾಗಿರುತ್ತದೆ. ಏಕೆಂದರೆ ಕರಗಿದ 
ಸುವರ್ಣದ ಸಂಯೋಗವಿರುವಾಗ ಚೂರ್ಣಾದಿಗಳ ಪಿಂಡೀಭಾವ ಸಾಧ್ಯವಾಗುವುದಿಲ್ಲ. ಆದ್ದರಿಂದ 
ದ್ರವತ್ವಭಿನ್ನವಾದ “ಸ್ನೇಹ' ಎಂಬ ಗುಣವನ್ನು ಅಂಗೀಕರಿಸಲಾಗಿದೆ. ಪಿಂಡೀಭಾವಕ್ಕೆ ದ್ರುತಜಲ 
ಸಂಯೋಗ (ದ್ರವರೂಪಿಜಲಸಂಯೋಗ) ಕಾರಣವೇ ಹೊರತು ಸ್ನೇಹವಲ್ಲ ಎಂಬುದು ಕೆಲವರ 
ಅಭಿಪ್ರಾಯ. ಆದರೆ ದ್ರವತ್ವವೇ ಪಿಂಡೀಭಾವಕ್ಕೆ ನಿಜವಾಗಿ ಕಾರಣವೆಂದು ತೋರುತ್ತದೆ. 


28. ಶಬ್ದದ ಲಕ್ಷಣದಲ್ಲಿ "ಗುಣ' ಎಂಬ ಪದವು ಶಬ್ದತ್ವ, ಶಬ್ದಾಭಾವಗಳಲ್ಲಿ ಅತಿವ್ಯಾಪ್ತಿ 
ನಿವಾರಣೆಗಾಗಿಯೂ "ಶ್ರೋತ್ರಗ್ರಾಹ್ಯ' ಎಂಬುದು ರೂಪಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿಯೂ 


ತರ್ಕಸಂಗ್ರಹ i 


ಪ್ರಯೋಗಿಸಲ್ಪಟ್ಟಿವೆ. ಶ್ರೋತ್ರೇಂದ್ರಿಯದಿಂದ ಶಬ್ದವೊಂದೇ ಗ್ರಹಿಸಲ್ಪಡುವುದರಿಂದ ರೂಪದಂತೆ 
ಲಕ್ಷಣದಲ್ಲಿ "ಮಾತ್ರ'ಪದವನ್ನು ನೀಡಿಲ್ಲ. 

ತಾರ್ಕಿಕರ ಪ್ರಕಾರ ಶ್ರೋತ್ರೇಂದ್ರಿಯವೆಂದರೆ कर्णशष्कुल्यवच्छिन्नाकाशः- ಚಕ್ಕುಲಿಯಾಕಾರದ 
ಹೊರಗಿವಿಯಿಂದ ಆವೃತವಾದ ಆಕಾಶ. ಚಕ್ಷುರಿಂದ್ರಿಯ ವಸ್ತು ಇರುವಲ್ಲಿಗೆ ಹೋಗಿ ವಸ್ತುಜ್ಞಾನ- 
ವನ್ನುಂಟುಮಾಡುವಂತೆ ಶ್ರೋತ್ರೇಂದ್ರಿಯ ಶಬ್ದೋತ್ಪತ್ತಿಸ್ಥಾನಕ್ಕೆ ಹೋಗಿ ಶಬ್ದಜ್ಞಾನವನ್ನುಂಟು- 
ಮಾಡಲಾರದು. ಏಕೆಂದರೆ ಶ್ರೋತ್ರವೆಂದರೆ ವಿಭುವಾದ ಚಲನರಹಿತವಾದ ಆಕಾಶವೇ ಆಗಿದೆ. 
ಆದ್ದರಿಂದ ಶಬ್ದವೇ ಶ್ರೋತ್ರದ ಬಳಿ ಆಗಮಿಸಬೇಕು. ಆದರೆ ಇಲ್ಲಿಯೂ ಒಂದು ತೊಡಕಿದೆ. ಶಬ್ದವು 
ಆಕಾಶದ ಗುಣವಾಗಿದ್ದು ಅದರೊಡನೆ ಸಮವಾಯದಿಂದ ಕೂಡಿದೆ. ಗುಣಿಯಾದ ಆಕಾಶ 
ಚಲಿಸಲಾರದ್ದರಿಂದ ಗುಣವಾದ ಶಬ್ದವೂ ಚಲಿಸಲಾರದು. ಜೊತೆಗೆ ತಾರ್ಕಿಕರ ಪ್ರಕಾರ ಶಬ್ದ ಅನಿತ್ಯ. 
ಆದ್ದರಿಂದ ಶ್ರೋತ್ರೇಂದ್ರಿಯದ ಹೊರಗೆ ಆಕಾಶದ ಒಂದು ನಿರ್ದಿಷ್ಟಸ್ಥಾನದಲ್ಲಿಉಂಟಾದ ಪ್ರಥಮಶಬ್ದ 
ತನ್ನ ಸಮೀಪದ ಆಕಾಶದಲ್ಲಿ ಸ್ವಸದೃಶಶಬ್ದವನ್ನುಂಟುಮಾಡುತ್ತದೆ ಎಂದು ಕಲ್ಪಿಸುತ್ತಾರೆ. ಹೀಗೆ 
ಶ್ರೋತ್ರೇಂದ್ರಿಯಕ್ಕೆ ಶಬ್ದ ತಲುಪುತ್ತದೆ. ಇದೇ ಶಬ್ದಜ ಶಬ್ದ. 

ಶಬ್ದಚಲನೆಗೆ ಸಂಬಂಧಿಸಿದಂತೆ ಎರಡು ವಾದಗಳಿವೆ. ವೀಚೀತರಂಗನ್ಮಾಯದ ಪ್ರಕಾರ 
ಸಮುದ್ರದ ಅಲೆಗಳಂತೆ ಶಬ್ದವು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಎಂಬುದೊಂದು; ಕದಂಬಕೋರಕ- 
ನ್ಯಾಯದ ಪ್ರಕಾರ ಕದಂಬದ ಮೊಗ್ಗು ಎಲ್ಲದಿಕ್ಕುಗಳಲ್ಲಿದಳವರಳಿಸಿ ಹೂವಾಗುವಂತೆ ಶಬ್ದವೂ ಎಲ್ಲ 
ದಿಕ್ಕುಗಳಲ್ಲಿ ಚಲಿಸುತ್ತದೆ ಎಂಬುದಿನ್ನೊಂದು. ಇವೆರಡರಲ್ಲಿ ಕದಂಬಕೋರಕನ್ಯಾಯವೇ ಸಮರ್ಪಕ- 
ವಾದುದೆಂಬುದು ಅನುಭವಸಿದ್ಧ ಆಧುನಿಕವಿಜ್ಞಾನದ ಪ್ರಕಾರ ಶ್ರೋತ್ರೇಂದ್ರಿಯವೆಂದರೆ ಕಿವಿ- 
ಯೊಳಗಿನ “ಪಟಲ' (Tympanum) ಮತ್ತು ಶಬ್ದ ಒಯ್ಯಲ್ಪಡುವುದು ಗಾಳಿಯ ಕಣಗಳ ಏರಿಳಿತ- 
ದಿಂದ (Undulation). ಶಬ್ದದಲ್ಲಿ ಸಂಯೋಗಜ, ವಿಭಾಗಜ ಮತ್ತು ಶಬ್ದಜ ಎಂದು ಒಂದು 
ವಿಧವಾಗಿ ವಿಭಾಗವನ್ನು ಕಲ್ಪಿಸಲಾಗಿದೆ. ಹಸ್ತತಾಲ(ಚಪ್ಪಾಳೆ)ವು ಸಂಯೋಗಜವಾ, ಬಿದಿರು 
ಮುಂತಾದವುಗಳನ್ನು ಸೀಳುವಿಕೆಯಿಂದ ಉಂಟಾದುದು ವಿಭಾಗಜವೂ, ಪ್ರಥಮಶಬ್ದದಿಂದ ಹುಟ್ಟಿದ 
ಉತ್ತರೋತ್ತರಶಬ್ದಗಳು ಶಬ್ದಜವೂ ಆಗಿವೆ. ಶಬ್ದವನ್ನು ಹೀಗೆಯೂ ವಿಭಜಿಸುತ್ತಾರೆ: 


ಶಬ್ಧ 
I 
[rs SF 
ಬುದ್ಧಿಹೇತುಕ ಅಬುದ್ಧಿಹೇತುಕ (ಗುಡುಗು ಇತ್ಯಾದಿ) 
ಹಾಳಾಕಾಘಾಣಾಪಾಣಾಣಾಣಾನಾಣಾ |] 
ಸ್ವಾಭಾವಿಕ (ಅಳು, ನಗು ಇತ್ಯಾದಿ) ಕಾಲ್ಪನಿಕ 
——————————— 
ವಾದ್ಕ ಗೀತಿ ವರ್ಣಾತಕ 
न न 
ಸಾರ್ಥಕ ನಿರರ್ಥಕ 
A 
ಪ್ರಾಮಾಣಿಕ ಅಪ್ರಾಮಾಣಿಕ 


58 ತರ್ಕಸಂಗ್ರಹ 


29. ಬುದ್ಧಿಯ ಲಕ್ಷಣದಲ್ಲಿ "ಸರ್ವ' ಎಂಬ ಪದವು ಸಂಖ್ಯಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ 
ಪ್ರಯೋಗಿಸಲ್ಪಟ್ಟಿದೆ. ಸಂಖ್ಯಾದಿಗಳು ವ್ಯವಹಾರಹೇತುಗಳೂ ಗುಣಗಳೂ ಆಗಿದ್ದರೂ ಅವು 
ಸರ್ವವ್ಯವಹಾರಹೇತುಗಳಲ್ಲ. ತರ್ಕಸಂಗ್ರಹದ ಕೆಲವು ಆವೃತ್ತಿಗಳಲ್ಲಿ “ಗುಣ' ಪದಪ್ರಯೋಗವಿದ್ದು 
ಅದು ಘಟಪಟಾದಿಗಳಲ್ಲಿ ಅತಿವ್ಯಾಪ್ತಿನಿವಾರಣೆ ಮಾಡುತ್ತದೆ. ವ್ಯವಹಾರವೆಂದರೆ ಶಬ್ದಪ್ರಯೋಗ 
ಮತ್ತು ಶಬ್ದಪ್ರಯೋಗವು ಜ್ಞಾನವಿಲ್ಲದೆ ಅಸಂಭವ. ಆದ್ದರಿಂದ ಲಕ್ಷಣದಲ್ಲಿ "ಜ್ಞಾನ' ಎಂಬ ಪದವಿದೆ. 
ದೀಪಿಕೆಯು जानामीत्यनुव्यवसायगम्यज्ञानम्‌ ಎಂಬುದಾಗಿ ಬುದ್ಧಿಯ ಪರಿಷ್ಕೃತಲಕ್ಷಣವನ್ನು 
ಕೊಡುತ್ತದೆ. ತಾರ್ಕಿಕರ ಪ್ರಕಾರ ವಿಷಯಜ್ಞಾನವು ಇಂದ್ರಿಯಾರ್ಥಸನ್ನಿಕರ್ಷ, ಜ್ಞಾನ ಮತ್ತು 
ಅನುವ್ಯವಸಾಯ ಎಂಬ ಮೂರು ಸ್ತರಗಳನ್ನು ಹೊಂದಿದೆ. ಉದಾಹರಣೆಯೊಂದರಿಂದ ಇವುಗಳನ್ನು 
ವಿವರಿಸುವುದಿದ್ದರೆ ಚಕ್ಸುರಿಂದ್ರಿಯವ ಮೊದಲು ವಿಷಯವಾದ ಘಟಾದಿಗಳೊಡನೆ ಸಂಪರ್ಕವನ್ನು 
ಹೊಂದುತ್ತದೆ. ಬಳಿಕ ಮನಸ್ಸಿಗೆ ವಸ್ತುಸ್ವರೂಪದ ಬಿಂಬಕಲ್ಪನೆಯನ್ನು ನೀಡುತ್ತದೆ. ಮನಸ್ಸು ಅದನ್ನು 
ಆತ್ಮನಿಗೆ ತಲುಪಿಸುತ್ತದೆ. ಈ ಬಿಂಬಕಲ್ಪನೆಯೇ "ಇದು ಘಟ' ಎಂಬ ಜ್ಞಾನವಾಗಿ ಪರಿವರ್ತನೆ- 
ಗೊಳ್ಳುತ್ತದೆ. ಇಂತಹ ಘಟಜ್ಞಾನವು ಆತ್ಮನ ಗುಣವಾದ್ದರಿಂದ ಆತ್ಮನು "ಘಟಜ್ಞಾನವಾನ್‌' 
ಆಗುತ್ತಾನೆ, ಬಳಿಕ ಅಹಂಕಾರದೊಡನೆ ಸೇರಿ "ಘಟಜ್ಞಾನವಾನ್‌ ಅಹಮ್‌' ಅಥವಾ "ಘಟಮಹಂ 
ಜಾನಾಮಿ' ಎಂಬ ಸಂಕೀರ್ಣ ಅರಿವು ಉಂಟಾಗುತ್ತದೆ. ಈ ಅರಿವನ್ನೇ "ಅನುವ್ಯವಸಾಯ' ಎನ್ನುತ್ತಾರೆ. 

ಸಾಂಖ್ಯರ ಪ್ರಕಾರ ಬುದ್ಧಿಯು ಪ್ರಕೃತಿಯ ಪ್ರಥಮಕಾರ್ಯವಾದ "ಮಹತ್‌' ಎಂಬ ತತ್ವ. 
ವೇದಾಂತಿಗಳು ನಿಶ್ಚಯಾತ್ಮಕವೃತ್ತಿಸಹಿತವಾದ ಅಂತಃಕರಣವನ್ನೇ "ಬುದ್ಧಿ] ಎನ್ನುತ್ತಾರೆ. ಈಶ್ವರನ 
ಬುದ್ಧಿಯು ನಿತ್ಯವೂ, ಜೀವಾತ್ಮನದು ಅನಿತ್ಯವೂ ಆಗಿರುತ್ತದೆ. 

"ಬುದ್ದಿ] ಎಂಬ ಶಬ್ಧಕ್ಕೆ ತಿಳಿವಳಿಕೆ (Understanding), ಜ್ಞಾನಸಾಧನ (Intellect) ಮತ್ತು 
ಜ್ಞಾನ (Cognition) ಎಂಬ ಮೂರು ಅರ್ಥಗಳಿದ್ದು ಈ ಗ್ರಂಥದಲ್ಲಿ ಜ್ಞಾನ ಎಂಬ ಮೂರನೆಯ 
ಅರ್ಥದಲ್ಲಿ ಬುದ್ಧಿ ಶಬ್ದಪ್ರಯೋಗವಿದೆ. | 

ಸ್ಮೃತಿಯ ಲಕ್ಷಣದಲ್ಲಿ SRP ಎಂದಷ್ಟೇ ಹೇಳಿದರೆ ಅನುಭವದಲ್ಲಿ ಅತಿವ್ಯಾಪ್ತಿ ಬರುತ್ತದೆ. 
"ಸಂಸ್ಕಾರಮಾತ್ರಜನ್ಯಮ್‌ 'ಎಂದರೆ ಸಂಸ್ಕಾರದ್ದಂಸವೂ ಸಂಸ್ಕಾರಮಾತ್ರಜನ್ಯವಾದುದರಿಂದ ಅದರಲ್ಲಿ 
ಅತಿವ್ಯಾಪ್ತಿ ಬರುತ್ತದೆ. "ಮಾತ್ರ' ಎಂಬ ಪದವನ್ನು ಪ್ರಯೋಗಿಗದಿದ್ದಲ್ಲಿ ಪ್ರತ್ಯಭಿಜ್ಞೆಯಲ್ಲಿ ಅತಿವ್ಯಾಪ್ತಿ 
ಬರುತ್ತದೆ. ಪ್ರತ್ಯಭಿಜ್ಞಾ ಎಂದರೆ प्रत्यक्षसहकृतसंस्कारजन्यं ज्ञानम्‌। ಎದುರಿಗಿರುವ ವಸ್ತುವಿನಲ್ಲಿ 
ಹಿಂದೆ ನೋಡಿದ ವಸ್ತುವೇ ಇದು ಎಂಬ ಅಭೇದವನ್ನು ಗ್ರಹಿಸುವ ಜ್ಞಾನವೇ ಪ್ರತ್ಯಭಿಜ್ಞಾ, 
ಉದಾಹರಣೆಗೆ--ಆನೆಯೊಂದರ ಮೇಲೆ ಮಾವುತನನ್ನು ಒಮ್ಮೆ ನೋಡಿದವನು ಇನ್ನೊಮ್ಮೆ ಅದೇ 
ಆನೆಯನ್ನು ನೋಡಿದಾಗ "ಇದು ಈ ಹಿಂದೆ ನೋಡಿದ ಆನೆ' ಎಂದು ಗುರುತಿಸುವುದು ಪ್ರತ್ಯಭಿಜ್ಞೆ, 
ಆನೆಯ ಮೇಲೆ ಇಲ್ಲದ ಮಾವುತನನ್ನು ನೆನಪಿಸಿಕೊಳ್ಳುವುದು ಸ್ಮೃತಿ. 

ಆಧುನಿಕ ಭಾಷಾಪ್ರಯೋಗದಲ್ಲಿ ಸ್ಮೃತಿ ಎಂಬುದಕ್ಕೆ ಸ್ಮರಣ, ಚಿಂತನ ಮತ್ತು ಜ್ಞಾಪನ ಎಂಬ 
ಮೂರು ಸೂಕ್ಷ್ಮಾರ್ಥಗಳಿದ್ದು ತಾರ್ಕಿಕರು ಈ ಮೂರೂ ಅರ್ಥಗಳಲ್ಲಿ "ಸ್ಮೃತಿ'ಪದವನ್ನು 
ಪ್ರಯೋಗಿಸಿರುವ ಸಾಧ್ಯತೆ ಇದೆ. 


ಇಲ್ಲಿ "ಸಂಸ್ಕಾರ' ಎಂಬ ಪದ "ಭಾವನಾ' ಎಂಬ ಸಂಸ್ಕಾರಪ್ರಭೇದದ ಅರ್ಥದಲ್ಲಿ 


ತರ್ಕಸಂಗ್ರಹ 59 


ಪ್ರಯೋಗಿಸಲ್ಪಟ್ಟಿದೆ. (ಸಂಸ್ಕಾರದ ವಿವರಣೆಗೆ ಪರಿಚ್ಛೇದ 50 ನೋಡಿ). ಸ್ಮೃತಿಯಲ್ಲಿಯೂ ಪ್ರತ್ಯಕ್ಷದ 
ಸಹಕಾರವಿದ್ದಂತೆ ತೋರಿದರೂ ಪ್ರತ್ಯಭಿಜ್ಞೆಯಂತೆ ಸ್ಮೃತಿಯಲ್ಲಿ ಪ್ರತ್ಯಕ್ಷದ ನೇರವಾದ ಸಹಕಾರವಿಲ್ಲ. 

ದೀಪಿಕೆಯಲ್ಲಿ ಅನುಭವದ ಲಕ್ಷಣವನ್ನು स्मृतिभिन्नं ज्ञानम्‌ ಎಂದು ಕೊಡಲಾಗಿದೆ. 
ಅನುಭವವೆಂದರೆ ಪೂರ್ವಜ್ಞಾನದ ಯಾವುದೇ ಸಹಕಾರವಿಲ್ಲದೇ ಇದಂಪ್ರಥಮವಾಗಿ ಉಂಟಾಗುವ 
ಜ್ಞಾನ. ವಸ್ತುವನ್ನು ಅದು ಇರುವಂತೆ ಗ್ರಹಿಸುವ ಜ್ಞಾನ ಯಥಾರ್ಥ यथाभूतः अर्थ: यस्मिन्‌स:। 
ಒಂದು ವಸ್ತುವಿನ ಧರ್ಮ ಆ ವಸ್ತುವಿನ ಜ್ಞಾನದಲ್ಲಿ ಪ್ರಕಾರವಾಗಿ ತೋರುವುದು ಯಥಾರ್ಥಾನುಭವ. 
ಆದರೆ ಈ ವ್ಯಾಖ್ಯೆಯು घटे घटत्वम्‌ ಎಂಬ ಜ್ಞಾನದಲ್ಲಿ ಅವ್ಯಾಪ್ತವಾಗುತ್ತದೆ. ಏಕೆಂದರೆ ಈ ಜ್ಞಾನವ 
घटप्रकारक घटत्वविशेष्यक ಸ್ವರೂಪದ್ದಾಗಿದೆ. ಆದರೆ ಘಟತ್ವದಲ್ಲಿ ಘಟದ ಅಭಾವವಿದೆ. 
ಆದ್ದರಿಂದ तद्वति तत्रकारक: ಎಂಬುದು ಇಲ್ಲಿ ಅನ್ವಯಿಸುವುದಿಲ್ಲ. ಈ ಅವ್ಯಾಪ್ತಿಯನ್ನು 
ನಿವಾರಿಸಲು तद्वति ಎಂಬುದಕ್ಕೆ तत्सम्बन्धवति ಎಂದು ಅರ್ಥೈಸಬೇಕು. ಆಗ ಘಟತ್ವವು 
ಘಟಸಂಬಂಧದ ಅಧಿಕರಣವಾಗುತ್ತದೆ. ಹೀಗೆ ಅವ್ಯಾಪ್ತಿದೋಷ ನಿವಾರಣೆಯಾಗುತ್ತದೆ. 

ವಿಶೇಷ್ಯ, ವಿಶೇಷಣ ಮತ್ತು ಪ್ರಕಾರಗಳಲ್ಲಿಯ ವ್ಯತ್ಯಾಸ ಹೀಗಿದೆ--ಅನುಭವಕ್ಕೆ ಯಾವುದು 
ವಿಷಯವಾಗುವುದೋ ಅದೇ ವಿಶೇಷ್ಯ. ಅದರಲ್ಲಿರುವ ಅಸಾಧಾರಣಧರ್ಮವೇ ವಿಶೇಷಣ. ಆ 
ಧರ್ಮವು ಆ ವಸ್ತುವಿನ ಜ್ಞಾನದ ವೈಶಿಷ್ಟ್ಯವಾದಾಗ "ಪ್ರಕಾರ' ಎನಿಸುತ್ತದೆ. ಹೀಗೆ ವಿಶೇಷಣವು 
ವಿಷಯನಿಷ್ಠವೂ ಪ್ರಕಾರವು ಜ್ಞಾನನಿಷ್ಠವೂ ಆಗಿರುತ್ತದೆ. ಉದಾಹರಣೆಗೆ इद रजतम्‌ ಎಂಬ 
ಜ್ಞಾನದಲ್ಲಿ ರಜತತ್ವವು ರಜತದ ವಿಶೇಷಣವೂ ರಜತಜ್ಞಾನದ ಪ್ರಕಾರವೂ ಆಗಿದೆ. 

ಒಂದು ವಸ್ತುವಿನ ಜ್ಞಾನದಲ್ಲಿ ಇನ್ನೊಂದು ವಸ್ತುವಿನ ಧರ್ಮವು ಪ್ರಕಾರವಾಗಿ ತೋರುವುದೇ 
ಅಯಥಾರ್ಥ. ಉದಾಹರಣೆಗೆ, ರಜತತ್ವವನ್ನು ಹೊಂದಿರದ ಶುಕ್ತಿಯ ಜ್ಞಾನದಲ್ಲಿ ರಜತತ್ವವು 
ಪ್ರಕಾರವಾಗಿ ತೋರುವ ಜ್ಞಾನ. 

ಇದೇ ರೀತಿಯ ಇನ್ನೊಂದು ಉದಾಹರಣೆಯೆಂದರೆ ರಜ್ಜು-ಸರ್ಪಜ್ಞಾನ. ಇಲ್ಲಿರಜ್ಜುವಿನಲ್ಲಿ 
(ಹಗ್ಗದಲ್ಲಿ) ಸರ್ಪದ ಪ್ರತೀತಿಯಾಗುತ್ತದೆ. ರಜ್ಜುವು ರಜ್ಜುತ್ತವನ್ನು ಹೊಂದಿದೆ. ಆದರೆ ಅದನ್ನು 
ಕುರಿತ ನಮ್ಮ ಜ್ಞಾನದಲ್ಲಿರಜ್ಜುತ್ತದ ಬದಲು ಸರ್ಪತ್ವ ಪ್ರತೀತವಾಗುತ್ತದೆ. ಆತ್ಯಂತಿಕವಾಗಿ ನಮಗೆ 
ಪ್ರತೀತವಾಗುವುದು ಸರ್ಪ. ಇರುವ ವಸ್ತು ರಜ್ಜು - ಹೀಗಾಗಿ ಇದು ಅಯಥಾರ್ಥಾನುಭವ. ಇದನ್ನೇ 
ಭ್ರಮ ಎಂದೂ ಕರೆಯಲಾಗುತ್ತದೆ. 

ಅಯಥಾರ್ಥಾನುಭವದ ವ್ಯಾಖ್ಯೆ ಕೆಲವೆಡೆ ದೋಷಪೂರ್ಣವಾಗಬಹುದು. ಉದಾಹರಣೆಗೆ 
ವೃಕ್ಷ-ಕಪಿಸಂಯೋಗ. ಮರವೊಂದರ ತುದಿಯ ರೆಂಬೆಯ ಮೇಲೆ ಮಂಗವಿದೆ. ಆದರೆ ಬುಡದಲ್ಲಿ 
ಇಲ್ಲ. ಇದರಿಂದಾಗಿ ಮಂಗ ಇರುವ ಮರದಲ್ಲಿಯೇ ಮಂಗದ ಅಭಾವವೂ ತೋರುತ್ತದೆ. ಆದ್ದರಿಂದ 
कपिसंयोगी वृक्ष: ಎಂಬ ಜ್ಞಾನದಲ್ಲಿ ಅಯಥಾರ್ಥಾನುಭವದ ವ್ಯಾಖ್ಯೆ ಅತಿವ್ಯಾಪ್ತವಾಗುತ್ತದೆ. ಮರ 
ಹಾಗೂ ಮಂಗದ ನಡುವೆ ಸಂಯೋಗಸಂಬಂಧವಿದೆ. ಸಂಯೋಗ ಎಂಬುದು ಒಂದು ಗುಣ. 
ಮರವು ದ್ರವ್ಯ. ದ್ರವ್ಯ-ಗುಣಗಳ ನಡುವೆ ಇರುವ ಸಂಬಂಧ ಸಮವಾಯ. ಈ ಸಮವಾಯ 
ಸಂಬಂಧದಿಂದ ಕಪಿಸಂಯೋಗದ ಅಭಾವವನ್ನು ಹೇಳಲಾಗುವುದಿಲ್ಲ. ಏಕೆಂದರೆ ಸಂಯೋಗದ 
ಅಭಾವ ವಿಶೇಷಣ-ವಿಶೇಷ್ಯಸಂಬಂಧದಿಂದ ಇರುತ್ತದೆ. ಆದ್ದರಿಂದ ಲಕ್ಷಣ ಅತಿವ್ಯಾಪ್ತವಾಗುವುದಿಲ್ಲ. 


60 ತರ್ಕಸಂಗ್ರಹ 


ಇನ್ನು ಅಭಾವವನ್ನು ಯಾವ ನಿಶ್ಚಿತ ಅಧಿಕರಣದಲ್ಲಿ ಹೇಳಲಾಗುವುದೋ ಅದೇ ನಿಶ್ಚಿತ ಅಧಿಕರಣದಲ್ಲಿ 
ಕಪಿ-ಸಂಯೋಗವಿದ್ದರೆ ಲಕ್ಷಣ ಅತಿವ್ಕಾಪ್ತವಾಗಲು ಸಾಧ್ಯ. ಆದರೆ ಪ್ರಸ್ತುತ ಉದಾಹರಣೆಯಲ್ಲಿ 
ಕಪಿಸಂಯೋಗ ಶಾಖಾಗ್ರದಲ್ಲಿ; ಅದರ ಅಭಾವ ವೃಕ್ಷಮೂಲದಲ್ಲಿ. ಹೀಗಾಗಿ ಏಕಾಧಿಕರಣವಿಲ್ಲ. 


ಆದ್ದರಿಂದಲೂ ಲಕ್ಷಣ ಅತಿವ್ಯಾಪ್ತವಾಗುವುದಿಲ್ಲ. 


3೫. ಯಥಾರ್ಥಾನುಭವದ ಪ್ರತ್ಯಕ್ಷ, ಅನುಮತಿ, ಉಪಮಿತಿ ಮತ್ತು ಶಾಬ್ದಎಂಬ ಪ್ರಭೇದಗಳಿಗೆ 
ಕ್ರಮವಾಗಿ ಪ್ರತ್ಯಕ್ಷ, ಅನುಮಾನ, ಉಪಮಾನ ಮತ್ತು ಶಬ್ದಗಳು ಕರಣಗಳಾಗಿವೆ. ಗ್ರಂಥಕಾರನು 
ಸಾಂದರ್ಭಿಕವಾಗಿ ಕರಣ, ಕಾರಣ ಮತ್ತು ಕಾರ್ಯಗಳನ್ನು ವಿವರಿಸುತ್ತಾನೆ. ಕಾರಣದ ಲಕ್ಷಣವು 
ಕಾರ್ಯವನ್ನು, ಕರಣದ ಲಕ್ಷಣವು ಕಾರಣವನ್ನು ಅಪೇಕ್ಷಿಸುವುದರಿಂದ ಇಲ್ಲಿಕಾರ್ಯ, ಕಾರಣ ಮತ್ತು 
ಕರಣ ಎಂಬ ಕ್ರಮದಲ್ಲಿವಿವರಿಸಲಾಗಿದೆ. 

ಪ್ರತಿಯೊಂದು ವಸ್ತುವೂ ಉತ್ಪನ್ನವಾಗುವ ಪೂರ್ವದಲ್ಲಿ ಅದರ ಅಭಾವವಿರುತ್ತದೆ. ಈ 
ಅಭಾವಕ್ಕೆ ಪ್ರತಿಯೋಗಿಯಾಗಿರುವುದೇ ಕಾರ್ಯ. 

ಸಾಮಾನ್ಯವಾಗಿ ಕಾರ್ಯಕ್ಕೆ ಪೂರ್ವಭಾವಿಯಾಗಿರುವುದೇ ಕಾರಣ. ಆದರೆ ಕಾರ್ಯಕ್ಕೆ 
ಪೂರ್ವವೃತ್ತಿಯಾಗಿರುವುದೆಲ್ಲವೂ ನಿಷ್ಕೃಷ್ಟುರ್ಥದಲ್ಲಿಕಾರಣವಾಗುವುದಿಲ್ಲ. ಆದ್ದರಿಂದ ಲಕ್ಷಣದಲ್ಲಿ 
"ನಿಯತ'ಪದಪ್ರಯೋಗವಿದೆ. ಉದಾಹರಣೆಗೆ, ಘಟ ಎಂಬ ಕಾರ್ಯಕ್ಕೆ ಮಣ್ಣನ್ನು ಹೊತ್ತುತರುವ 
ಕತ್ತೆಯು ಪೂರ್ವವರ್ತಿಯಾಗಿದ್ದರೂ ನಿಯತವಲ್ಲ. "ಪೂರ್ವವೃತ್ತಿ' ಎಂಬ ಪದಪ್ರಯೋಗವಿಲ್ಲದಿದ್ದರೆ 
ಕಾರ್ಯದಲ್ಲಿಯೇ ಅತಿವ್ಯಾಪ್ತಿ ಬರುತ್ತದೆ. ಹೀಗಿದ್ದರೂ ಕುಂಭಕಾರನ ತಂದೆಯೂ ಘಟವೆಂಬ 
ಕಾರ್ಯಕ್ಕೆ ಪೂರ್ವವೃತ್ತಿಯಾದುದರಿಂದ ಅವನಲ್ಲಿಅತಿವ್ಯಾಪ್ತಿ ಬರುತ್ತದೆ. ಆದ್ದರಿಂದ ಉಕ್ತಲಕ್ಷಣಕ್ಕೆ 
ದೀಪಿಕೆಯಲ್ಲಿ अनन्यथासिद्धत्वे सति ಎಂಬ ವಿಶೇಷಣವನ್ನು ಸೇರಿಸಲಾಗಿದೆ. ಅನ್ಯಥಾಸಿದ್ಧವೆಂದರೆ 
ಕಾರಣದ ಜೊತೆ ನಿಯತವಾಗಿ ಇರುವಂಥವು ಮತ್ತು ಕಾರ್ಯಕ್ಕೆ ಅನಿವಾರ್ಯವಲ್ಲದ ಕಾರಣಗಳು. 
ಈ ಮೂಲಕವಾಗಿ ದೀಪಿಕೆಯು ಘಟಕ್ಕೆ ಕುಂಭಕಾರನ ತಂದೆ, ದಂಡದಲ್ಲಿರುವ ದಂಡತ್ವ 
ಮೊದಲಾದವುಗಳನ್ನು ನಿವಾರಿಸುತ್ತದೆ. ಹೀಗೆ ಅನ್ಯಥಾಸಿದ್ದವಲ್ಲದ ಕಾರ್ಯನಿಯತ ಪೂರ್ವವೃತ್ತಿ- 
ಯಾಗಿರುವುದೇ ಕಾರಣ. 

ಸಮವಾಯಿಕಾರಣವನ್ನು ಉಪಾದಾನಕಾರಣ ಎಂದೂ ಕರೆಯುತ್ತಾರೆ. ಇದು ಕಾರ್ಯವು 
ನಾಶವಾಗುವವರೆಗೂ ಅದರಲ್ಲಿಇರುತ್ತದೆ. ದ್ರವ್ಯವು ಮಾತ್ರ ಸಮವಾಯಿಕಾರಣವಾಗಬಲ್ಲದು. 

ಕಾರ್ಯ ಮತ್ತು ಸಮವಾಯಿಕಾರಣಗಳ ನಡುವೆ ಸಂಬಂಧಸ್ಥಾಪಕವಾಗಿ ಅಸಮವಾಯಿ ಎಂಬ 
ಕಾರಣವನ್ನು ಅಂಗೀಕರಿಸುತ್ತಾರೆ. ಗುಣ ಅಥವಾ ಕರ್ಮಗಳು ಮಾತ್ರ ಅಸಮವಾಯಿಕಾರಣ- 
ವಾಗಬಲ್ಲವು. 

ಅಸಮವಾಯಿಕಾರಣದಲ್ಲಿಎರಡು ಪ್ರಕಾರಗಳಿವೆ: 
1. कार्येण सह एकस्मिन्‌ अर्थे समवेतं सत्‌ कारणम्‌। ಎಂದರೆ ಕಾರ್ಯದೊಡನೆ ಒಂದು 


ಅಧಿಕರಣದಲ್ಲಿ ಸಮವಾಯಸಂಬಂಧದಿಂದ ಇದ್ದು ಕಾರ್ಯಕ್ಕೆ ಕಾರಣವಾಗಿರುವುದು. ಇದನ್ನು ಈ 
ಕೆಳಗಿನಂತೆ ಚಿತ್ರಿಸಬಹುದು: 


ತರ್ಕಸಂಗಹ 61 


ತಂತು (ಅಧಿಕರಣ) 


ತಂತುಸಂಯೋಗ 


2. कारणेन सह एकस्मिन्‌ अर्थे समवेतं सत्‌ कारणम्‌। ಅಂದರೆ ಸಮವಾಯಿಕಾರಣದೊಡನೆ 
ಒಂದು ಅಧಿಕರಣದಲ್ಲಿಸಮವಾಯಸಂಬಂಧದಿಂದ ಇದ್ದು ಕಾರ್ಯಕ್ಕೆ ಕಾರಣವಾಗಿರುವುದು. ಇದನ್ನು 
ಹೀಗೆ ಚಿತ್ರಿಸಬಹುದು: 


ಪಟರೂಪ (ಕಾರ್ಯ) 
ಹಟ (ಸಮವಾಯಿಕಾರಣ) ___.> 


ಈ” ಅಸಮವಾಯಿ 


ನಿಮಿತ್ತಕಾರಣವು ದ್ರವ್ಯ, ಗುಣ, ಕರ್ಮ ಇವುಗಳಲ್ಲಿಯಾವುದೂ ಆಗಬಹುದು. ಇವುಗಳಲ್ಲಿ 
ಸಮವಾಯಿ ಮತ್ತು ಅಸಮವಾಯಿಗಳು ಕಾರ್ಯದಿಂದ ಪ್ರತ್ಯೇಕಿಸಲಾಗದ ಕಾರಣಗಳಾದರೆ 
ನಿಮಿತ್ತಕಾರಣವನ್ನು ಕಾರ್ಯದಿಂದ ಪ್ರತ್ಯೇಕಿಸಬಹುದು. 

ಕರಣದ ಲಕ್ಷಣದಲ್ಲಿ "ಅಸಾಧಾರಣ' ಎಂಬ ಪದ ಸಾಧಾರಣಕಾರಣಗಳನ್ನು ವ್ಯಾವರ್ತನ- 
ಗೊಳಿಸುತ್ತದೆಯಾದರೂ ಅತಿವ್ಯಾಪ್ತಿದೋಷದಿಂದ ಕೂಡಿದೆ. ಉದಾಹರಣೆಗಾಗಿ, ಘಟಕ್ಕೆ ದಂಡವು 
ಅಸಾಧಾರಣನಿಮಿತ್ತಕಾರಣವಾದರೂ ಅರಣ್ಯದಲ್ಲಿಯ ದಂಡ ಕಾರಣವಾಗಲಾರದು. ಅದನ್ನು 
ವ್ಯಾವರ್ತನಗೊಳಿಸುವುದಕ್ಕಾಗಿ "ವ್ಯಾಪಾರವತ್‌' ಎಂಬ ವಿಶೇಷಣವನ್ನು ಲಕ್ಷಣದಲ್ಲಿ ಸೇರಿಸಬೇಕು. 

"ವ್ಯಾಪಾರ' ಎಂದರೆ ದ್ರವ್ಯದಿಂದ ಭಿನ್ನವಾಗಿದ್ದು ತಾನು ಯಾವುದರಿಂದ ಜನಿಸುವುದೋ 
ಅದರಿಂದ ಜನ್ಯವಾದುದಕ್ಕೆ ತಾನು ಜನಕವಾಗಿರುವುದು. द्रव्येतरत्वे सति तज्जन्यत्वे सति 
तज्जन्यजनकत्वम्‌। ಉದಾಹರಣೆಗೆ, ವೃಕ್ಷಚ್ಛೇದನ ಎಂಬ ಕಾರ್ಯದಲ್ಲಿಪರಶುವೃಕ್ಷಸಂಯೋಗವು 
ವ್ಯಾಪಾರವಾಗಿದೆ. ಅದು ಪರಶುವಿನಿಂದ ಜನಿಸಿ ಪರಶುವಿನಿಂದಲೇ ಉಂಟಾಗುವ ವೃಕ್ಷಚ್ಛೇದನ 


62 ತರ್ಕಸಂಗಹ 


ಎಂಬ ಕಾರ್ಯಜನಕವಾಗಿದೆ. ಆದ್ದರಿಂದ ಕರಣದ ನಿಜವಾದ ಲಕ್ಷಣವು व्यापारवत्‌ असाधारणं 
कारणम्‌ ಎಂದಾಗುತ್ತದೆ. 


31. ಪ್ರತ್ಯಕ್ಷ ಎಂಬ ಪದವು "ಪ್ರತ್ಯಕ್ಷಜ್ಞಾನ' ಮತ್ತು "ಜ್ಞಾನಸಾಧನ' ಎಂಬ ಅರ್ಥದ್ವಯಗಳಲ್ಲಿ 
ಪ್ರಯೋಗಿಸಲ್ಪಟ್ಟಿದ್ದು ಸಂದರ್ಭಾನುಗುಣವಾಗಿ ಅವುಗಳನ್ನು ಗ್ರಹಿಸಿಕೊಳ್ಳಬೇಕು. 
ಲಕ್ಷಣದಲ್ಲಿ "ಜ್ಞಾನ'ಪದವು ಸನ್ನಿಕರ್ಷದ್ದಂಸದಲ್ಲಿ ಅತಿವ್ಯಾಪ್ತಿಯನ್ನು ನಿವಾರಿಸುತ್ತದೆ. 
ಸನ್ನಿಕರ್ಷಧ್ವಂಸವು ಇಂದ್ರಿಯಾರ್ಥಸನ್ನಿಕರ್ಷದಿಂದಲೇ ಜನಿಸಿದರೂ ಜ್ಞಾನವಲ್ಲ. ಅನುಮಿತ್ಕಾದಿಗಳಲ್ಲಿ 
ಅತಿವ್ಯಾಪ್ತಿನಿವಾರಣೆಗಾಗಿ “ಇಂದ್ರಿಯಾರ್ಥಸನ್ನಿಕರ್ಷಜನ್ಯಮ್‌' ಎಂಬ ಪದವಿದೆ. ಹೀಗಿದ್ದರೂ 
ಉಕ್ತಲಕ್ಷಣವು ಈಶ್ವರನಿಗಾಗುವ ಪ್ರತ್ಯಕ್ಷವನ್ನು ಒಳಗೊಳ್ಳದೇ ಅವ್ಯಾಪ್ತಿದೋಷಗ್ರಸವಾಗುತ್ತದೆ. 
ಆದ್ದರಿಂದ ज्ञानाकरणक ज्ञान प्रत्यक्षम्‌ ಎಂಬ ಲಕ್ಷಣಾಂತರವನ್ನು ಆಶ್ರಯಿಸಲಾಗಿದೆ. ಯಾವ 
ಜ್ಞಾನಕ್ಕೆ ಬೇರೊಂದು ಜ್ಞಾನ ಕರಣವಾಗದೋ ಆ ಜ್ಞಾನವ ಪ್ರತ್ಯಕ್ಷ. ಈಶ್ವರನು ಸರ್ವಜ್ಞನಾದುದರಿಂದ 
ಮತ್ತು ಅವನ ಜ್ಞಾನವು ನಿತ್ಯವಾದುದರಿಂದ ಈಶ್ವರನಿಗಾಗುವ ಪ್ರತ್ಯಕ್ಷಜ್ಞಾನವು ಇಂದ್ರಿಯಾರ್ಥ- 
ಸನ್ನಿಕರ್ಷಜನ್ಯವಾದುದಲ್ಲ, ಹೀಗೆ ಅತಿವ್ಯಾಪ್ತಿದೋಷ ನಿವಾರಣೆಯಾಗುತ್ತದೆ. ಜೊತೆಗೆ ಈ ಲಕ್ಷಣವು 
ಅನುಮಿತಿ, ಉಪಮಿತಿ ಮತ್ತು ಶಾಬ್ದಜ್ಞಾನಗಳನ್ನು ವ್ಯಾವರ್ತನಗೊಳಿಸುತ್ತದೆ. ಏಕೆಂದರೆ ಈ ಮೂರು 
ಜ್ಞಾನಗಳಿಗೆ ಜ್ಞಾನಾಂತರದ ಆವಶ್ಯಕತೆ ಇದೆ. ಆದರೆ ಈ ಲಕ್ಷಣವು ಪ್ರತ್ಯಕ್ಷದ ಪ್ರಧಾನಭೇದವಾದ 
ಸವಿಕಲ್ಪಕಪ್ರತ್ಯಕ್ಷವನ್ನು ಒಳಗೊಳ್ಳದೇ ಅವ್ಯಾಪ್ತಿದೋಷದಿಂದ ಕೂಡಿದೆ. ಏಕೆಂದರೆ ಸವಿಕಲ್ಪಕಪ್ರತ್ಯಕ್ಷಕ್ಕೆ 
ನಿರ್ವಿಕಲ್ಪಕಪ್ರತ್ಯಕ್ಷ ಕರಣವಾಗಿರುತ್ತದೆ. ಆದ್ದರಿಂದ ತರ್ಕಸಂಗ್ರಹದ ಮೂಲಲಕ್ಷಣವೇ ಹೆಚ್ಚು 
ಸಾಧುವಾಗಿ ತೋರುತ್ತದೆ. ತರ್ಕಸಂಗ್ರಹಕಾರನಿಗೆ ಲೌಕಿಕಪ್ರತ್ಯಕ್ಷವೇ ಪ್ರಧಾನಲಕ್ಷ್ಯವಾದುದರಿಂದ 
ಅಲೌಕಿಕವಾದ ಈಶ್ವರಪ್ರತ್ಯಕ್ಷದಲ್ಲಿ ಅವ್ಯಾಪ್ತಿದೋಷಕ್ಕೆ ಅವಕಾಶವೂ ಇಲ್ಲ. 
ಸವಿಕಲ್ಪಕಪ್ರತ್ಯಕ್ಷದ ಪೂರ್ವಭಾವಿ ಅವಸ್ಥೆಯಾಗಿ ತಾರ್ಕಿಕರು ನಿರ್ವಿಕಲ್ಪಕಪ್ರತ್ಯಕ್ಷವನ್ನು' 
ಅಂಗೀಕರಿಸುತ್ತಾರೆ. ಪ್ರತ್ಯಕ್ಷದ ಪ್ರಥಮ ಅವಸ್ಥೆಯಲ್ಲಿ ಒಂದು ವಸ್ತುವಿನ ಸತ್ತಾ ಅಥವಾ ಭಾವರೂಪತೆ 
ಮಾತ್ರ ಗೃಹೀತವಾಗುತ್ತದೆ. ಇಲ್ಲಿ ಆ ವಸ್ತುವು ಇತರ ವಸ್ತುಜ್ಞಾನಗಳಿಂದ ವ್ಯಾವೃತ್ತವಾಗಿಲ್ಲ. ಈ 
ಅವಸ್ಥೆಯಲ್ಲಿಎದುರಿಗಿರುವ ವಸ್ತು ಮತ್ತು ಅದರ ಧರ್ಮ ಇವೆರಡರ ಸಂಬಂಧ ಪ್ರತ್ಯಕ್ಷವಾಗುವುದಿಲ್ಲ. 
ಆದ್ದರಿಂದ ನಿರ್ವಿಕಲ್ಪಕಪ್ರತ್ಯಕ್ಷವನ್ನು विशेषणविशेष्यसम्बन्थानवगाहिज्ञानम्‌ ಎನ್ನುತ್ತಾರೆ. 
ಒಂದು ವಸ್ತುವಿನ ಪ್ರತ್ಯಕ್ಷವಾಗಬೇಕಾದರೆ ಆ ವಸ್ತುವಿನ ಧರ್ಮದ ಜ್ಞಾನ ಅವಶ್ಯವಾಗುತ್ತದೆ. 
ಏಕೆಂದರೆ ವಿಶೇಷಣವನ್ನು ಗ್ರಹಿಸದ ಬುದ್ಧಿಯು ವಿಶೇಷ್ಯವನ್ನು 3९००९०२५८७ नागृहीतविशेषणा 
बुद्धिः विशेष्यमुपसद्क्रामति। ಹೀಗೆ ಒಂದು ವಸ್ತುವಿನ ಪ್ರತ್ಯಕ್ಷದಲ್ಲಿಆ ವಸ್ತುಹಾಗೂ ಅದರ ಧರ್ಮ 
ಇವುಗಳ ಸಂಬಂಧವನ್ನು ಗ್ರಹಿಸಿ ಆ ಧರ್ಮವೇ ಜ್ಞಾನದಲ್ಲಿ ಪ್ರಕಾರವಾಗಿ ತೋರುವುದೇ ಸವಿಕಲ್ಪಕ 
ಪ್ರತ್ಯಕ್ಷ. ಆದ್ದರಿಂದ ಸವಿಕಲ್ಪಕವನ್ನು नामजात्यादिविशेषणविशेष्यसम्बन्धावगाहिज्ञानम्‌ ಎಂದು 
ವ್ಯಾಖ್ಯಾನಿಸಲಾಗಿದೆ. ಗ್ರಂಥದಲ್ಲಿ ನೀಡಿದ डित्थोऽयम्‌ ಇತ್ಯಾದಿ ಉದಾಹರಣೆಗಳು ವಿಶೇಷಣ 
ಮತ್ತು ಪ್ರಕಾರಗಳಲ್ಲಿ ಕ್ರಮವಾಗಿ ಸಂಜ್ಞಾ, ಜಾತಿ, ಗುಣ, ಕ್ರಿಯೆಗಳೆಂಬ ನಾಲ್ಕು ವಿಧಗಳನ್ನು 
ಪ್ರತಿನಿಧಿಸುತ್ತವೆ. 


ತರ್ಕಸಂಗ್ರಹ ತಾ 


ಇಂದ್ರಿಯಗಳು ತಮ್ಮ ಅರ್ಥಗಳ ಜೊತೆ ಆರು ವಿಧವಾಗಿ ಸಂಬಂಧ ಹೊಂದಲು ಸಾಧ್ಯ. 
ಇದನ್ನೇ ಷಡ್ವಿಧಸನ್ನಿಕರ್ಷ ಎಂದು ಕರೆಯುತ್ತಾರೆ. ಆರು ಇಂದ್ರಿಯಗಳಲ್ಲಿ ಚಕ್ಸು, ತ್ವಕ್‌ ಮತ್ತು ಮನಸ್‌ 
ಇವು ಮೂರು ದ್ರವ್ಯಗ್ರಾಹಕಗಳು ಮತ್ತು ಘ್ರಾಣ, ರಸನ ಹಾಗೂ ಶ್ರೋತ್ರಗಳು ಗುಣಗ್ರಾಹಕಗಳು 
ಆಗಿವೆ ಎಂದು ತರ್ಕಸಂಗ್ರಹದ ಟೀಕೆಯಲ್ಲಿ ಒಂದಾದ ನ್ಯಾಯಬೋಧಿನಿಯಲ್ಲಿ ವಿವರಿಸಲಾಗಿದೆ. 
ತಾರ್ಕಿಕರ ಪ್ರಕಾರ ಪ್ರತ್ಯಕ್ಷಜ್ಞಾನ ಉಂಟಾಗುವ ಕ್ರಮ ಹೀಗಿದೆ: ಮೊದಲು ಆತ್ಮನು ಮನಸ್ಸಿನೊಂದಿಗೆ 
ಸಂಬಂಧ ಹೊಂದುತ್ತಾನೆ. ಮನಸ್ಸು ಇಂದ್ರಿಯಗಳೊಡನೆ, ಇಂದ್ರಿಯಗಳು ಅರ್ಥಗಳೊಡನೆ ಸಂಬಂಧ 
ಹೊಂದುತ್ತವೆ. ಬಳಿಕ ಪ್ರತ್ಯಕ್ಷಜ್ಞಾನವುಂಟಾಗುತ್ತದೆ. आत्मा मनसा संयुज्यते, मनः इन्द्रियेण, 
इन्द्रियमर्थेन, ततः प्रत्यक्षम्‌। 

ಷಡ್ಡಿಧಸನ್ನಿಕರ್ಷಗಳಲ್ಲಿ ಆರನೆಯದಾದ ವಿಶೇಷಣ-ವಿಶೇಷ್ಯಭಾವವು ವಿವರಣೆಯನ್ನು 
ಅಪೇಕ್ಷಿಸುತ್ತದೆ. ಮೊದಲಿನ ಐದು ಸನ್ನಿಕರ್ಷಗಳಿಂದ ದ್ರವ್ಯ, ಗುಣ, ಕರ್ಮ ಮತ್ತು ಸಾಮಾನ್ಯ ಎಂಬ 
ನಾಲ್ಕು ಪದಾರ್ಥಗಳು ಗೃಹೀತವಾಗುತ್ತವೆ. ಕರ್ಮವು ಯಾವ ಸನ್ನಿಕರ್ಷದಿಂದ ಪ್ರತ್ಯಕ್ಷವಾಗುವುದೆಂದು 
ಗ್ರಂಥದಲ್ಲಿ ಉಕ್ತವಾಗಿಲ್ಲ. ಆದರೆ ಕರ್ಮವು ದ್ರವ್ಯಾಶ್ರಿತವಾದುದರಿಂದ, ದ್ರವ್ಯ ಮತ್ತು ಕರ್ಮಗಳ 
ನಡುವೆ ಸಮವಾಯಸಂಬಂಧವಿರುವುದರಿಂದ ಕರ್ಮಪ್ರತ್ಯಕ್ಷದಲ್ಲಿ ಸಂಯುಕ್ತಸಮವಾಯವು 
ಸನ್ನಿಕರ್ಷ- ವಾಗುತ್ತದೆ. ಐದನೆಯ ಪದಾರ್ಥವಾದ ವಿಶೇಷವು ಪರಮಾಣುಧರ್ಮವಾದುದರಿಂದ 
ಇಂದ್ರಿಯ ಪ್ರತ್ಯಕ್ಷವಲ್ಲ. ನೈಯಾಯಿಕರು ಸಮವಾಯವು ವಿಶೇಷಣ-ವಿಶೇಷ್ಯಭಾವಸನ್ನಿಕರ್ಷದಿಂದ 
ಪ್ರತ್ಯಕ್ಷ- ವಾಗುತ್ತದೆ ಎಂದು ಒಪ್ಪುತ್ತಾರೆ. ವಿಶೇಷಣ-ವಿಶೇಷ್ಯಭಾವಸನ್ನಿಕರ್ಷವನ್ನು ಅಭಾವಕ್ಕೆ ಮಾತ್ರ 
ಹೇಳಿದುದರಿಂದ ಸಮವಾಯವು ಇಂದ್ರಿಯಪ್ರತ್ಯಕ್ಷವಲ್ಲ ಎಂಬ ವೈಶೇಷಿಕರ ಅಭಿಪ್ರಾಯ 
ತರ್ಕಸಂಗ್ರಹಕಾರನಿಗೂ ಸಮ್ಮತವಾದುದು. 

ಅಭಾವವು ಭಾವಭಿನ್ನಪದಾರ್ಥವಾದುದರಿಂದ ಸಂಯೋಗ ಅಥವಾ ಸಮವಾಯ 
ಸನ್ನಿಕರ್ಷಗಳಿಂದ ಗೃಹೀತವಾಗಲಾರದು. ಆದ್ದರಿಂದ ಅಭಾವಪ್ರತ್ಯಕ್ಷಕ್ಕೆ ವಿಶೇಷ್ಯ-ವಿಶೇಷಣಭಾವ 
ವೆಂಬ ಬೇರೆಯದೇ ಆದ ಸನ್ನಿಕರ್ಷವನ್ನು ಕಲ್ಪಿಸಲಾಗಿದೆ. ಉದಾಹರಣೆಗೆ, ಭೂತಲದಲ್ಲಿರುವ 
ಘಟವು ಸಂಯೋಗಸನ್ನಿಕರ್ಷದಿಂದ ಪ್ರತ್ಯಕ್ಷವಾಗುತ್ತದೆ. ಅದೇ ಭೂತಲದಲ್ಲಿರುವ ಘಟಾಭಾವವೂ 
ಭೂತಲದ ಮೂಲಕವೇ ಪ್ರತ್ಯಕ್ಷವಾಗುತ್ತದೆ. ಹೀಗೆ ಭೂತಲದಲ್ಲಿರುವ ಘಟಾಭಾವವ ಚಕ್ಷುರಿಂದ್ರಿಯ 
ಮತ್ತು ಭೂತಲಗಳ ನಡುವಿನ ಸಂಯೋಗದ ಜೊತೆಗೆ ಭೂತಲ ಮತ್ತು ಘಟಾಭಾವಗಳ ನಡುವಿನ 
ವಿಶೇಷಣ-ವಿಶೇಷ್ಯಭಾವದಿಂದ ಪ್ರತ್ಯಕ್ಷವಾಗುತ್ತದೆ. ಈ ಸನ್ನಿಕರ್ಷವು ವಿಶೇಷಣತಾಸನ್ನಿಕರ್ಷ ಮತ್ತು 
ವಿಶೇಷ್ಠತಾಸನ್ನಿಕರ್ಷವೆಂದು ಎರಡು ವಿಧವಾಗಿರುತ್ತದೆ. षटाभाववत्‌ भूतलम्‌ ಎಂಬಲ್ಲಿ 
ಘಟಾಭಾವವು ವಿಶೇಷಣವಾಗಿಯೂ भूतले घटाभावः ಎನ್ನುವಲ್ಲಿಘಟಾಭಾವವ ವಿಶೇಷ್ಯವಾಗಿಯೂ 
ಪ್ರತ್ಯಕ್ಷವಾಗುತ್ತದೆ. 

ಇವೆರಡು ಪ್ರಯೋಗಗಳೂ ಒಂದೇ ಅರ್ಥವನ್ನು ಬೋಧಿಸಿದರೂ ಈ ಪ್ರಯೋಗಗಳಲ್ಲಿಯ 
ಭಾಷಾಭಿನ್ನತೆಯಿಂದ ಜ್ಞಾನದಲ್ಲಿಯೂ ಸೂಕ್ಷ್ಮವಾದ ವ್ಯತ್ಯಾಸವಾಗುತ್ತದೆ. ಮೊದಲನೆಯ 
ಪ್ರಯೋಗದಲ್ಲಿ ಭೂತಲಕ್ಕೆ ಪ್ರಾಧಾನ್ಯವಿದ್ದರೆ ಎರಡನೆಯ ಪ್ರಯೋಗದಲ್ಲಿ ಘಟಾಭಾವಕ್ಕೆ 
ಪ್ರಾಧಾನ್ಯವಿದೆ. 


64 ತರ್ಕಸಂಗಹ 


ಇಲ್ಲಿ ಪ್ರತ್ಯಭಿಜ್ಞಾ, ಸ್ಮೃತಿ ಹಾಗೂ ಅಭಾವ ಇವುಗಳ ಪರಸ್ಪರವ್ಯತ್ಕಾಸವನ್ನು ತಿಳಿಯುವು- 
ದೊಳಿತು. 
ಪ್ರತ್ಯಭಿಜ್ಞೆಯಲ್ಲಿ ಈಗ ಪ್ರತ್ಯಕ್ಷವಾದ ವ್ಯಕ್ತಿಯು ಪೂರ್ವಪ್ರತ್ಯಕ್ಷವಾದ ವ್ಯಕ್ತಿಯೇ ಎಂಬ 
ಅಭೇದಜ್ಞಾನವಿರುತ್ತದೆ. ಸ್ಮೃತಿಯಲ್ಲಿ ಪೂರ್ವಪ್ರತ್ಯಕ್ಷವ್ಯಕ್ತಿಯು ಈಗ ಪ್ರತ್ಯಕ್ಷವಾಗಿರುವುದಿಲ್ಲ. 
ಪ್ರತ್ಯಭಿಜ್ಞಾಸ್ಮೃತಿಗಳು ಹಾಗೂ ಅಭಾವ ಇವುಗಳ ನಡುವಿನ ವ್ಯತ್ಯಾಸವನ್ನು ಗ್ರಹಿಸುವ ಮುನ್ನ 
ಅಭಾವದ ಸ್ವರೂಪವನ್ನು ಇನ್ನೊಮ್ಮೆ ವಿಶದಪಡಿಸಿಕೊಳ್ಳುವುದು ಅಪೇಕ್ಷಣೀಯ. ಅಭಾವದ 
ವಿಭಾಗಗಳು ತುಂಬ ವಿಭಿನ್ನ ಸ್ವರೂಪದವುಗಳಾದ್ದರಿಂದ ಅಭಾವಕ್ಕೆ ಸಾಮಾನ್ಯವ್ಯಾಖ್ಯೆಯನ್ನು 
ತಾರ್ಕಿಕಗ್ರಂಥಗಳಲ್ಲಿನೀಡಲಾಗಿಲ್ಲ. भावभिन्न: पदार्थः ಎಂಬುದಾಗಲಿ प्रतियोगिज्ञानाधीनज्ञान- 
विषयत्वम्‌ ಎಂಬುದಾಗಲಿ ಶಾಬ್ದಿಕವ್ಯಾಖ್ಯೆಗಳು ಮಾತ್ರ. ಅಭಾವದ ಒಂದು ಪ್ರಕಾರವಾದ 
ಪ್ರಾಗಭಾವದಲ್ಲಿ ಉತ್ಪನ್ನವ್ಯಕ್ತಿಯನ್ನು ಗ್ರಹಿಸಿದ ಬಳಿಕವಷ್ಟೇ ಆ ವ್ಯಕ್ತಿಯ ಅಭಾವ ಆ ಪೂರ್ವದಲ್ಲಿತ್ತು 
ಎಂದು ಗ್ರಹಿಸಲು ಸಾಧ್ಯ. ಉತ್ಪನ್ನವೇ ಆಗದ ವ್ಯಕ್ತಿಯ ಅಭಾವವನ್ನೂ ಗ್ರಹಿಸುವುದು ಅಸಾಧ್ಯ. ಇನ್ನು 
ಅಭಾವವು ಯಾವುದಾದರೊಂದು ಅಧಿಕರಣವನ್ನು ಆಶ್ರಯಿಸಿಯೇ ಗ್ರಹಿಸಲ್ಪಡುತ್ತದೆ. ಯಾವ 
ವ್ಯಕ್ತಿಯ ಅಭಾವವನ್ನು ಗ್ರಹಿಸುತ್ತೇವೆಯೋ ಆ ವ್ಯಕ್ತಿ ನಮ್ಮ ಸ್ಮೃತಿಯಲ್ಲಿ ಭಾವನಾ ಎಂಬ ಸಂಸ್ಕಾರದ 
ರೂಪದಲ್ಲಿ ಜಾಗರಿತವಾಗಿರುತ್ತದೆ. ಬಾಹ್ಯದಲ್ಲಿಯಾವ ಅಧಿಕರಣದಲ್ಲಿ ಆ ವ್ಯಕ್ತಿಯ ಅಭಾವವನ್ನು 
ಗ್ರಹಿಸುತ್ತೇವೆಯೋ ಆ ವ್ಯಕ್ತಿ ವಾಸ್ತವವಾಗಿ ಇರುವುದಿಲ್ಲ. ಆದ್ದರಿಂದ ಅಭಾವವಿರುವ ವ್ಯಕ್ತಿಗೂ 
(ಪ್ರತಿಯೋಗಿಗೂ) ಅಭಾವವನ್ನು ಎಲ್ಲಿ ಗ್ರಹಿಸುವೆವೋ ಆ ಅಧಿಕರಣಕ್ಕೂ (ಅನುಯೋಗಿಗೂ) 
ವಾಸ್ತವಸಂಬಂಧ ಸ್ಥಾಪಿತವಾಗಿರುವುದಿಲ್ಲ. ಎಂದರೆ ನಮ್ಮ ಸ್ಮೃತಿಯಲ್ಲಿರುವ ಪ್ರತಿಯೋಗಿಯು 
ಬಾಹ್ಯ ಅಧಿಕರಣದಲ್ಲಿ ಪ್ರತ್ಯಕ್ಷವಾಗದಿರುವುದರಿಂದ ಪ್ರತ್ಯಕ್ಷವಾದ ಬಾಹ್ಯ ಅಧಿಕರಣದಲ್ಲಿ ಸ್ಮೃತಿ- 
ರೂಪದ ಪ್ರತಿಯೋಗಿಯ ಇಲ್ಲದಿರುವುಕೆಯೇ ಅಭಾವ ಎಂದಾಗುತ್ತದೆ. ಇನ್ನು ಸ್ಮೃತಿಯಲ್ಲಿಯೂ 
ವ್ಯಕ್ತಿಯ ವಾಸ್ತವ ಅಭಾವವಿರುವಂತೆ ತೋರುವುದರಿಂದ ಸ್ಮೃತಿಗೂ ಅಭಾವಕ್ಕೂ ವ್ಯತ್ಯಾಸವೇನು? 
ಎಂಬುದಕ್ಕೆ ಉತ್ತರವಿಷ್ಟೆ: ಸ್ಮೃತಿಯಲ್ಲಿಯಾವ ಭಾವನಾಖ್ಯಸಂಸ್ಕಾರ ಜಾಗರಿತವಾಗುವುದೋ ಆ 
ವ್ಯಕ್ತಿಗೆ ಪ್ರತ್ಯಕ್ಷ ಅಧಿಕರಣವಾವುದೂ ಆಶ್ರಯವಾಗಿರುವುದಿಲ್ಲ. 
ಉದಾಹರಣೆಗೆ, ಹೂದೋಟಕ್ಕೆ ತೊಂಡು ಹಸುವೊಂದು ನುಗ್ಗಿದರೆ ಅದನ್ನು ಕಂಡಾಗ 
ಉಂಟಾಗುವುದು ಪ್ರತ್ಯಕ್ಷಾನುಭವ. ಮರುದಿನ ಅದೇ ಹಸು ಮತ್ತೆ ಬಂದರೆ "ನಿನ್ನೆ ಬಂದ ಹಸುವೇ 
ಇದು' ಎಂದು ಗುರುತಿಸುವುದು ಪ್ರತ್ಯಭಿಜ್ಞಾ, ಈ ವೃತ್ತಾಂತವನ್ನು ಅನ್ಕರಿಗೆ ನಿವೇದಿಸುವಾಗ ಹಸುವು 
ನಮ್ಮೆದುರು ಇಲ್ಲದಿದ್ದರೂ ಅದರ ಸಂಸ್ಕಾರ ನಮ್ಮಲ್ಲಿರುತ್ತದೆ. ಈ ಸಂಸ್ಕಾರಕ್ಕೆ "ಭಾವನಾ' ಎಂದು 
ಹೆಸರು. ಈ ಭಾವನಾಸಂಸ್ಕಾರದಿಂದ ಜನಿಸುವ ಹಸುವಿನ ಜ್ಞಾನವೇ ಸ್ಮೃತಿ. ಮತ್ತೆ ಮರುದಿನ 
ಹೂದೋಟಕ್ಕೆ ಹಸು ಬಾರದಿದ್ದಾಗ "ಇಂದು ಹಸು ಹೂದೋಟದಲ್ಲಿಇಲ್ಲ' ಎಂಬುದು ಅಭಾವಜ್ಞಾನ. 
ಇಲ್ಲಿಹೂದೋಟ ಅಧಿಕರಣ. ಯಾವುದರ ಅಭಾವವನ್ನು ಹೇಳುವೆವೋ ಆ ಹಸುವೇ ಪ್ರತಿಯೋಗಿ. 
ಹೂದೋಟವನ್ನು ಕಂಡಾಗ ಹಸುವಿನ ನೆನಪು ಜಾಗರಿತವಾಗುವುದು. ಜಾಗರಿತವಾದ ಸ್ಮೃತಿರೂಪದ 
ಹಸು ಹೂದೋಟದಲ್ಲಿ ಪ್ರತ್ಯಕ್ಷವಾಗದಿರುವುದರಿಂದ ಪ್ರತ್ಯಕ್ಷವಾದ ಹೂದೋಟದಲ್ಲಿಸ್ಮೃತಿರೂಪದ 
ಹಸುವಿನ ಇಲ್ಲದಿರುವಿಕೆಯೇ ಅಭಾವ. 


ತರ್ಕಸಂಗ್ರಹ 65 


ಅಭಾವವು ವಿಶೇಷಣ-ವಿಶೇಷ್ಯಭಾವ ಎಂಬ ಸನ್ನಿಕರ್ಷದಿಂದ ಪ್ರತ್ಯಕ್ಷವಾಗುತ್ತದೆ ಎಂಬುದು 
ತಾರ್ಕಿಕರ ಅಭಿಪ್ರಾಯವಾಗಿದೆ. ಆದರೆ “ಅನುಪಲಬ್ಬಿ ಎಂಬ ಪ್ರಮಾಣವನ್ನು ಅಂಗೀಕರಿಸದಿದ್ದರೆ 
ಅಭಾವಜ್ಞಾನವು ಬಾಧಿತವಾಗುತ್ತದೆ ಎಂದು ಮೀಮಾಂಸಕರು ವಾದಿಸುತ್ತಾರೆ. ಉದಾಹರಣೆಗೆ, 
ಕತ್ತಲೆಯಲ್ಲಿ ಘಟವಿದ್ದೂಕಾಣಿಸದಿರುವಾಗ "ಇಲ್ಲಿ ಘಟವಿದ್ದರೆ ಕಾಣಬೇಕಿತ್ತು, ಕಾಣುತ್ತಿಲ್ಲ; ಆದ್ದರಿಂದ 
ಘಟವಿಲ್ಲ' ( यदि स्यादुपलभ्येत, नोपलभ्यते, अतो नास्ति) ಎಂಬಲ್ಲಿ ಘಟವಿದ್ದೂ ಘಟಾಭಾವವನ್ನು 
ಹೇಳುವ ಅನಿವಾರ್ಯತೆ ಉಂಟಾಗುತ್ತದೆ. ಆದರೆ ಈ ಆಪಾದನೆಗೆ ಅವಕಾಶವಿಲ್ಲ. ಏಕೆಂದರೆ ಅಲ್ಲಿ 
ಆಲೋಕಸಂಯೋಗ (ಬೆಳಕಿನ ಸಂಬಂಧ) ಎಂಬ ಯೋಗ್ಯಾನುಪಲಬ್ಬಿ ಇಲ್ಲದಿರುವುದರಿಂದ ಘಟದ 
ಭಾವವಾಗಲಿ ಅಥವಾ ಅಭಾವವಾಗಲಿ ಪ್ರತ್ಯಕ್ಷವಾಗುವುದಿಲ್ಲ. 

ನೈಯಾಯಿಕರ ಹಾಗೂ ಮೀಮಾಂಸಕರ ಈ ವಾದ-ಪ್ರತಿವಾದಗಳನ್ನು ಪರಾಮರ್ಶಿಸಿದಾಗ 
ಸ್ಪಷ್ಟವಾಗುವ ಅಂಶವೆಂದರೆ ಅಭಾವವು ಪ್ರತ್ಯಕ್ಷಪ್ರಮಾಣದಲ್ಲಿಯ ನಿರ್ದಿಷ್ಟಸನ್ನಿಕರ್ಷದಿಂದ 
ಗ್ರಾಹ್ಯವಾಗುವುದೆಂದು ನೈಯಾಯಿಕರು ವಾದಿಸಿದರೆ ಮೀಮಾಂಸಕರು ಅನುಪಲಬ್ಧಿಯೆಂಬ 
ಪ್ರತ್ಯಕ್ಷಪ್ರಮಾಣವನ್ನೇ ಅಂಗೀಕರಿಸುತ್ತಾರೆ. ಆದರೆ ನೈಯಾಯಿಕರು ಅನುಪಲಬ್ನಿಯನ್ನು 
ಪ್ರತ್ಯಕ್ಷಪ್ರಮಾಣವೆಂದಷ್ಟೇ ಅಂಗೀಕರಿಸುವುದಿಲ್ಲವೇ ಹೊರತು ಅನುಪಲಬ್ಧಿಯನ್ನೇ ಪೂರ್ಣವಾಗಿ 
ತಿರಸ್ಕರಿಸುವುದಿಲ್ಲ. ಅನುಪಲಬ್ಧಿಯು ಅಭಾವಪ್ರತ್ಯಕ್ಷಕ್ಕೆ ಪೂರ್ವಸಹಕಾರಿ ಅಂಶ ಎಂದು 
ನೈಯಾಯಿಕರು ಒಪ್ಪುತ್ತಾರೆ. ವಿಶೇಷಣ-ವಿಶೇಷ್ಯಭಾವಸನ್ನಿಕರ್ಷ ಹಾಗೂ ಯೋಗ್ಯಾನುಪಲಬ್ಬಿ 
ಎಂಬ ಎರಡು ಘಟಕಗಳನ್ನು ಅಭಾವಪ್ರತ್ಯಕ್ಷದಲ್ಲಿ ನೈಯಾಯಿಕರು ಅಂಗೀಕರಿಸುತ್ತಾರೆ. 
ಮೀಮಾಂಸಕರು ಅನುಪಲಬ್ಧಿ ಎಂಬ ಪ್ರತ್ಯೇಕಪ್ರಮಾಣವನ್ನು ಒಪ್ಪುತ್ತಾರೆ. ದೀಪಿಕೆಯ ಪ್ರಕಾರ 
ನೈಯಾಯಿಕರ ವಾದವೇ ಅಧಿಕ ಲಾಘವ(ಅಭಾವಗ್ರಹಣೆಗೆ ಸರಳವಿಧಾನ)ದಿಂದ ಕೂಡಿದೆ. ಏಕೆಂದರೆ 
ಒಂದು ಪ್ರತ್ಯೇಕಪ್ರಮಾಣವನ್ನೇ ಕಲ್ಪಿಸುವುದಕ್ಕಿಂತ ಎರಡು ವ್ಯಾಪಾರಗಳನ್ನು (ಸನ್ನಿಕರ್ಷ ಹಾಗೂ 
ಅನುಪಲಬ್ಬಿ) ನಿರ್ವಹಿಸುವುದು ಸುಲಭ. 


32. ಪ್ರಮಾಣಗಳಲ್ಲಿ ಪ್ರತ್ಯಕ್ಷದ ಬಳಿಕ ಬಲಶಾಲಿಯಾದ ಪ್ರಮಾಣವೆಂದರೆ ಅನುಮಾನ. ಚಾರ್ವಾಕ 
ದರ್ಶನವನ್ನು ಹೊರತುಪಡಿಸಿ ಉಳಿದೆಲ್ಲದರ್ಶನಗಳಿಗೂ ಸಮ್ಮ ತವಾದ ಅನುಮಾನಪ್ರಮಾಣವು 
ತಾರ್ಕಿಕದರ್ಶನದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿದೆ. (प्रत्यक्षपरिकल्पितमप्यर्थम्‌ अनुमानेन 
बुभुत्सन्ते तर्करसिकाः). ಅನುಮಾನಕ್ಕೆ ಇಷ್ಟೊಂದು ಮಹತ್ವ ದೊರೆತಿರುವುದಕ್ಕೆ ಕಾರಣವಿದೆ. ಇದು 
ಪ್ರತ್ಯಕ್ಷಸಹಕೃತವಾದುದಾದರೂ ಅನೇಕ ಸಂದರ್ಭಗಳಲ್ಲಿ ಅಪ್ರತ್ಯಕ್ಷವಾದುದನ್ನು ಸಾಧಿಸುವ 
ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಉಪಮಾನ ಮತ್ತು ಶಬ್ದಗಳೆಂಬ ಉಳಿದ ಪ್ರಮಾಣದ್ವಯವೂ 
ಅನುಮಾನವನ್ನೇ ಆಧರಿಸಿದೆ. 

ಸಾಮಾನ್ಯವಾಗಿ ಅನುಮಾನವನ್ನು ಹೀಗೆ ವಿವರಿಸಬಹುದು: ಪ್ರತ್ಯಕ್ಷವಸ್ತುವಿನಲ್ಲಿರುವ ಒಂದು 
ಸೂಚಕಾಂಶವು ಅಪ್ರತ್ಯಕ್ಷವಾದ ಬೇರೊಂದರೊಡನೆ ನಿಯತಸಂಬಂಧವನ್ನು ಹೊಂದಿದೆ ಎಂಬ 
ಅರಿವಿನ ಮೂಲಕ ಆ ಪ್ರತ್ಯಕ್ಷವಸ್ತುವಿನಲ್ಲಿ ಅಪ್ರತ್ಯಕ್ಷವಾದ ಬೇರೊಂದನ್ನು ಸಾಧಿಸುವಿಕೆಯೇ 


6 


ಅನುಮಾನ. ಉದಾಹರಣೆಗೆ, ದೇವದತ್ತ ಎಂದೊಬ್ಬನನ್ನು ನೋಡುತ್ತೇವೆ. ಅವನಲ್ಲಿಮನುಷ್ಯತ್ವ 


66 ತರ್ಕಸಂಗ್ರಹ 


ಎಂಬ ಅಂಶವಿದೆ. ಇದು ಅಪ್ರತ್ಯಕ್ಷವಾದ ಮರ್ತ್ಯತ್ವ ಎಂಬುದರೊಡನೆ ನಿಯತಸಂಬಂಧವನ್ನು 
ಹೊಂದಿದೆ. ಈ ಸಂಬಂಧಜ್ಞಾನದಿಂದ ದೇವದತ್ತನಲ್ಲಿಕಾಣದಿರುವ ಮರ್ತ್ಯತ್ವವನ್ನು ಸಾಧಿಸುತ್ತೇವೆ. 
ತನ್ಮೂಲಕ ದೇವದತ್ತ ಮರ್ತ್ಯ ಎಂದು ಸಿದ್ಧವಾಗುತ್ತದೆ. 
ಇಂತಹ ಒಂದು ನಿರ್ಣಯಕ್ಕೆ ಬರುವಾಗ ನಾವ ಒಂದು ನಿರ್ದಿಷ್ಟಕ್ರಮವನ್ನು ಅನುಸರಿಸುತ್ತೇವೆ. 
ಲೋಕದಲ್ಲಿ ಜನಿಸಿದ ಅನೇಕ ಮನುಷ್ಯರು ಸಾಯುವುದನ್ನು ನೋಡಿ "ಮನುಷ್ಯರೆಲ್ಲರೂ ಸಾಯುತ್ತಾರೆ' 
ಎಂಬ ತೀರ್ಮಾನಕ್ಕೆ ಬಂದಿರುತ್ತೇವೆ. ಬಳಿಕ ಎದುರಿಗಿರುವ ಮನುಷ್ಯನೊಬ್ಬನನ್ನು ನೋಡಿ ಇವನು 
ಮರಣಶೀಲನೋ ಅಲ್ಲವೋ ಎಂಬ ಸಂದೇಹವುಂಟಾದರೆ ಈ ಮೊದಲು ಗ್ರಹಿಸಿದ ತೀರ್ಮಾನವನ್ನು 
ಇವನಲ್ಲಿಯೂ ಅನ್ವಯಿಸುತ್ತೇವೆ. ಅನಂತರ ಈ ಮನುಷ್ಯನೂ ಮರಣಶೀಲನು ಎಂಬ 
ನಿಶ್ಚಯವಂಟಾಗುತ್ತದೆ. ಹೀಗೆ ಅನೇಕ ಉದಾಹರಣೆಗಳಿಂದ ಒಂದು ಸಾಮಾನ್ಯನಿಯಮವನ್ನು ಗ್ರಹಿಸಿ 
ವಿಶೇಷಸ್ಥಾನವೊಂದರಲ್ಲಿ ಆ ಸಾಮಾನ್ಯನಿಯಮವನ್ನು ಅನ್ವಯಿಸಿ ಖಚಿತತೀರ್ಮಾನವೊಂದಕ್ಕೆ 
ತಲುಪುವುದೇ ಅನುಮಿತಿಯ ಪ್ರಕ್ರಿಯೆ. ಈ ರೀತಿಯಲ್ಲಿ ವಿಶೇಷಗಳಿಂದ ಸಾಮಾನ್ಯನಿಯಮ- 
ವೊಂದನ್ನು ಗ್ರಹಿಸುವಿಕೆ, ವಿಶೇಷವೊಂದರಲ್ಲಿ ಆ ಸಾಮಾನ್ಯನಿಯಮದ ಅನ್ವಯ, ಆ ವಿಶೇಷದಲ್ಲಿ 
ಒಂದು ನಿರ್ಣಯಾತ್ಮಕವಾದ ಜ್ಞಾನ ಇದು ಅನುಮಿತಿಯ ಕ್ರಮ. 
ಅನುಮಾನದ ವಿವರಣೆಗೆ ಆವಶ್ಯಕವಾದ ಪಾರಿಭಾಷಿಕಪದಗಳನ್ನು ಗ್ರಂಥಕಾರನು ಅಲ್ಲಲ್ಲಿ 
ನೀಡುತ್ತಾನೆ. ಆದರೆ ಪ್ರಕರಣವನ್ನು ಪ್ರವೇಶಿಸುವ ಪೂರ್ವದಲ್ಲಿಯೇ ಅವುಗಳ ಜ್ಞಾನ ಜಿಜ್ಞಾಸುವಿಗೆ 
ಅಗತ್ಯವಾದುದರಿಂದ ಪಾರಿಭಾಷಿಕಪದಗಳ ಅರ್ಥವನ್ನು ಇಲ್ಲಿಯೇ ವಿವರಿಸಲಾಗಿದೆ. 
ಸಾಧ್ಯ यत्‌ साध्यते तत्‌ साध्यम्‌। ಯಾವುದು ಸಾಧಿಸಲ್ಪಡುತ್ತದೆಯೋ ಅದು ಸಾಧ್ಯ. पर्वतो 
बहिमान्‌, धूमात्‌। ಎಂಬಲ್ಲಿಸಾಧಿಸಲ್ಪಡಬೇಕಾದುದು "ವಹ್ಲಿ'. ಆದ್ದರಿಂದ ಅದು ಸಾಧ್ಯ. ಇದಕ್ಕೆ 
"ವ್ಯಾಪಕ' ಎಂದೂ ಹೆಸರಿದೆ. 
ಹೇತು ಸಣ साध्यते सः हेतुः। ಯಾವುದರಿಂದ ಸಾಧಿಸಲ್ಪಡುತ್ತದೆಯೋ ಅದು ` 
ಹೇತು. ಮೇಲಿನ ಉದಾಹರಣೆಯಲ್ಲಿ ಸಾಧ್ಯವಾದ ವಹ್ನಿಯು ಧೂಮ ಎಂಬುದರಿಂದ. 
ಸಾಧಿಸಲ್ಪಡುತ್ತದೆ. ಆದ್ದರಿಂದ "ಧೂಮ' ಹೇತುವಾಗಿದೆ. ಇದನ್ನು ವ್ಯಾಪ್ಯ, ಸಾಧನ, ಗಮಕ, ಲಿಂಗ 
ಎಂದೂ ಕರೆಯುತ್ತಾರೆ. 
ಪಕ್ಷ यस्मिन्‌ साध्यते स: पक्ष: । ಯಾವುದರಲ್ಲಿ ಸಾಧ್ಯವು ಸಾಧಿಸಲ್ಪಡುತ್ತದೆಯೋ ಅದು 
ಪಕ್ಷ. ಉಕ್ತ ಉದಾಹರಣೆಯಲ್ಲಿಸಾಧ್ಯವಾದ ವಹ್ನಿಯು ಪರ್ವತದಲ್ಲಿಸಾಧಿಸಲ್ಪಡುತ್ತದೆ. ಆದ್ದರಿಂದ 
ಅನುಮಾನಕ್ಕೆ ಆಲಂಬನವಾದ "ಪರ್ವತ' ಪಕ್ಷ. ಗ್ರಂಥದಲ್ಲಿ ಇದನ್ನು सन्दिग्धसाध्यवान्‌ ಎಂದು 
ಲಕ್ಷಿಸಲಾಗಿದೆ. ಸಾಧಿಸಲ್ಪಡಬೇಕಾದುದರ ಸಂದೇಹವು ಯಾವುದರಲ್ಲಿ ತೋರುವುದೋ 
ಅದೇ ಪಕ್ಷ. 
ವ್ಯಾಪ್ತಿ--ಹೇತು ಮತ್ತು ಸಾಧ್ಯಗಳ ನಿಯತವಾದ ಸಂಬಂಧವೇ ವ್ಯಾಪ್ತಿ. यत्र यत्र धूम: तत्र तत्र 
वहि: ಎಂಬುದರಿಂದ ಗೃಹೀತವಾಗುವ ಧೂಮ-ಅಗ್ನಿಗಳ ನಿಯತವಾದ ಸಾಹಚರ್ಯ ಸಂಬಂಧವೇ 
ವ್ಯಾಪ್ತಿ. ಹೇತು ಮತ್ತು ಸಾಧ್ಯಗಳು ಯಾವಾಗಲೂ ಒಂದೇ ಅಧಿಕರಣದಲ್ಲಿರುತ್ತವೆ. ಹಾಗೆಂದಮಾತ್ರಕ್ಕೆ 
ಅಗ್ನಿ ಇದ್ದಲ್ಲೆಲ್ಲ ಧೂಮವಿರುತ್ತದೆ ಎನ್ನಲಾಗುವುದಿಲ್ಲ, ಎಂದರೆ ಧೂಮವು ಅಗ್ನಿಯ ಜೊತೆ 


ತರ್ಕಸಂಗ್ರಹ 67 


ನಿಯತಸಾಹಚರ್ಯಸಂಬಂಧವನ್ನು ಹೊಂದಿದೆಯೇ ಹೊರತು ಅಗ್ನಿ ಧೂಮದ ಜೊತೆ 
ಅಲ್ಲ. ಉದಾಹರಣೆಗೆ, ಕಾಯಿಸುವಿಕೆಯಿಂದ ಕೆಂಪಾದ ಕಬ್ಬಿಣದಲ್ಲಿ (ತಪ್ತ ಅಯೋಗೋಲಕ) ಅಗ್ನಿ 
ಇದ್ದರೂ ಧೂಮವಿಲ್ಲ. ಆದ್ದರಿಂದ ಎಲ್ಲೆಲ್ಲಿಧೂಮವೋ ಅಲ್ಲಲ್ಲಿಅಗ್ನಿ ಎನ್ನಬೇಕೇ ಹೊರತು ಎಲ್ಲೆಲ್ಲಿ 
ಅಗ್ನಿಯೋ ಅಲ್ಲೆಲ್ಲ ಧೂಮ ಎನ್ನಬಾರದು. ಏಕೆಂದರೆ ಹೇತುವು ವ್ಯಾಪ್ಯವೂ (ಅಲ್ಬದೇಶವೃತ್ತಿ) 
ಸಾಧ್ಯವು ವ್ಯಾಪಕವೂ (ಅಧಿಕದೇಶವೃತ್ತಿ) ಆಗಿರುತ್ತದೆ. 

ಸಪಕ್ಷ--ಯಾವುದರಲ್ಲಿಸಾಧ್ಯವ ನಿಶ್ಚಿತವಾಗಿರುವುದೋ ಅದು ಸಪಕ್ಷ. ಉಕ್ತ ಅನುಮಾನದಲ್ಲಿ 
ಸಾಧ್ಯವಾದ ಅಗ್ನಿಯು ಅಡುಗೆಮನೆ (ಮಹಾನಸ) ಮುಂತಾದವುಗಳಲ್ಲಿ ನಿಶ್ಚಿತವಾದುದರಿಂದ 
ಮಹಾನಸ ಮುಂತಾದವು ಸಪಕ್ಷ. 

ವಿಪಕ್ಷ--ಯಾವುದರಲ್ಲಿ ಸಾಧ್ಯದ ಅಭಾವವು ನಿಶ್ಚಿತವಾಗಿರುವುದೋ ಅದು ವಿಪಕ್ಷ. 
ಸಾಧ್ಯವಾದ ಅಗ್ನಿಯ ಅಭಾವವು ಪ್ರದ(ಕೊಳು)ದಲ್ಲಿ ನಿಶ್ಚಿತವಾದುದರಿಂದ ಪ್ರದ ವಿಪಕ್ಷ. 

ಪರಾಮರ್ಶ ಹೇತು ಮತ್ತು ಸಾಧ್ಯಗಳ ನಡುವೆ ಇರುವ ಸಾಹಚರ್ಯಸಂಬಂಧವಿಶಿಷ್ಟವಾದ 
ಹೇತುವು ಪಕ್ಷದಲ್ಲಿದೆ ಎಂಬ ಜ್ಞಾನವೇ ಪರಾಮರ್ಶ. ಉಕ್ತ ಉದಾಹರಣೆಯಲ್ಲಿ ಧೂಮಾಗ್ನಿಗಳ 
ನಡುವೆ ಇರುವ ನಿಯತಸಾಹಚರ್ಯಸಂಬಂಧವಿಶಿಷ್ಟವಾದ ಧೂಮವು ಪರ್ವತದಲ್ಲಿದೆ ಎಂಬ ಜ್ಞಾನ 
ಪರಾಮರ್ಶ. ಹೇತುವು ಪಕ್ಷದ ಧರ್ಮವಾಗಿದೆ ಮತ್ತು ವ್ಯಾಪ್ತಿವಿಶಿಷ್ಟವಾಗಿದೆ ಎಂಬ ಎರಡು 
ಪ್ರತ್ಯೇಕಜ್ಞಾನಗಳು ಸೇರಿ ಪರಾಮರ್ಶವಾಗುತ್ತದೆ. 

ಪಕ್ಷಧರ್ಮತಾ- ಪಕ್ಷದಲ್ಲಿ ಹೇತುವಿನ ಇರುವಿಕೆಯೇ ಪಕ್ಷಧರ್ಮತೆ. ಪಕ್ಷವಾದ ಪರ್ವತದಲ್ಲಿ 
ಹೇತುವಾದ ಧೂಮದ ಇರುವಿಕೆಯೇ ಪಕ್ಷಧರ್ಮತೆ. 

मितेन लिङ्गेन अर्थस्य पश्चान्मानम्‌ ಎಂದು ಅನುಮಾನದ ನಿರ್ವಚನವಿದೆ. ಗೃಹೀತವಾದ 
ಹೇತುವಿನಿಂದ ಸಾಧ್ಯವನ್ನು ನಿರ್ಧರಿಸುವುದೇ ಅನುಮಾನ. ಇದನ್ನು लिङ्गलिङ्गिनोः सम्बन्थदर्शनम्‌ 
ಎಂದೂ ವ್ಯಾಖ್ಯಾನಿಸುತ್ತಾರೆ. ಈ ವ್ಯಾಖ್ಯೆಯು ವ್ಯಾಪ್ತಿಜ್ಞಾನದ ಅನ್ಹಯವನ್ನೇ ಅನುಮಾನ ಎಂದು 
ಬೋಧಿಸುತ್ತದೆ. ಅನುಮಾನವು ಅನುಮಿತಿಗೆ ಕರಣವಾಗಿದ್ದು ಪರಾಮರ್ಶವು ಅವಾಂತರ 
ವ್ಯಾಪಾರವಾಗಿದೆ. 

ಅನುಮಿತಿಯ ಲಕ್ಷಣವು ಸಂಶಯೋತ್ತರಪ್ರತ್ಯಕ್ಷದಲ್ಲಿ ಅತಿವ್ಯಾಪ್ತವಾಗಿದೆ. ಏಕೆಂದರೆ ಸಂಶ- 
ಯೋತ್ತರಪ್ರತ್ಯಕ್ಷವೂ ಪರಾಮರ್ಶದಿಂದಲೇ ಜನಿಸುವ ಜ್ಞಾನವಾಗಿದೆ. "ಕಂಬವೋ ಮನುಷ್ಯನೋ' 
ಎಂಬ ಸಂಶಯವಿರುವಾಗ ಸೂಕ್ಷ್ಮವಾಗಿ ಪರಿಶೀಲಿಸಿ ಕರಾದಿಮತ್ತವನ್ನು ಗ್ರಹಿಸುತ್ತೇವೆ. ಬಳಿಕ 
ಎಲ್ಲೆಲ್ಲಿ ಕರಾದಿಮತ್ತ್ವವಿದೆಯೋ ಅಲ್ಲೆಲ್ಲ ಮನುಷ್ಯತ್ವವಿದೆಯೆಂಬ ವ್ಯಾಪ್ತಿಗನುಗುಣವಾಗಿ 
मनुष्यत्वव्याप्यकरादिमान्‌ ಎಂಬ ಪರಾಮರ್ಶವುಂಟಾಗುತ್ತದೆ. ಬಳಿಕ अयं मनुष्यः ಎಂಬ 
ಜ್ಞಾನವುಂಟಾಗುತ್ತದೆ. ಇದು ಪ್ರತ್ಯಕ್ಷಜ್ಞಾನವಾಗಿದೆ. ಈ ಜ್ಞಾನವೂ ಅನುಮಿತಿಯೇ ಆಗಿದ್ದರೆ 
ಅತಿವ್ಯಾಪ್ತಿಯುಂಟಾಗುತ್ತಿರಲಿಲ್ಲ. ಈ ಅತಿವ್ಯಾಪ್ತಿಯ ನಿವಾರಣೆಗಾಗಿ पक्षतासहकृतपरामर्शजन्यं ज्ञानम्‌ 
ಎಂದು ಅನುಮಿತಿಯ ಲಕ್ಷಣವನ್ನು ಪರಿಷ್ಕರಿಸಬೇಕು. पक्षता ಎಂದರೆ सिषाधयिषा- 
विरहविशिष्टसिद्धयभाव: | ಉದಾಹರಣೆಯೊಂದರಿಂದ ವಿವರಿಸುವುದಾದರೆ ಪರ್ವತದಲ್ಲಿಅಗ್ನಿಯ 
ಅನುಮಿತಿಯುಂಟಾಗಲಿ ಎಂಬ ಅಪೇಕ್ಷೆಯೇ ಸಿಷಾಧಯಿಷಾ. "ಸಿದ್ದಿ ಎಂದರೆ ಪರ್ವತದಲ್ಲಿ 


68 ತರ್ಕಸಂಗಹ 


ಅಗ್ನಿಯಿದೆ ಎಂಬ ನಿಶ್ಚಿತವಾದ ಪ್ರತ್ಯಕ್ಷಣ್ಞಾನ. पर्वतो वहिमान्‌ इति प्रत्यक्षात्मक: साध्यनिश्चय: सिद्धि: | 
ಈ ಸಿದ್ಧಿಯು ಸಾಧ್ಯವನ್ನು ಸಾಧಿಸುವ ಅಪೇಕ್ಷೆಯಿಂದ ಹೊರತಾಗಿರಬೇಕು ಹಾಗೂ ಈ ತೆರನಾದ 
ಅಪೇಕ್ಷೆಯಿಂದ ರಹಿತವಾದ ಸಿದ್ಧಿಯು ಇಲ್ಲದಿರುವಿಕೆಯೇ ಪಕ್ಷತಾ. ಸಂಶಯೋತ್ತರಪ್ರತ್ಯಕ್ಷವು 
ಪರಾಮರ್ಶಜನ್ಯವಾದರೂ ಪಕ್ಷತಾಸಹಕ್ಕತವಾದುದಲ್ಲ. ಹೀಗೆ ಈ ಪರಿಷ್ಕೃತಲಕ್ಷಣವು ಅತಿವ್ಯಾಪ್ತಿ 
ದೋಷದಿಂದ ಮುಕ್ತವಾಗುತ್ತದೆ. 

ಅನುಮಾನದ ಅಂಗಗಳು ಎರಡು--ವ್ಯಾಪ್ತಿ ಮತ್ತು ಪಕ್ಷಧರ್ಮತೆ. ವ್ಯಾಪ್ತಿಯಿಂದ 
ಸಾಧ್ಯಸಾಮಾನ್ಯಸಿದ್ಧಿಯಾದರೆ ಹೇತುವಿನ ಪಕ್ಷಧರ್ಮತಾಜ್ಞಾನದಿಂದ ಸಾಧ್ಯವ ಪಕ್ಷದ ವಿಶೇಷವಾಗಿದೆ 
ಎಂದು ತಿಳಿಯುತ್ತದೆ. 

ಒಬ್ಬ ವ್ಯಕ್ತಿಯು ಸ್ವತಃ ತನಗೆ ಅನುಮಿತಿಜ್ಞಾನವುಂಟಾಗಲು ಉಪಯೋಗಿಸುವ ಅನುಮಾನಕ್ಕೆ 
ಸ್ಟಾರ್ಥಾನುಮಾನ ಎನ್ನುವರು. ಇಲ್ಲಿ ಈ ವ್ಯಕ್ತಿಯು ಕ್ರಮಿಸುವ ತರ್ಕಶುದ್ಧವಾದ ಊಹಾಸರಣಿ 
ಶಾಬ್ದಿಕರೂಪವನ್ನು ಹೊಂದಬೇಕಾದ ಅಗತ್ಯವಿಲ್ಲ. ಆದ್ದರಿಂದ ಸ್ವಾರ್ಥಾನುಮಾನವನ್ನು आर्थरूपत्वम्‌, 
न्यायाप्रयोज्यम्‌, ज्ञानात्मकम्‌ ಎಂದೂ ವಿವರಿಸುತ್ತಾರೆ. 


33. ಆದರೆ ತನಗೆ ಉಂಟಾದ ಅನುಮಿತಿಯನ್ನು ಅನ್ಯವ್ಯಕ್ತಿಗೆ ನಿವೇದಿಸಿ ಅವನಿಗೂ 
ಅನುಮಿತಿಜ್ಞಾನವುಂಟಾಗುವಂತೆ ಮಾಡಲು ಶಬ್ದಪ್ರಯೋಗದ ಅನಿವಾರ್ಯತೆ ಇದೆ. ಇಂತಹ 
ಪರಾರ್ಥಾನುಮಾನ ಕ್ರಮಬದ್ಧವಾದ ತರ್ಕಸರಣಿಯ ಐದು ವಾಕ್ಕಗಳನ್ನು ಹೊಂದಿರುತ್ತದೆ. ಈ 
ವಾಕ್ಯಗಳಿಗೆ "ಅವಯವ'ಗಳೆಂದೂ ಇವುಗಳ ಸಮೂಹಕ್ಕೆ "ನ್ಯಾಯ' ಎಂದೂ ಹೆಸರಿದೆ. 
ಪರಾರ್ಥಾನುಮಾನವನ್ನು पञ्चावयवेन वाक्येन स्वनिश्चितार्थप्रतिपादनम्‌ ಎಂದು ವ್ಯಾಖ್ಯಾನಿಸಲಾಗಿದೆ. 


ಆದ್ದರಿಂದಲೇ ಇದನ್ನು शाब्दरूपत्वम्‌, न्यायप्रयोज्यम्‌ ಎಂದೂ ಹೆಸರಿಸುತ್ತಾರೆ. ಇದು ಯಾವಾಗಲೂ 
ಸ್ವಾರ್ಥಾನುಮಾನವನ್ನು ಅವಲಂಬಿಸಿರುತ್ತದೆ. | 


ಹಂಚಾವಯವಗಳು 

1 ಪ್ರತಿಜ್ಞಾ (Proposition): साध्यवत्त्वेन पक्षवचनं प्रतिज्ञा। ಯಾವುದನ್ನು 
ಸಾಧಿಸಬೇಕೋ ಅದನ್ನು ಪಕ್ಷವು ಒಳಗೊಂಡಿದೆ ಎಂಬ ವಾಕ್ಯವೇ ಪ್ರತಿಜ್ಞೆ, 

2) ಹೇತು (Reason): लिद्रस्य पक्षधर्मत्ववचनम्‌ ಲಿಂಗವು ಪಕ್ಷದ ಧರ್ಮವಾಗಿದೆ 
ಎಂದು ಹೇಳುವ ವಾಕ್ಯ. ಇಲ್ಲಿ ಲಿಂಗ ಮತ್ತು ಹೇತುಗಳಿಗಿರುವ ವ್ಯತ್ಯಾಸವೆಂದರೆ ಲಿಂಗವು 
ಧೂಮವಾದರೆ ಹೇತುವು ಈ ಧೂಮವು ಪಕ್ಷದಲ್ಲಿದೆ ಎಂದು ಹೇಳುವ ವಾಕ್ಕ. 

3) ಉದಾಹರಣ (Example): सव्याप्तिकं दृष्टान्तवचनमुदाहरणम्‌। ಇದರಲ್ಲಿಎರಡು 
ಭಾಗಗಳಿವೆ. ಲಿಂಗ ಮತ್ತು ಸಾಧ್ಯದ ನಡುವೆ ನಿಯತಸಾಹಚರ್ಯ ಇದೆಯೆಂದು ಹೇಳುವುದೊಂದು, 
ಅದನ್ನು ಉದಾಹರಿಸುವುದು ಇನ್ನೊಂದು. ವ್ಯಾಪ್ತಿಪ್ರತಿಪಾದಕವಾದ ದೃಷ್ಟಾಂತವಚನಕ್ಕೆ ಉದಾಹರಣ 
ಎನ್ನುವರು. 

4) ಉಪನಯ (Application): परामर्शत्ववचनमुपनय:। ವ್ಯಾಪ್ತಿಯಲ್ಲಿನ 


ತರ್ಕಸಂಗ್ರಹ 69 


ಸಾಮಾನ್ಯವಿಷಯವನ್ನು ವಿಶಿಷ್ಟಪಕ್ಷವೊಂದಕ್ಕೆ ಅನ್ವಯಿಸುವುದು ಉಪನಯ. ಇದು ಪರಾಮರ್ಶವೇ 
ಆಗಿದೆ. 

5) ನಿಗಮನ (Conclusion): लिद्धसम्बन्थप्रयुक्तनिश्चितसाध्यवत्त्ववचनम्‌ | ಪ್ರತಿಜ್ಞೆ 
ಯನ್ನು ಹೇತುವಿನ ಮೂಲಕ ಸಾಧಿಸಿ ನಿಶ್ಚಿತತೆಯನ್ನು ತಿಳಿಸುವ ವಾಕ್ಯವೇ ನಿಗಮನ. 

ಗೌತಮನ ನ್ಯಾಯಸೂತ್ರದ ಪ್ರಕಾರ ಅನುಮಾನದಲ್ಲಿ पूर्ववत्‌, शेषवत्‌ ಮತ್ತು सामान्यतो दृष्टम्‌ 
ಎಂಬ ತ್ರಿವಿಧಗಳಿವೆ. ಕಾರಣದಿಂದ ಕಾರ್ಯವನ್ನು ಅನುಮಾನಿಸುವುದು ಮೊದಲ ವಿಧ. ಮೇಘಗಳನ್ನು 
ನೋಡಿ ಮಳೆಯಾಗುವುದೆಂದು ತಿಳಿಯುವುದು ಇದಕ್ಕೆ ಉದಾಹರಣೆ. ಎರಡನೆಯ ವಿಧದಲ್ಲಿ 
ಕಾರ್ಯದಿಂದ ಕಾರಣವನ್ನು ಅನುಮಾನ ಮಾಡಲಾಗುತ್ತದೆ. ಉದಾ: ಧೂಮದಿಂದ ಅಗ್ನಿಯನ್ನು 
ಅನುಮಾನಿಸುವುದು ಅಥವಾ ನದಿ ತುಂಬಿ ಹರಿಯುವುದನ್ನು ನೋಡಿ ಮೇಲಿನ ಪ್ರದೇಶದಲ್ಲಿ 
ಮಳೆಯಾಗಿರಬೇಕು ಎಂದು ಅನುಮಾನಿಸುವುದು. ಕಾರ್ಯ-ಕಾರಣಸಂಬಂಧ ವಿರಹಿತವಾದ 
ಅನುಮಾನಗಳಿಲ್ಲಸಾಮಾನ್ಯತೋದೃಷ್ಟವಾಗುತ್ತವೆ. ದ್ರವ್ಯಗಳ ಸ್ಥಾನಪಲ್ಲಟವು ಚಲನೆಯಿಂದ ಮಾತ್ರ 
ಸಾಧ್ಯ ಎಂಬುದು ಸಾಮಾನ್ಯವಾಗಿ ಗೃಹೀತವಾದುದು. ಮುಂಜಾನೆ ಪೂರ್ವದಲ್ಲಿಕಾಣುವ ಸೂರ್ಯ 
ಸಂಜೆ ಪಶ್ಚಿಮದಲ್ಲಿ ಕಾಣುವುದಕ್ಕೆ ಚಲನೆಯೇ ಕಾರಣ ಎಂದು ಊಹಿಸಬಹುದು. ಈ ಮೂರು 
ವಿಧಗಳನ್ನು ಇನ್ನೊಂದು ರೀತಿಯಲ್ಲಿಯೂ ವಿವರಿಸುತ್ತಾರೆ. ಅದರ ಪ್ರಕಾರ ಅನ್ವಯದ ದ್ವಾರಾ 
ಪ್ರವೃತ್ತವಾಗುವ ಅನುಮಾನ ಪೂರ್ವವತ್‌. ಈ ವಿವರಣೆಯಂತೆ ಧೂಮದಿಂದ ಅಗ್ನಿಯನ್ನು 
ಅನುಮಾನಿಸುವುದು ಪೂರ್ವವತ್‌. ವ್ಯತಿರೇಕದ್ವಾರಾ ಪ್ರವೃತ್ತವಾಗುವುದು ಶೇಷವತ್‌. ಲಿಂಗ ಮತ್ತು 
ಸಾಧ್ಯಗಳ ಸಂಬಂಧ ಪ್ರತ್ಯಕ್ಷವಾಗಿರದ ಸಂದರ್ಭದಲ್ಲಿಲಿಂಗದ ಇನ್ನೊಂದು ದೃಷ್ಟಸಂಬಂಧದ ಮೂಲಕ 
ಅದರ ಸಾಧ್ಯವನ್ನು ಅನುಮಾನ ಮಾಡುವುದು ಸಾಮಾನ್ಯತೋದೃಷ್ಟವಾಗುತ್ತದೆ. 


34. ವ್ಯಾಪ್ತಿಯ ಆಧಾರದಿಂದ ಅಡಗಿರುವ ಸಾಧ್ಯವನ್ನು ಸೂಚಿಸುವುದೇ ಲಿಂಗ. व्याप्तिबलेन 
लीनमर्थ गमयतीति लिङ्गम्‌। ಪಕ್ಷದಲ್ಲಿರುವ ಅನುಮೇಯವಾದ ಸಾಧ್ಯದ ಜೊತೆ ನಿಯತ 
ಸಾಹಚರ್ಯಸಂಬಂಧವನ್ನು ಹೊಂದಿ ಸಾಧ್ಯವಿಲ್ಲದಿದ್ದಲ್ಲಿತಾನೂ ಇಲ್ಲದೇ ಅನುಮಿತಿಗೆ ಯಾವುದು 
ಸೂಚಕವಾಗುವುದೋ ಅದೇ ಲಿಂಗ. 


अनुमेयेन सम्बद्धं प्रसिद्धं च तदन्विते। 
तदभावे तु नास्त्येव तल्लिङ्गमनुमापकम्‌॥ 


ವ್ಯಾಪ್ತಿಯ ಸ್ವರೂಪದ ಆಧಾರದ ಮೇಲೆ ಲಿಂಗವು ತ್ರಿವಿಧವಾಗಿದೆ. 

ಅನ್ಹಯವೃತಿರೇಕಿಲಿಂಗ: ಸಾಧ್ಯ ಮತ್ತು ಸಾಧನಗಳ ನಡುವೆ ನಿಯತಸಾಹಚರ್ಯಸಂಬಂಧ 
ಅಸ್ತಿತ್ವದಲ್ಲಿದ್ದಾಗ ವ್ಯಾಪ್ತಿ ಅನ್ವಯರೂಪಿಯಾಗಿರುತ್ತದೆ. ಅನ್ವಯವೆಂದರೆ ಇತ್ಕಾತ್ಮಕಸಂಬಂಧ 
(Positive relation) ಎಂದರ್ಥ. यत्र यत्र धूमः तत्र तत्र वह्निः, यथा महानसम्‌ ಎಂಬಲ್ಲಿಇರುವ 
ಧೂಮ-ಅಗ್ನಿಗಳ ಸಂಬಂಧ ಇತ್ಯಾತ್ಮಕವಾದುದು. ಇಲ್ಲಿ ವ್ಯಾಪ್ತಿ ಅನ್ವಯರೂಪಿಯಾಗಿದೆ. 
ವ್ಯತಿರೇಕವೆಂದರೆ ಅಭಾವವೆಂದರ್ಥ. ಎಲ್ಲಿ ಸಾಧ್ಯದ ಅಭಾವವಿರುವುದೋ ಅಲ್ಲಿ ಸಾಧನದ 


76 ತರ್ಕಸಂಗ್ರಹ 


ಅಭಾವವೂ ಇರುತ್ತದೆ ಎಂಬಲ್ಲಿ ವ್ಯಾಪ್ತಿಯು ನೇತ್ಯಾತ್ಮಕವಾಗಿದೆ (Negative relation). 
ಉದಾಹರಣೆಗೆ, यत्र यत्र वह्वथभावः तत्र तत्र धूमाभावः, यथा हृदः | ಇವೆರಡೂ ಪ್ರಕಾರದ 
ವ್ಯಾಪ್ತಿಯನ್ನು ಹೊಂದಿರುವ ಲಿಂಗವು ಅನ್ವಯವ್ಯತಿರೇಕಿಯಾಗುತ್ತದೆ. 

ಈ ಎರಡು ವಿಧದ ವ್ಯಾಪ್ತಿಗಳೂ ಸಾಧ್ಯ-ಸಾಧನಗಳ ನಿಯತಸಾಹಚರ್ಯಸಂಬಂಧವನ್ನೇ 
ಪ್ರತಿಪಾದಿಸುತ್ತವೆ. ಧೂಮವು ಅಗ್ನಿಯೊಡನೆ ನಿಯತಸಾಹಚರ್ಯಸಂಬಂಧವನ್ನು ಹೊಂದಿದೆ 
ಎನ್ನುವುದೂ ಅಗ್ನಿಯ ಅಭಾವವಿದ್ದಲ್ಲಿ ಧೂಮಾಭಾವವೂ ಇರುತ್ತದೆ ಎನ್ನುವುದೂ ಒಂದೇ 
ವಿಷಯವನ್ನು ಪ್ರತಿಪಾದಿಸುತ್ತದೆ. ಅನ್ಹಯವ್ಯಾಪ್ತಿಯಲ್ಲಿವ್ಯಾಪ್ಯವು ಸಾಧನವೂ (ಧೂಮ) ವ್ಯಾಪಕವು 
ಸಾಧ್ಯವೂ (ಆಗ್ನಿ) ಆಗಿದ್ದರೆ » ವ್ಯತಿರೇಕವ್ಯಾಪ್ತಿಯಲ್ಲಿ ಸಾಧನಾಭಾವವು (ಧೂಮಾಭಾವ) ವ್ಯಾಪಕವೂ 
ಸಾಧ್ಯಾಭಾವವು (ಅಗ್ನಿಯ ಅಭಾವ) ವ್ಯಾಪ್ಯವೂ ಆಗಿರುತ್ತದೆ. 


अन्वये साधनं व्याप्यं साध्यं व्यापकमिष्यते | 
साध्याभावोऽन्यथाव्याप्यो व्यापक: साधनात्मक: ।। 


ಎಲ್ಲ ಲಿಂಗಗಳಿಗೂ ಎರಡೂ ವಿಧದ ವ್ಯಾಪ್ತಿಗಳು ಇರುತ್ತವೆ ಎಂಬ ನಿಯಮವಿಲ್ಲ. 
ಕೇವಲಾನ್ಹಯಿಲಿಂಗವು ಅನ್ಹಯವ್ಯಾಪ್ತಿಯನ್ನು ಮಾತ್ರ ಹೊಂದಿದ್ದರೆ ಕೇವಲವ್ಯತಿರೇಕಿಲಿಂಗವು 
ವ್ಯತಿರೇಕವ್ಯಾಪಿಯನ್ನು ಮಾತ್ರ ಹೊಂದಿರುತ್ತದೆ. 

ಕೇವಲವೃತಿರೇಕಿಗೆ ಗ್ರಂಥದಲ್ಲಿ "ಪೃಥಿವಿಯು ಇತರೆಲ್ಲವುಗಳಿಂದ ಭಿನ್ನ, ಗಂಧವಿರುವುದರಿಂದ' 
ಎಂಬ ಉದಾಹರಣೆಯನ್ನು ನೀಡಲಾಗಿದೆ. ಈ ಉದಾಹರಣೆಯಲ್ಲಿ“ಇತರಭೇದ' ಎಂಬ ಸಾಧ್ಯವು 
ಪೂರ್ವಜ್ಞಾತವೋ ಅಲ್ಲವೋ? ಏಕೆಂದರೆ ಯಾವುದೇ ಸದನುಮಾನದಲ್ಲಿ ಸಾಧ್ಯವು ಸಪಕ್ಷದ ಮೂಲಕ 
ಪೂರ್ವಜ್ಞಾತವಾಗಿರುತ್ತದೆ. ಉದಾಹರಣೆಗೆ, "ಪರ್ವತೋ ವಹ್ನಿಮಾನ್‌' ಎಂಬಲ್ಲಿ ವಹ್ನಿಮತ್ತ್ವ 
ಎಂಬ ಸಾಧ್ಯವು ಮಹಾನಸಾದಿಗಳಲ್ಲಿ ಕಂಡುಬರುವುದರಿಂದ ಪೂರ್ವಜ್ಞಾತವಾಗಿದೆ. ಹಾಗೆಯೇ 
ಕೇವಲವ್ಯತಿರೇಕಿಯ ಉದಾಹರಣೆಯಲ್ಲಿ "ಇತರಭೇದ' ಎಂಬುದು ಪಕ್ಷವಾದ ಪೃಥಿವಿಯನ್ನು 
ಹೊರತುಪಡಿಸಿ ಬೇರೆಡೆ ಕಂಡು ಬರುವುದೋ ಇಲ್ಲವೋ ಎಂಬುದು ಇಲ್ಲಿಯ ಚರ್ಚಿ. ಒಂದು ವೇಳೆ 
ಇತರಭೇದವು ಅನ್ಯತ್ರ ಕಂಡುಬಂದಲ್ಲಿ ಆಗ ಹೇತುವೂ (ಗಂಧವತ್ತ್ವ) ಅದರ ಜೊತೆ (ಇತರಭೇದ 
ಎಂಬ ಸಾಧ್ಯದ ಜೊತೆ) ಇರುವುದೋ ಇಲ್ಲವೋ? ಇರುತ್ತದೆ ಎಂದಾದಲ್ಲಿಆಗ ಸಾಧ್ಯ-ಹೇತುಗಳು 
ಪೃಥಿವಿಯಿಂದ ಬೇರೆಡೆ ಕಂಡುಬರುವುದರಿಂದ ಅದು ಸ್ಪಷ್ಟವಾಗಿ ಸಪಕ್ಷವಾಗುತ್ತದೆ. ಆಗ 
ಅನ್ಹಯವ್ಯಾಪ್ತಿಯುಂಟಾಗಿ ಕೇವಲವ್ಯತಿರೇಕಿ ಎಂಬುದೇ ಘಟಿಸುವುದಿಲ್ಲ. ಇನ್ನು ಹೇತುವು ಇತರೆಡೆ 
ಕಂಡುಬರದಿದ್ದಲ್ಲಿ ಅದು ಪಕ್ಷವಾದ ಪೃಥಿವಿಯ ಅಸಾಧಾರಣಧರ್ಮವಾಗಿ ವ್ಯಾಪ್ತಿಯೇ ಉಂಟಾಗದೇ 
ಅನುಮಿತಿಯೆಂಬುದೇ ಅಸಂಭವವಾಗುತ್ತದೆ. (ಅಸಾಧಾರಣಹೇತ್ವಾಭಾಸವಾಗುತ್ತದೆ.) 

ಸಾಧ್ಯವು ಒಂದು ವೇಳೆ ಈ ಮೊದಲು ಜ್ಞಾತವಾಗಿಲ್ಲದಿದ್ದರೆ ಆಗಲೂ ಕೇವಲವ್ಯತಿರೇಕಿ 
ಘಟಿಸುವುದಿಲ್ಲ. ಏಕೆಂದರೆ ಇತರಭೇದ ಎಂಬುದು ಪೃಥಿವಿಯೆಂಬ ಪಕ್ಷದ ವಿಶೇಷಣವಾಗಿದೆ. ವಹ್ನಿ 
ಎಂದರೇನು ಎಂಬುದನ್ನು ಮೊದಲೇ ತಿಳಿದಿದ್ದರೆ ಮಾತ್ರ ವಹ್ನಿವಿಶಿಷ್ಟಪರ್ವತ ಎಂಬುದನ್ನು ಹೇಗೆ 
ತಿಳಿಯಲು ಸಾಧ್ಯವೋ ಹಾಗೆಯೇ ಇತರಭೇದ ಎಂಬುದನ್ನು ಮೊದಲೇ ತಿಳಿದಿದ್ದರೆ ಮಾತ್ರ ಪೃಥಿವಿ 


ತರ್ಕಸಂಗ್ರಹ 71 


ಇತರಭಿನ್ನ ಎಂಬುದನ್ನು ತಿಳಿಯಲು ಸಾಧ್ಯ. ಆದರೆ ಇತರಭೇದ ಎಂಬುದು ಪೃಥಿವಿಯನ್ನು ಬಿಟ್ಟು 
ಇತರೆಡೆ ಇಲ್ಲದಿರುವುದರಿಂದ ಅದು ನಮಗೆ ಪೂರ್ವಜ್ಞಾತವಲ್ಲ . ವಿಶೇಷಣವು ಪೂರ್ವಜ್ಞಾತವಾಗದೆ 
ವಿಶೇಷ್ಯವನ್ನು ಅರಿಯುವುದು ಅಸಾಧ್ಯ. ಆದ್ದರಿಂದ ಇತರಭೇದವಿಶಿಷ್ಟಾಪ ೈಥಿವೀ ಎಂಬ ಅನುಮಿತಿ 
ಇಲ್ಲಿ ಉಂಟಾಗುವುದಿಲ್ಲ. 

ಕೇವಲವ್ಯತಿರೇಕಿಯನ್ನು ಆಕ್ಷೇಪಿಸುವ ಮೂರನೆಯ ಕಾರಣವೆಂದರೆ ಇತರಭೇದ ಎಂಬ 
ಪ್ರತಿಯೋಗಿಯ ಜ್ಞಾನವಿದ್ದರೆ ಮಾತ್ರ ಇತರಭೇದಾಭಾವ ಎಂಬುದನ್ನು ಅರಿಯಲು ಸಾಧ್ಯ, ಎಂದರೆ 
ಕೇವಲವ್ಯತಿರೇಕಿಯ ಉದಾಹರಣೆಯಲ್ಲಿ यत्र गन्धवत्त्वम्‌ तत्र इतरभिन्नत्वम्‌ ಎಂಬುದು 
ಅನ್ವಯವ್ಯಾಹ್ತಿ. ಹಾಗೆಯೇ यत्र इतरभेदाभाव: तत्र गन्धवत्त्वाभाव: ಎಂಬುದು ವ್ಯತಿರೇಕವ್ಯಾಪ್ತಿ. 
ಇಲ್ಲಿ ಇತರಭೇದಾಭಾವ ಎಂಬುದನ್ನು ಅರಿಯಲು ಇತರಭೇದ ಎಂಬ ಪ್ರತಿಯೋಗಿಯ ಜ್ಞಾನ 
ಅಗತ್ಯ. ಆದರೆ ಪ್ರತಿಯೋಗಿಯ ಜ್ಞಾನವೇ ಉಂಟಾಗದಿರುವುದರಿಂದ ಅದರ ಅಭಾವಜ್ಞಾನವೂ 
ಉಂಟಾಗುವುದಿಲ್ಲ. ಆದ್ದರಿಂದ ವ್ಯತಿರೇಕವ್ಯಾಪ್ತಿ ಸಿದ್ಧಿಸುವುದಿಲ್ಲ. ಸ ಆದ್ದರಿಂದಲೇ ಕೇವಲವ್ಯತಿರೇಕಿ 
ಎಂಬುದೂ ಸಿದ್ಧಿಸುವುದಿಲ್ಲ. 

ಈ ಆಕ್ಷೇಪಗಳಿಗೆ ದೀಪಿಕೆಯ ಪರಿಹಾರವನ್ನು ಹೀಗೆ ಸಂಗ್ರಹಿಸಬಹುದು--ಇಲ್ಲಿಯ 
ಅನುಮಾನದ ಸಾಧ್ಯವಾದ "ಇತರಭೇದ' ಎಂಬುದರ ಅರ್ಥ ಹದಿನಾಲ್ಕು ಪದಾರ್ಥಗಳ 
ಸಮುದಾಯಭೇದ ಎಂದಲ್ಲ. ಬದಲಾಗಿ ಪ | 6२००००० ಜೊತೆ ಆ ಹದಿನಾಲ್ಕು ಪದಾರ್ಥಗಳ (ಆರು 
ಪದಾರ್ಥಗಳು ಎಂಟು ದ್ರವ್ಯಗಳು) ಅನ್ಯೋನ್ಯಾಭಾವದ ಏಕಕಾಲದ ಅಸ್ತಿತ್ವ ಎಂಬುದು ಇಲ್ಲಿಯ 
ಸಾಧ್ಯ. ಈ ಅನ್ಯೋನ್ಯಾಭಾವವು ಹದಿನಾಲ್ಕು ಪದಾರ್ಥಗಳ ಹದಿಮೂರು ದ್ವಂದ್ವಗಳಲ್ಲಿ 
ಉಂಟಾಗುತ್ತದೆ. ಹೀಗೆ ಜಲಭೇದವು ತೇಜಸ್‌ ಮುಂತಾದ ಹದಿಮೂರರಲ್ಲಿರುತ್ತದೆ. ಈ 
ಹದಿಮೂರು ಅನ್ಯೋನ್ಕಾಭಾವಗಳ ಅಸ್ತಿತ್ವವು ಪೃಥಿವಿಯಲ್ಲಿ ಏಕಕಾಲದಲ್ಲಿರುತ್ತದೆ. 
त्रयोदशत्वावच्छित्रभेदस्य एकाधिकरणवृत्तित्वम्‌। ಈ ಸಾಧ್ಯವು ಸಪಕ್ಷದಲ್ಲಿ ಪೂರ್ವಜ್ಞಾತವಾಗಿರುವ 
ಸಾಧ್ಯತೆ ಇಲ್ಲವಾದ್ದರಿಂದ ಅಲ್ಲಿಹೇತುವಿನ ಅಸ್ಪಿತ್ತವನ್ನೂ ನಿರ್ಧರಿಸಲಾಗದು. ಆದ್ದರಿಂದ ಹೇತುವನ್ನು 
ಅನ್ವಯಿ ಎಂದಾಗಲಿ ಅಸಾಧಾರಣ ಎಂದಾಗಲಿ ಹೇಳಲಾಗದು. ಆದ್ದರಿಂದಲೇ ಇದು 
ಕೇವಲವ್ಯತಿರೇಕಿ. ಹೀಗೆ ಮೊದಲ ಆಕ್ಷೇಪವು ಪರಿಹ್ಕ ೈತವಾಗುತ್ತದೆ. 

ಇನ್ನು ಸಾಧ್ಯವು ಪೂರ್ವಜ್ಞಾತವಾಗದಿದ್ದಲ್ಲಿ ಅನುಮಿತಿಯು ಅಸಂಭವ ಎಂಬ ಆಕ್ಷೇಪವೂ 
ನಿಲ್ಲುವುದಿಲ್ಲ. ಏಕೆಂದರೆ ಜಲಾದಿಭೇದಕೂಟ ಎಂಬ ಸಾಧ್ಯವು ಪೃಥಿವೀಭಿನ್ನವಾದ ಇತರ 
ಪದಾರ್ಥಗಳ ಅನ್ಕೋನ್ಯಾಭಾವದ ಮೂಲಕ ಪ್ರತ್ಯೇಕವಾಗಿ ಜ್ಞಾತವಾಗಿದೆ. ಇಲ್ಲಿ ಪೂರ್ವಪಕ್ಷಿಯು 
ಜಲಾದಿಭೇದಕೂಟದ ಪ್ರತ್ಯೇಕಜ್ಞಾನವಿದ್ದರೂ ಏಕಕಾಲದಲ್ಲಿ ಏಕತ್ರಜ್ಞಾನ ಇಲ್ಲದಿರುವುದರಿಂದ 
ಸಾಧ್ಯವು ಪೂರ್ವಜ್ಞಾತವಾಗಿಲ್ಲವೆಂದು ಆಕ್ಷೇಪಿಸಬಹುದು. ಇದಕ್ಕೆ ನೈಯಾಯಿಕರ ಸಮಾಧಾನವೆಂದರೆ 
ಸಮುದಾಯವು ವ್ಯಕ್ತಿಗಿಂತ ಭಿನ್ನವಾಗಿಲ್ಲ ಮತ್ತು ಇಲ್ಲಿಯ ಸಾಧ್ಯ ಕಾಲ್ಪನಿಕಸಮುದಾಯವಲ್ಲ. 
ಬದಲಾಗಿ ಪ್ರತ್ಯೇಕಾಧಿಕರಣದಲ್ಲಿ ಆಗಲೇ ಪ್ರಸಿದ್ಧವಾದುದು ಮತ್ತು ಅದನ್ನು ಸಾಮೂಹಿಕವಾಗಿ 
ಪೃಥಿವಿಯಲ್ಲಿ ಸಾಧಿಸಬಹುದು. ಹೀಗೆ ಸಾಧ್ಯವಿಶಿಷ್ಟ ಅನುಮಿತಿಯನ್ನೂ ಕೇವಲವ್ಯತಿರೇಕಿಯನ್ನೂ 
ಸಾಧಿಸಬಹುದು. 


72 


ತರ್ಕಸಂಗ್ರಹ 


35. ಈ ಪರಿಚ್ಛೇದದಲ್ಲಿ ಗ್ರಂಥಕಾರನು ಪಕ್ಷ, ಸಪಕ್ಷ ಮತ್ತು ವಿಪಕ್ಷಗಳನ್ನು ಲಕ್ಷಿಸಿದ್ದು ಅವುಗಳ 
ವಿವರಣೆಯನ್ನು ಪರಿಚ್ಛೇದ 32ರಲ್ಲಿನೀಡಲಾಗಿದೆ. 


36. ಹೇತ್ವಾಭಾಸ: ಅನುಮಾನನಿರ್ಣಾಯಕವಾದ ಹೇತುವನ್ನು "ಸದ್‌ಹೇತು' ಮತ್ತು 
"ಅಸದ್‌ಹೇತು' ಎಂದು ವಿಭಜಿಸುತ್ತಾರೆ. ಯಾವುದೊಂದು ಹೇತು ಸದ್‌ ಹೇತುವಾಗಬೇಕಾದರೆ 
ಅದರಲ್ಲಿಐದು ವೈಶಿಷ್ಟ್ಯಗಳು (ಅಂಗಗಳು) ಇರಬೇಕು. 


1) 


2 


3) 


4) 


पक्षधर्मत्वमू--ळ॑€ड ळे ಪಕ್ಷದ ಧರ್ಮವಾಗಿರುವಿಕೆ; ಧೂಮವು ಪರ್ವತದ 
ಧರ್ಮವಾಗಿರುವಂತೆ. 

सपक्षे ಫಗ ಹೇತುವು ತನ್ನ ಸಪಕ್ಷದಲ್ಲಿ ಇರುವಿಕೆ; ಮಹಾನಸದಲ್ಲಿ 
ಧೂಮವಿರುವಂತೆ. 

विपक्षात्‌ व्यावृत्ति: ಹೇತುವು ತನ್ನ ವಿಪಕ್ಷದಲ್ಲಿ ಇಲ್ಲದಿರುವಿಕೆ; ಧೂಮವು ಹ್ರದದಲ್ಲಿ 
ಇಲ್ಲದಿರುವಂತೆ. 

अबाधितविषयत्वम्‌ ಹೇತುವು ಸಾಧಿಸಬೇಕಾದ ಸಾಧ್ಯದ ಅಭಾವವನ್ನು ಸಾಧಿಸುವ 
ಇನ್ನೊಂದು ಬಲವತ್ತರವಾದ ಪ್ರಮಾಣ ಇಲ್ಲದಿರುವಿಕೆ. अग्निरनुष्णः, द्रव्यत्वात्‌, 
जलवत्‌। ಎಂಬಲ್ಲಿ ದ್ರವ್ಯತ್ವವೆಂಬ ಹೇತುವು ಅಗ್ನಿಯಲ್ಲಿ ಅನುಷ್ಠತ್ತವನ್ನು ಸಾಧಿಸಲು 
ಪ್ರಯತ್ನಿಸುತ್ತಿದೆ. ಆದರೆ ಅಗ್ನಿಯಲ್ಲಿ ಅನುಷ್ಠತ್ವದ ಅಭಾವವಾದ ಉಷ್ಣತ್ತವಿದೆ 
ಎನ್ನುವುದು ಅನುಮಾನಕ್ಕಿಂತ ಬಲವತ್ತರವಾದ ಪ್ರತ್ಯಕ್ಷಪ್ರಮಾಣದಿಂದ ಸಾಧಿತವಾಗಿದೆ. 
असत्रतिपक्षत्वम्‌। ಸಾಧ್ಯದ ಅಭಾವವನ್ನು ಸಾಧಿಸುವ ಪ್ರತಿಪಕ್ಷ ಇಲ್ಲದಿರುವಿಕೆ. शब्दः 
नित्यः, श्रावणत्वात्‌ शब्दत्ववत्‌। ಇಲ್ಲಿ ಶ್ರಾವಣತ್ವವೆಂಬ ಹೇತುವು ಶಬ್ದದಲ್ಲಿ 
ನಿತ್ಯತೆಯನ್ನು ಪ್ರತಿಪಾದಿಸಹೊರಟಾಗ शब्द: अनित्यः, कार्यत्वात्‌, घटवत्‌। ಎಂಬ 
ಕಾರ್ಯತ್ವರೂಪಿ ಹೇತು ಪ್ರತಿಪಕ್ಷವಾಗಿ ಬಂದು ಶಬ್ದದ ಅನಿತ್ಯತೆಯನ್ನು ಸಾಧಿಸುತ್ತದೆ. 
ಆದ್ದರಿಂದ ಮೊದಲಿನ ಅನುಮಾನದಲ್ಲಿಯ ಶ್ರಾವಣತ್ವವೆಂಬ ಹೇತು ಸತ್ವಶಿಪಕ್ಷವಾಗಿದೆ. 


ಈ ಐದು ಗುಣವಿಶೇಷಗಳು ಅವ್ವಯವ್ಯತಿರೇಕಿಲಿಂಗದಲ್ಲಿ ಮಾತ್ರ ಇರುತ್ತವೆ. ಕೇವಲಾನ್ಹಯಿ 
ಮತ್ತು ಕೇವಲವ್ಯತಿರೇಕಿಗಳು ನಾಲ್ಕು ಗುಣವಿಶೇಷಗಳನ್ನು ಮಾತ್ರ ಹೊಂದಿದ್ದು ಸದ್‌ಹೇತುಗಳೇ 
ಆಗಿವೆ. ಕೇವಲಾನ್ವಯಿಯಲ್ಲಿ ವಿಪಕ್ಷವ್ಯಾವೃತ್ತಿ ಇಲ್ಲವಾದರೆ ಕೇವಲವ್ಯತಿರೇಕಿಯಲ್ಲಿಸಪಕ್ಷಸತ್ವದಿಲ್ಲ. 

ಈ ಐದು ಗುಣವಿಶೇಷಗಳಲ್ಲಿಎಲ್ಲವನ್ನು ಅಥವಾ ಕೆಲವನ್ನು ಹೊಂದದೇ ಇರುವ ಹೇತುಗಳೇ 
ಅಸದ್‌ಹೇತುಗಳು. ಅಸದ್‌ಹೇತುವೇ ಹೇತ್ವಾಭಾಸ. ಆದ್ದರಿಂದಲೇ ಹೇತ್ವಾಭಾಸವನ್ನು अङ्गविकलो 
हेतुः। ಎಂದೂ ವ್ಯಾಖ್ಯಾನಿಸಲಾಗುತ್ತದೆ. हेतुवत्‌ आभासन्ते इति हेत्वाभासाः, दुष्टहेतव इत्यर्थः | 
ಎಂದು ಹೇತ್ವಾಭಾಸವನ್ನು ನಿರ್ವಚಿಸುತ್ತಾರೆ, ಎಂದರೆ ದೋಷಸಹಿತವಾಗಿದ್ದು ಹೇತುವಿನಂತೆ 
ತೋರುವ (ಆಭಾಸ) ಹೇತುವೇ ಹೇತ್ವಾಭಾಸ. 

ದೀಪಿಕೆಯಲ್ಲಿ ಹೇತ್ವಾಭಾಸದ ಲಕ್ಷಣ ಹೀಗಿದೆ: अनुमितिप्रतिबन्थकयथार्थज्ञानविषयत्वं 
हेत्वाभासत्वम्‌। ಅನುಮಿತಿಗೆ ಅಡ್ಡಿಯನ್ನುಂಟುಮಾಡುವ ಯಥಾರ್ಥಜ್ಞಾನಕ್ಕೆ ಯಾವುದು 


ತರ್ಕಸಂಗ್ರಹ 4 


ವಿಷಯವಾಗಿರುವುದೋ ಅದು ಹೇತ್ವಾಭಾಸ. हृदो वह्निमान्‌, धूमात्‌। ಎಂಬ ಅನುಮಾನದಿಂದ 
ಕೊಳವು ಅಗ್ನಿಯನ್ನು ಹೊಂದಿದೆ ಎಂಬ ಅನುಮಿತಿ ಉಂಟಾಗಬೇಕಿತ್ತು. ಆದರೆ ಕೊಳವು ಅಗ್ನಿಯ 
ಅಭಾವವನ್ನು ಹೊಂದಿದೆ ಎಂಬ ಯಥಾರ್ಥಜ್ಞಾನವು ಮೇಲಿನ ಅನುಮಿತಿ ಉಂಟಾಗದಂತೆ 
ಅಡ್ಡಿಪಡಿಸುತ್ತದೆ. ಅನುಮಿತಿಪ್ರತಿಬಂಧಕವಾದ ಈ ಯಥಾರ್ಥಜ್ಞಾನಕ್ಕೆ ವಿಷಯವಾದುದು ಧೂಮ. 
ಅದು ಕೊಳದಲ್ಲಿ ಅಗ್ನಿಯನ್ನು ಸಾಧಿಸಲು ಸಮರ್ಥವಾಗದೇ ಹೇತ್ವಾಭಾಸವಾಗುತ್ತದೆ. 

ವ್ಯಭಿಚಾರ, ವಿರೋಧ, ಪ್ರತಿಪಕ್ಷ, ಅಸಿದ್ಧ ಮತ್ತು ಬಾಧಗಳೆಂಬ ಪಂಚ ದೋಷಗಳಿಂದ 
सव्यभिचार, विरुद्ध, सतरतिपक्ष, असिद्ध, बाधित ಎಂಬ ಪಂಚ ಹೇತ್ವಾಭಾಸಗಳು ಉಂಟಾಗುತ್ತವೆ. 


37. ವ್ಯಭಿಚಾರ ಎಂದರೆ ವಿಹಿತವಾದ ಪರಿಧಿಯನ್ನು ಅತಿಕ್ರಮಿಸುವುದು ಎಂದರ್ಥ. 
ಸಾಧ್ಯ-ಸಾಧನಗಳ ನಡುವಿನ ನಿಯತಸಾಹಚರ್ಯಸಂಬಂಧವು ಎಲ್ಲಿ ಉಲ್ಲಂಘಿಸಲ್ಪಡುತ್ತದೆಯೋ 
ಅದು ವ್ಯಭಿಚರಿತವಾಗುತ್ತದೆ. ಇಂತಹ ವ್ಯಭಿಚಾರದಿಂದ ಕೂಡಿದ ಹೇತುವು ಒಂದೇ ಪರಿಣಾಮವನ್ನು 
ಉಂಟುಮಾಡದೇ ಅಂದರೆ ಏಕಾಂತವಲ್ಲದೇ ಅನೇಕ ಪರಿಣಾಮಗಳನ್ನು ಉಂಟುಮಾಡುವುದರಿಂದ 
ಸವ್ಯಭಿಚಾರವನ್ನು ಅನೈಕಾಂತಿಕ ಎಂದು ಕರೆಯುತ್ತಾರೆ. 

ಇದರಲ್ಲಿ ಮೂರು ಉಪಭೇದಗಳಿವೆ. ಸಾಧಾರಣಸವ್ಯಭಿಚಾರದಲ್ಲಿ ವಿಪಕ್ಷವ್ಯಾವೃತ್ತಿ ಇಲ್ಲ. 

ಅನ್ಯ ಉದಾಹರಣೆ आड्ग्ल: पूज्यः, श्वेतत्वात्‌। 

ಸಾಧಾರಣಸವ್ಯಭಿಚಾರ ಮತ್ತು ಕೇವಲಾನ್ವಯಿಲಿಂಗಗಳ ನಡುವೆ ಸಾಮ್ಯ-ವೈಷಮ್ಯ 

ಸಾಮ್ಯ: ಎರಡರಲ್ಲಿಯೂ ವಿಪಕ್ಷವ್ಯಾವೃತ್ತಿ ಇಲ್ಲ. 

ವೈಷಮ್ಯ: 

1). ಕೇವಲಾನ್ವಯಿಯಲ್ಲಿ ವಿಪಕ್ಷವೇ ಇಲ್ಲವಾದರೆ ಸಾಧಾರಣದಲ್ಲಿ ವಿಪಕ್ಷವಿದ್ದು ಹೇತುವು 
ತನ್ನಲ್ಲಿಯ ದೋಷದಿಂದ ವಿಪಕ್ಷವ್ಯಾವೃತ್ತವಾಗಿಲ್ಲ. 

2 ಕೇವಲಾನ್ವಯಿಯಲ್ಲಿ ಅನ್ವಯವ್ಯಾಪ್ತಿ ಸಿದ್ದಿಸುವುದಾದರೆ ಸಾಧಾರಣದಲ್ಲಿ ಅದು 
ವ್ಯಭಿಚರಿತವಾಗುತ್ತದೆ. 

3) ಕೇವಲಾನ್ವಯಿಯ ವೈಶಿಷ್ಟ್ಯವೆಂದರೆ ಸಾಧ್ಯ ಮತ್ತು ಸಾಧನಗಳು ಅಸ್ತಿತ್ವದಲ್ಲಿರುವ 
ಎಲ್ಲವಕ್ಕೂ ಅನ್ವಯಿಸುತ್ತವೆ. ಆದರೆ ಸಾಧಾರಣದಲ್ಲಿಸಾಧ್ಯವು ಅಲ್ಲದೇಶವೃತ್ತಿಯಾಗಿದ್ದು 
ಸಾಧನವು ಅಧಿಕದೇಶವೃತ್ತಿಯಾಗಿರುತ್ತದೆ. 

ಅಸಾಧಾರಣಹೇತ್ವಾಭಾಸದಲ್ಲಿ ಸಪಕ್ಷಸತ್ವ ಇಲ್ಲ. ಇದನ್ನು "ಅನಧ್ಯವಸಿತ' ಎಂದೂ 

ಕರೆಯುತ್ತಾರೆ. ಅನ್ಯ ಉದಾಹರಣೆ भूः नित्या, गन्थवत्त्वात्‌ । 

ಅಸಾಧಾರಣಸವ್ಯಭಿಚಾರ ಮತ್ತು ಕೇವಲವ್ಯತಿರೇಕಿಲಿಂಗಗಳ ನಡುವೆ ಸಾಮ್ಯ-ವೈಷಮ್ಮ 

ಸಾಮ್ಯ: ಎರಡರಲ್ಲಿಯೂ ಸಪಕ್ಷಸತ್ವಇಲ್ಲ. 

ವೈಷಮ್ಯ: 

1) ಕೇವಲವ್ಯತಿರೇಕಿಯಲ್ಲಿಸಪಕ್ಷವೇ ಇಲ್ಲವಾದರೆ ಅಸಾಧಾರಣದಲ್ಲಿ ಸಪಕ್ಷವಿದ್ದು ಹೇತುವು 
ಅವುಗಳಲ್ಲಿತನ್ನ ದೋಷದಿಂದ ಕಂಡುಬರುವುದಿಲ್ಲ. 


74 ತರ್ಕಸಂಗ್ರಹ 


2 ಕೇವಲವೃತಿರೇಕಿಯಲ್ಲಿ ಸಾಧ್ಯ ಮತ್ತು ಸಾಧನಗಳು ಸಮವ್ಯಾಪಕವಾದರೆ 
ಅಸಾಧಾರಣದಲ್ಲಿಹಾಗಿಲ್ಲ. 
3) ಕೇವಲವ್ಯತಿರೇಕಿಯಲ್ಲಿ ವ್ಯಾಪ್ತಿಯು ಸಮರ್ಥವಾಗಿದ್ದರೆ ಅಸಾಧಾರಣದಲ್ಲಿ 
ವ್ಯಭಿಚರಿತವಾಗಿದೆ. 
ಅನುಪಸಂಹಾರಿಯಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲವೂ ಪಕ್ಷವಾಗಿ ಹೇತುವು ಅನ್ವಯ ಮತ್ತು 
ದೃಷ್ಟಾಂತರಹಿತವಾಗಿರುತ್ತದೆ. ಆದ್ದರಿಂದ ಈ ಹೇತುವಿಗೆ ಸಪಕ್ಷಸತ್ವಮತ್ತು ವಿಪಕ್ಷವ್ಯಾವೃತ್ತಿ ಎಂಬ 
ಸದ್‌ ಹೇತುಲಕ್ಷಣಗಳಿಲ್ಲ. ಅನ್ಯ ಉದಾಹರಣೆ स्व॑ दुःखात्मकम्‌, अनित्यत्वात्‌। 


38. ವಿರುದ್ಧ ಹೇತ್ತಾಭಾಸವು ಸಾಧಾರಣಸವ್ಯಭಿಚಾರದಂತೆ ಸಾಧ್ಯಾಭಾವವನ್ನು ಸಾಧಿಸುತ್ತದೆ. 
ಆದರೆ ಸಾಧಾರಣವ ಸಾಧ್ಯಾಭಾವದ ಜೊತೆ ಸಾಧ್ಯವನ್ನು ಸಾಧಿಸುತ್ತದೆ. ಸಾಧಾರಣವು ಸಪಕ್ಷ ಮತ್ತು 
ವಿಪಕ್ಷಗಳಲ್ಲಿದ್ದರೆ ವಿರುದ್ಧವು ವಿಪಕ್ಷದಲ್ಲಿ ಮಾತ್ರ ಇರುತ್ತದೆ. ಇನ್ನು ವಿರುದ್ಧವು ಸಾಧ್ಯಾಭಾವ 
ಸಾಧಕವಾದುದರಿಂದ ಸಪಕ್ಷದಲ್ಲಿ ಇರುವುದಿಲ್ಲ. ಆದರೆ ಅಸಾಧಾರಣವು ಪಕ್ಷಮಾತ್ರವೃತ್ತಿಯಾಗಿ 
ಸಪಕ್ಷದಲ್ಲಿರುವುದಿಲ್ಲ. ವಿರುದ್ಧವು ಸಾಧ್ಯದ ಅಭಾವವನ್ನು ಮಾತ್ರ ಸಾಧಿಸಿದರೆ ಅಸಾಧಾರಣವು 
ಸಾಧ್ಯವನ್ನಾಗಲಿ ಸಾಧ್ಯದ ಅಭಾವವನ್ನಾಗಲಿ ಯಾವುದನ್ನೂ ಸಾಧಿಸುವುದಿಲ್ಲ. 

ಗೆಯೇ ವಿರುದ್ಧಮತ್ತು ಅನುಪಸಂಹಾರಿಗಳು ಸಪಕ್ಷಸತ್ವ ಮತ್ತು ವಿಪಕ್ಷವ್ಯಾವೃತ್ತಿಯೆಂಬ 
ಸದ್‌ಹೇತುಲಕ್ಷಣಗಳಿಂದ ವಿರಹಿತವಾಗಿ ಸಮಾನವಾಗಿವೆ. ಆದರೆ ಅನುಪಸಂಹಾರಿಯಲ್ಲಿ ವ್ಯಾಪ್ತಿಯ 
ಅಪೂರ್ಣತೆಯಿಂದ ಯಾವ ನಿಶ್ಚಯವೂ ಆಗದಿದ್ದರೆ ವಿರುದ್ಧದಲ್ಲಿ ಸಾಧ್ಯದ ಅಭಾವವು 
ನಿಶ್ಚಯಿಸಲ್ಪಡುತ್ತದೆ. 

ಅನ್ಯ ಉದಾಹರಣೆ देवदत्तः अमर्त्यः, मनुष्यत्वात्‌। 


39. “ಪ್ರತಿಪಕ್ಷ' ಎಂದರೆ ವಿರೋಧಿ ಎಂದರ್ಥ. "ಸತ್‌' ಎಂದರೆ ವಿದ್ಯಮಾನವಾಗಿರುವುದು. ಯಾವ 
ಹೇತುವಿಗೆ ತನ್ನ ಸಾಧನಕ್ಕೆ ವಿರುದ್ಧವಾದುದನ್ನು ಸಾಧಿಸುವ ಶತ್ರುಹೇತು ಇರುವುದೋ ಅದೇ 
ಸತೃತಿಪಕ್ಷ. ಇದನ್ನು "ಪ್ರಕರಣಸಮ' ಎಂದೂ ಕರೆಯುತ್ತಾರೆ. 

ಅನ್ಯ ಉದಾಹರಣೆ: 

आकाश: अपग्रत्यक्ष:, अतीन्ट्रियत्वात्‌। 

आकाशः: प्रत्यक्षः, शब्दगुणत्वात्‌। 

ಸತೃತಿಪಕ್ಷ ಮತ್ತು ವಿರುದ್ಧಇವೆರಡೂ ಸಾಧ್ಯಾಭಾವವನ್ನು ಸಾಧಿಸುತ್ತವೆ. ವಿರುದ್ಧದಲ್ಲಿ ಸ್ವಯಂ 
ಹೇತುವೇ ಸಾಧ್ಯಾಭಾವಸಾಧಕವಾದರೆ ಸತೃತಿಪಕ್ಷದಲ್ಲಿ ಹೇತ್ವಂತರವು ಸಾಧ್ಯಾಭಾವಸಾಧಕವಾಗಿದೆ. 
ವಿರುದ್ಧದಲ್ಲಿ ಸಾಧ್ಯಾಭಾವವು ಮಾತ್ರ ಸಾಧಿಸಲ್ಪಟ್ಟರೆ ಸತೃತಿಪಕ್ಷದಲ್ಲಿ ಒಂದು ಹೇತುವಿನಿಂದ ಸಾಧ್ಯವೂ 
ಇನ್ನೊಂದು ಹೇತುವಿನಿಂದ ಸಾಧ್ಯಾಭಾವವೂ ಸಾಧಿಸಲ್ಪಡುತ್ತದೆ. 


40. व्याप्यस्य पक्षधर्मतया प्रमितिः सिद्धिः, तदभावः असिद्धः । ಸಿದ್ಧಿಯು ಪರಾಮರ್ಶದಂತೆ 


ತರ್ಕಸಂಗ್ರಹ द 


ಪಕ್ಷಧರ್ಮತಾ ಮತ್ತು ವ್ಯಾಪ್ತಿ ಎಂಬ ಎರಡು ವಿಷಯಗಳನ್ನು ಹೊಂದಿರುತ್ತದೆ. ಇವೆರಡರಲ್ಲಿ 
ಯಾವುದಾದರೊಂದರಿಂದ ನ್ಯೂನವಾಗಿರುವ ಹೇತು ಅಸಿದ್ಧವಾಗುತ್ತದೆ. ಹೇತುವು ಪಕ್ಷಧರ್ಮತೆ- 
ಯನ್ನು ದ್ವಿವಿಧವಾಗಿ ಕಳೆದುಕೊಂಡಿರಬಹುದು-- ಪಕ್ಷಕ್ಕೆ ವಾಸ್ತವಿಕ ಅಸ್ತಿತ್ವವೇ ಇಲ್ಲದಿರುವುದೊಂದು 
ಮತ್ತು ಹೇತುವು ಪಕ್ಷದಲ್ಲಿ ಇಲ್ಲದಿರುವುದು ಇನ್ನೊಂದು. ಮೊದಲನೆಯದರಲ್ಲಿ ಹೇತುವಿಗೆ 
ಆಶ್ರಯವೇ ಇಲ್ಲದಿರುವುದರಿಂದ ಅದು ಆಶ್ರಯಾಸಿದ್ಧವಾಗುತ್ತದೆ. ಎರಡನೆಯದರಲ್ಲಿ ಹೇತುವು 
ಸ್ವರೂಪದಿಂದ ಪಕ್ಷದಲ್ಲಿ ಅಸಿದ್ಧವಾಗಿ ಸ್ವರೂಪಾಸಿದ್ಧವಾಗುತ್ತದೆ. 

ಇನ್ನು ಹೇತುವಿಗೆ ಸಾಧ್ಯದೊಂದಿಗಿನ ವ್ಯಾಪ್ತಿಯು ಸಿದ್ಧಿಸದಿರುವಾಗ ಅದು ವ್ಯಾಪ್ಯತ್ವಾಸಿದ್ಧ- 
ವಾಗುತ್ತದೆ. ಅಸಿದ್ಧವನ್ನು "ಸಾಧ್ಯಸಮ' ಎಂಬ ನಾಮಾಂತರದಿಂದಲೂ ವ್ಯವಹರಿಸುತ್ತಾರೆ. 
ಆಶ್ರಯಾಸಿದ್ದದ ಅನ್ಯ ಉದಾಹರಣೆ वन्ध्यापुत्रः शूरः, पुत्रत्वात्‌। ಸಿದ್ಧಸಾಧನವನ್ನೂ 
ಆಶ್ರಯಾಸಿದ್ಧದಲ್ಲಿಯೇ ಅಂತರ್ಗತಗೊಳಿಸುತ್ತಾರೆ. चन्द्रबिम्ब वर्तुलम्‌, वर्तुलत्वात्‌। ಎಂಬಲ್ಲಿ 
ಚಂದ್ರಬಿಂಬವು ವರ್ತುಲ ಎಂಬುದು ಈಗಾಗಲೇ ಸಿದ್ಧವಾಗಿರುವಾಗ ಅದನ್ನು ವರ್ತುಲತ್ವ ಎಂಬ 
ಹೇತುವಿನಿಂದ ಪುನಃ ಸಾಧಿಸುವುದು ಸಿದ್ಧಸಾಧನವಾಗುತ್ತದೆ. ಚಂದ್ರಬಿಂಬವೆಂಬ ಪಕ್ಷದಲ್ಲಿ 
ವರ್ತುಲವೆಂಬ ಸಾಧ್ಯವು ಸಂದಿಗ್ಗವಾಗಿಲ್ಲ. ಆದ್ದರಿಂದ ಚಂದ್ರಬಿಂಬವು ಪಕ್ಷವಾಗದೇ ಸಿದ್ಧಸಾಧನವೂ 
ಆಶ್ರಯಾಸಿದ್ಧಎನಿಸುತ್ತದೆ. 

ಸ್ವರೂಪಾಸಿದ್ಧದಲ್ಲಿ ಹೇತುವು ನೈಸರ್ಗಿಕವಾಗಿಯೇ ಪಕ್ಷದಲ್ಲಿ ಅಸಿದ್ಧವಾಗಿರುತ್ತದೆ. ಶಬ್ದದ 
ಅನಿತ್ಯತ್ವವನ್ನು ಸಾಧಿಸಲು ಕೊಟ್ಟ ಚಾಕ್ಷುಷತ್ವ ಎಂಬ ಹೇತುವು ಪಕ್ಷವಾದ ಶಬ್ದದಲ್ಲಿ ಸಹಜವಾಗಿಯೇ 
ಅಸಿದ್ಧವಾಗಿದೆ. ಅನ್ಯ ಉದಾಹರಣೆ: अश्वः पशुः, शुद्धित्वात्‌ । 


41. ಈ ಹಿಂದೆಯೇ 32ನೇ ಪರಿಚ್ಛೇದದಲ್ಲಿ ವಿವರಿಸಿದಂತೆ ಸಾಧನವು ವ್ಯಾಪ್ಯವೂ ಸಾಧ್ಯವು 
ವ್ಯಾಪಕವೂ ಆಗಿರುತ್ತದೆ. ಆದರೆ ವ್ಯಾಪ್ಯತ್ವಾಸಿದ್ಧದಲ್ಲಿ ಸಾಧನದ ವ್ಯಾಪ್ಯತ್ವವೇ ಅಸಿದ್ಧವಾಗಿರುತ್ತದೆ. 

ಸಾಧ್ಯ-ಸಾಧನಗಳ ನಡುವಿನ ಸಂಬಂಧವು ಬಾಹ್ಯವಾದ ಯಾವ ಅಂಶವನ್ನೂ ಅವಲಂಬಿಸದೇ 
ಸ್ವತಃ ಸಿದ್ಧವಾಗಬೇಕು. ಆದರೆ ವ್ಯಾಪ್ಯತ್ಹಾಸಿದ್ಧದಲ್ಲಿ ಸಾಧ್ಯಸಾಧನಗಳ ವ್ಯಾಪ್ತಿಯ ಸಿದ್ಧಿಯು 
ಅವೆರಡರಿಂದಲೂ ಭಿನ್ನವಾದ ಬಾಹ್ಯ ಅಂಶವೊಂದನ್ನು ಅವಲಂಬಿಸಿರುತ್ತದೆ. ಅಂದರೆ ಹೇತುವು 
ಸಾಧ್ಯವನ್ನು ಸಾಧಿಸಲು ಸ್ವತಃ ಸಮರ್ಥವಾಗದೇ ಬೇರೊಂದರ ಸಹಾಯವನ್ನು ಅವಲಂಬಿಸಿರುತ್ತದೆ. 
ಉದಾ: पर्वतो धूमवान्‌, वह्नमत्त्वात्‌। ಎಂಬಲ್ಲಿ ವ್ಯಾಪ್ತಿಸ್ವರೂಪವು यत्र यत्र वह्निः तत्र तत्र धूमः 
ಎಂದಾಗುತ್ತದೆ. ಇಲ್ಲಿ ಹೇತುವಾದ ವಹ್ನಿಯು "ವ್ಯಾಪ್ಯ' ಎಂದರೆ ಅಲ್ಪದೇಶವೃತ್ತಿಯಾಗಿರಬೇಕಿತ್ತು. 
ಆದರೆ ಅದು ಸಾಧ್ಯವಾದ ಧೂಮಕ್ಕಿಂತ ಅಧಿಕದೇಶವೃತ್ತಿಯಾಗಿದೆ. ತಪ್ತಾಯೋಗೋಲಕದಲ್ಲಿ 
ಅಗ್ನಿಯಿದ್ದರೂ ಧೂಮವಿಲ್ಲ. ಹೀಗೆ ಅಗ್ನಿಯು ಧೂಮದ ಜೊತೆ ನಿಯತಸಾಹಚರ್ಯಸಂಬಂಧವನ್ನು 
ಹೊಂದದೆ ವ್ಯಾಪ್ತಿಯು ವ್ಯಭಿಚರಿತವಾಗುತ್ತದೆ. ಇಲ್ಲಿಸಾಧನವಾದ ಅಗ್ನಿಗೆ ಸಾಧ್ಯವಾದ ಧೂಮವನ್ನು 
ಎಲ್ಲೆಡೆಯೂ ಸಾಧಿಸುವ ಸ್ವಸಾಮರ್ಥ್ಯವಿರಬೇಕಿತ್ತು. ಆದರೆ ಅಗ್ನಿಯು ಹಾಗೆ ಮಾಡಲು 
ಅಸಮರ್ಥವಾಗಿ ಬೇರೊಂದು ಅಂಶದ ಅವಲಂಬನೆಯನ್ನು ಪಡೆಯುತ್ತದೆ. ಆ ಅಂಶವೇ 
ಆರ್ರೇಂಧನಸಂಯೋಗ. ಅಗ್ನಿಯ ಜೊತೆ ಆರ್ದ್ರವಾದ ಇಂಧನದ ಸಂಬಂಧ ಇರುವಲ್ಲೆಲ್ಲ 


76 ತರ್ಕಸಂಗ್ರಹ 


ಧೂಮವಿರುತ್ತದೆ. ಈ "ಆರ್ದೇಂಧನಸಂಯೋಗ' ಎಂಬ ಬಾಹ್ಯ ಅಂಶವೇ ಉಪಾಧಿ. ಎಲ್ಲೆಲ್ಲಿ 
ಹೇತುವು ಇಂತಹ ಉಪಾಧಿಸಹಿತವಾಗಿರುವುದೋ ಅಲ್ಲೆಲ್ಲ ಹೇತುವು ವ್ಯಾಪೃತ್ಹಾಸಿದ್ಧವಾಗುತ್ತದೆ. 

ಸಮೀಪವಿರುವ ವಸ್ತುವಿಗೆ ಸ್ವ-ರೂಪವನ್ನು ಯಾವುದು ವರ್ಗಾಯಿಸುತ್ತದೆಯೋ ಅದು 
ಉಪಾಧಿ. उप-समीपस्थिते वस्तुनि आदधाति सङ्क्रामयति स्वीयं धर्ममिति उपाधिः | ಸ್ಫಟಿಕದ 
ಸಮೀಪ ಒಂದು ಕೆಂಪು ಹೂವನ್ನಿಟ್ಟರೆ ಸ್ಫಟಿಕವು ಕೆಂಪಾಗಿ ಕಾಣುತ್ತದೆ. ಈ ರಕ್ತತ್ವ ಸ್ಫಟಿಕದ 
ಸ್ವಾಭಾವಿಕಧರ್ಮವಲ್ಲ, ಅದು ಔಪಾಧಿಕವಾದುದು. 

ಉಪಾಧಿಯು ಸಾಧ್ಯಕ್ಕೆ ವ್ಯಾಪಕವಾಗಿಯೂ ಸಾಧನಕ್ಕೆ ಅವ್ಯಾಪಕವಾಗಿಯೂ ಇರುತ್ತದೆ. 
ಸಾಧ್ಯವ್ಯಾಪಕತಾ ಎಂದರೆ ಸಾಧ್ಯಕ್ಕಿಂತ ಅಧಿಕದೇಶದಲ್ಲಿರುವುದು ಅಥವಾ ಸಾಧ್ಯ ಇರುವಲ್ಲೆಲ್ಲ 
ಇರುವುದು (ಸಮವ್ಯಾಪಕ). ಪ್ರಕೃತ ಉದಾಹರಣೆಯಲ್ಲಿ ಆರ್ದೇಂಧನಸಂಯೋಗ ಎಂಬ 
ಉಪಾಧಿಯು ಸಾಧ್ಯವಾದ ಧೂಮವಿರುವ ಎಲ್ಲೆಡೆಯೂ ಇರುತ್ತದೆ. ಸಾಧನ ಅವ್ಕಾಪಕತಾ ಎಂದರೆ 
ಸಾಧನಕ್ಕಿಂತ ಅಲ್ಪದೇಶವೃತ್ತಿಯಾಗಿರುವುದು. ಸಾಧನವಾದ ಅಗ್ನಿಗಿಂತ ಆರ್ದೇಂಧನಸಂಯೋಗವು 
ಅಲ್ಪದೇಶವೃತ್ತಿಯಾಗಿದೆ. ಉದಾಹರಣೆಗೆ, ತಪ್ತಾಯೋಗೋಲಕದಲ್ಲಿ ಸಾಧನವಾದ ಅಗ್ನಿಯಿದ್ದು 
ಆರ್ದೇಂಧನ ಸಂಯೋಗವಿಲ್ಲ. ಸಾಧನಕ್ಕಿಂತ ಅಲ್ಪದೇಶವೃತ್ತಿಯಾದ ಉಪಾಧಿಯೇ ಸಾಧ್ಯಕ್ಕೆ 
ವ್ಯಾಪಕವಾಗಿರುವಾಗ ಸಾಧನವು ಪ್ರಕೃತ ಸಾಧ್ಯವನ್ನು ಕುರಿತು ಹೇಗೂ ವ್ಯಾಪಕವಾಗಿದೆ ಎಂಬುದನ್ನು 
ಸಿದ್ಧಪಡಿಸುತ್ತದೆ. ಆದ್ದರಿಂದ ಸಾಧನವಾದ ವಹ್ನಿಯು ಸಾಧ್ಯವಾದ ಧೂಮವನ್ನು ಕುರಿತು 
ವ್ಯಾಪ್ಯವಾಗುವ ಸಾಧ್ಯತೆಯೇ ಇಲ್ಲ. ಹೀಗೆ ಸಾಧನವಾದ ವಹ್ನಿಯ ವ್ಯಾಪ್ಯತ್ವ ಅಸಿದ್ಧವಾಗಿ ಅದು 
ಧೂಮವನ್ನು ಸಾಧಿಸಲಾರದು. ಒಂದು ವೇಳೆ पर्वतो धूमवान्‌, आर्द्रेंथनसंयोगे सति वहिमत्त्वात्‌। 
ಎಂದಿದ್ದರೆ ಅದು ಸದನುಮಾನವಾಗುತ್ತಿತ್ತು. 


ಉಪಾಧಿಯ ಚತುರ್ವಿಧಗಳು | 

1) ಕೇವಲಸಾಧ್ಯವ್ಮಾಪಕ ಉಪಾಧಿ: ಈ ಉಪಾಧಿಯು ಸಾಧ್ಯವನ್ನು ಸಂಪೂರ್ಣವಾಗಿ 
ವ್ಯಾಪಿಸಿರುತ್ತದೆ. पर्वतो धूमवान्‌, वहिमत्त्वा[. ಎಂಬಲ್ಲಿ ಆರ್ದ್ರೇಂಧನಸಂಯೋಗವು ಈ ವಿಧದ 
ಉದಾಹರಣೆಯಾಗಿದೆ. ಏಕೆಂದರೆ ಆರ್ದೇಂಧನಸಂಯೋಗವು ಸಾಧ್ಯವಾದ ಧೂಮದ ಜೊತೆ 
ಸಾಹಚರ್ಯವನ್ನು ಹೊಂದಿದೆ. 

2) ಪಕ್ಷಧರ್ಮಾವಚ್ಚಿನ್ನಸಾಧ್ಯವಾಪಕ ಉಪಾಧಿ: ಯಾವ ಉಪಾಧಿಯು ಪಕ್ಷದಲ್ಲಿಯಾವ 
ಸ್ವರೂಪದಲ್ಲಿರುವುದೋ ಆ ಸ್ವರೂಪದಿಂದ ಮಾತ್ರ ಸಾಧ್ಯಕ್ಕೆ ವ್ಯಾಪಕವಾಗಿರುವಂಥದ್ದು. 
ಉದಾಹರಣೆಗೆ वायुः प्रत्यक्षः, प्रत्यक्षस्पर्शाश्रयत्वात्‌। ८१९ (बहि्रव्यत्वावच्छिन्प्रत्यक्षत्वव्यापक) 
उद्धूतरूपवत्त्वम्‌ ಎಂಬುದು ಉಪಾಧಿಯಾಗಿದೆ. 

3) ಸಾಧನಾವಚ್ಚಿನ್ನಸಾಧ್ಯವ್ಮಾಪಕ ಉಪಾಧಿ: ಯಾವುದು ಸಾಧನದ ಜೊತೆ ಸಹವರ್ತಿ- 
ಯಾಗಿದ್ದಾಗ ಮಾತ್ರ ಸಾಧ್ಯಕ್ಕೆ ವ್ಯಾಪಕವಾಗಿರುವುದೋ ಅದು. ಉದಾಹರಣೆ: प्रागभावो विनाशी, 
जन्यत्वात्‌। ಇಲ್ಲಿ (जन्यत्वावच्छिन्न अनित्यत्वव्यापक) भावत्वम्‌ ಎಂಬುದು ಉಪಾಧಿ. 

4) ಉದಾಸೀನಧರ್ಮಾವಚ್ಛಿನ್ನಸಾಧ್ಯವ್ಕಾಪಕ ಉಪಾಧಿ: ಯಾವುದು ಸ್ವತಂತ್ರವಾಗಿ ಸಾಧ್ಯಕ್ಕೆ 


ತರ್ಕಸಂಗ್ರಹ 77 


ವ್ಯಾಪಕವಾಗಿರುವುದೋ ಅದು. ಉದಾಹರಣೆ: प्रागभावो विनाशी, प्रमेयत्वात्‌। ಇಲ್ಲಿಯೂ ಸಹ 
(जन्यत्वावच्छिन्न अनित्यत्वव्यापक) भावत्वम्‌ ಎಂಬುದು ಉಪಾಧಿಯಾಗಿದೆ. 

ವ್ಯಾಪ್ಯತ್ವಾಸಿದ್ದದ ಅನ್ಯ ಉದಾಹರಣೆ गर्भस्थः मित्रातनय: श्यामः, मित्रातनयत्वात्‌, 
इतरतनयवत्‌ ಇಲ್ಲಿ शाकपाकजत्व ಉಪಾಧಿಯಾಗಿದೆ. ಲಕ್ಷಣಸಾಮಾನ್ಯದಲ್ಲಿಯ ದೋಷತ್ರಯ- 
ಗಳಾದ ಅತಿವ್ಯಾಪ್ತಿ, ಅವ್ಯಾಪ್ತಿ ಮತ್ತು ಅಸಂಭವಗಳೂ ಅಸಿದ್ಧದ ಪ್ರಕಾರದ್ವಯದಲ್ಲಿಯೇ 
ಅಂತರ್ಭಾವವಾಗುತ್ತವೆ. ಅತಿವ್ಯಾಪ್ತಿಯು ವ್ಯಾಪ್ಯತ್ವಾಸಿದ್ಧದಲ್ಲಿಯೂ, ಅವ್ಯಾಪ್ತಿಯು ಭಾಗಾಸಿದ್ಧ- 
ದಲ್ಲಿಯೂ (ಸ್ವರೂಪಾಸಿದ್ಧದಲ್ಲಿ, ಅಸಂಭವವು ಸ್ವರೂಪಾಸಿದ್ಧದಲ್ಲಿಯೂ ಸಮಾವೇಶಗೊಳ್ಳುತ್ತವೆ. 


42. ಪ್ರತ್ಯಕ್ಷವನ್ನು ಅನುಸರಿಸಿಯೇ ಅನುಮಾನವು ಪ್ರವೃತ್ತವಾಗುವುದರಿಂದ ಪ್ರತ್ಯಕ್ಷವು 
ಅನುಮಾನಕ್ಕಿಂತ ಬಲವತ್ತರವಾದ ಪ್ರಮಾಣವಾಗಿದೆ. ಬಾಧಿತದಲ್ಲಿ ಸಾಧ್ಯವೊಂದನ್ನು ಸಾಧಿಸಲು 
ಹೇತುವು ಪ್ರವೃತ್ತವಾಗುವಾಗಲೇ ಪ್ರತ್ಯಕ್ಷಪ್ರಮಾಣದಿಂದ ಆ ಸಾಧ್ಯದ ಅಭಾವವು ಸಿದ್ಧವಾಗಿರುತ್ತದೆ. 
ಗ್ರಂಥದಲ್ಲಿನೀಡಲಾದ ಉದಾಹರಣೆಯಲ್ಲಿ ಸಾಧ್ಯಾಭಾವವಾದ ಉಷ್ಪತ್ವವ ಪ್ರತ್ಯಕ್ಷಪ್ರಮಾಣದಿಂದಲೇ 
(ಸ್ಪರ್ಶದಿಂದ) ಸಿದ್ಧವಾಗಿದೆ. ಕೆಲವಡೆ ಸಾಧ್ಯಾಭಾವವು ಉಪಮಾನ ಮತ್ತು ಶಬ್ದಪ್ರಮಾಣಗಳಿಂದಲೂ 
ಸಿದ್ಧವಾಗಿರಬಹುದು. 

ಬಾಧಿತ ಮತ್ತು ಸತೃತಿಪಕ್ಷ ಇವೆರಡರಲ್ಲಿಯೂ ಪ್ರಮಾಣಾಂತರವು ಸಾಧ್ಯಾಭಾವವನ್ನು 
ಸಾಧಿಸುತ್ತದೆ. ಆದರೆ ಸತೃತಿಪಕ್ಷದಲ್ಲಿ ಪ್ರಮಾಣಾಂತರವು ಪೂರ್ವಪ್ರಮಾಣಕ್ಕೆ ಸಮಬಲವಾಗಿರುತ್ತದೆ. 
(ಇದನ್ನು "ಪ್ರತಿಪಕ್ಷ' ಎಂಬ ಪದವೇ ಸೂಚಿಸುತ್ತದೆ). ಮತ್ತು ಬಾಧಿತದಲ್ಲಿ ಸಾಧ್ಯಾಭಾವವನ್ನು 
ಸಾಧಿಸುವ ಪ್ರಮಾಣಾಂತರವು ಸಾಮಾನ್ಯವಾಗಿ ಪ್ರತ್ಯಕ್ಷಪ್ರಮಾಣವಾಗಿದ್ದು ಅನುಮಾನಕ್ಕಿಂತ 
ಬಲವತ್ತರವಾಗಿರುತ್ತದೆ. (ಅದನ್ನು "ಬಾಧಿತ' ಎಂಬ ಪದ ಸೂಚಿಸುತ್ತದೆ). ಸತೃತಿಪಕ್ಷದಲ್ಲಿ 
ಸಾಧ್ಯಾಭಾವವನ್ನು ಸಾಧಿಸುವ ಹೇತ್ವಂತರದಿಂದ ಪೂರ್ವಾನುಮಾನದ ಸಾಧ್ಯವು ಅನಿಶ್ಚಿತವಾಗುಳಿದರೆ 
ಬಾಧಿತದಲ್ಲಿ ಪ್ರಮಾಣಾಂತರವು ಸಾಧ್ಯವನ್ನು ಪಕ್ಷದಲ್ಲಿ ಪೂರ್ಣವಾಗಿ ಅಲ್ಲಗಳೆಯುತ್ತದೆ. 

ಬಾಧಿತ ಹೇತ್ವಾಭಾಸವನ್ನು "ಕಾಲಾತ್ಮಯಾಪದಿಷ್ಟ' ಎಂದೂ ಕರೆಯುತ್ತಾರೆ. ಹಾಗೆಂದರೆ 
"ಉಚಿತ ಕಾಲ ಕಳೆದ ಬಳಿಕ ಉಕ್ತವಾದುದು' ಎಂದರ್ಥ. ಸಾಧ್ಯವ ಸಂದಿಗ್ಗವಾಗಿದ್ದಾಗಲೇ ಹೇತುವನ್ನು 
ಹೇಳಬೇಕು. ಆದರೆ ಇಲ್ಲಿ ಸಾಧ್ಯಾಭಾವವು (ಅಗ್ನಿಯ ಉಷ್ಪತ್ತ) ಮೊದಲೇ ಜ್ಞಾತವಾಗಿದ್ದು ಬಳಿಕ 
ಹೇತುವು ಉಕ್ತವಾಗುತ್ತದೆ. 

ಈ ಪಂಚ ಹೇತ್ವಾಭಾಸಗಳಲ್ಲಿ ಕೆಲವು ನೇರವಾಗಿ ಅನುಮಿತಿಗೆ ಪ್ರತಿಬಂಧಕವಾದರೆ ಇನ್ನು 
ಕೆಲವು ಅನುಮಿತಿಗೆ ಕರಣವೆನಿಸಿದ ವ್ಯಾಪ್ತಿಜ್ಞಾನಕ್ಕೆ ಹಾಗೂ ವ್ಯಾಪಾರವೆನಿಸಿದ ಪರಾಮರ್ಶಕ್ಕೆ 
ಪ್ರತಿಬಂಧಕವಾಗಿವೆ. ಬಾಧಿತ ಹಾಗೂ ಸತೃತಿಪಕ್ಷ ಎಂಬ ಹೇತ್ವಾಭಾಸಗಳು ನೇರವಾಗಿಯೇ 
ಅನುಮಿತಿ ಪ್ರತಿಬಂಧಕವಾಗಿವೆ. ಬಾಧಿತದಲ್ಲಿ ಸಾಧ್ಯದ ಅಭಾವವು ನಿಶ್ಚಿತವಾಗಿದ್ದರೆ ಸತ್ಛತಿಪಕ್ಷದಲ್ಲಿ 
ಸಾಧ್ಯದ ಅಭಾವಜ್ಞಾನಸಾಧಕವಾದ ಪರಿಕರಗಳಿರುತ್ತವೆ. ಇನ್ನು ಸಾಧಾರಣಸವ್ಯಭಿಚಾರದಲ್ಲಿ 
ಹೇತುವು ಸಾಧ್ಯದ ಅಭಾವವಿರುವಲ್ಲಿ ತಾನಿರುವ ಮೂಲಕ ವ್ಯಾಪ್ತಿಜ್ಞಾನಪ್ರತಿಬಂಧಕವಾಗಿದೆ. 
ಅಸಾಧಾರಣ ಹಾಗೂ ಅನುಪಸಂಹಾರಿಗಳಲ್ಲಿ ಹೇತುವು ಸಾಧ್ಯದ ಸಂಶಯಕ್ಕೆ ಕಾರಣವಾಗಿ 


78 ತರ್ಕಸಂಗಹ 


ವ್ಯಾಪ್ರಿಜ್ಞಾನಪ್ರತಿಬಂಧಕವಾಗಿದೆ. ವಿರುದ್ಧದಲ್ಲಿ ಸಾಧ್ಯ ಹಾಗೂ ಹೇತುಗಳಿಗೆ ಸಾಹಚರ್ಯವೇ 
ಇಲ್ಲವಾಗಿ (ಸಾಮಾನಾಧಿಕರಣ್ಕಾಭಾವ) ವ್ಯಾಪ್ತಿಜ್ಞಾನಪ್ರತಿಬಂಧಕತ್ವವಿದೆ. ಆಶ್ರಯಾಸಿದ್ಧ- 
ಸ್ವರೂಪಾಸಿದ್ಧಗಳಲ್ಲಿ ಹೇತುವು ಪಕ್ಷಧರ್ಮತಾಜ್ಞಾನ ಪ್ರತಿಬಂಧಕವಾಗಿದೆ. ವ್ಯಾಪ್ಯತ್ವಾಸಿದ್ದದಲ್ಲಿ 
ಹೇತುವ ಕೆಲವೆಡೆ ಸಾಧ್ಯಾಭಾವವೃತ್ತಿಯಾಗಿ ವ್ಯಾಪ್ತಿಯ ಸಾರ್ವತ್ರಿಕತೆಯನ್ನು ಭಂಗಪಡಿಸುತ್ತದೆ. 

ನೈಯಾಯಿಕರು ಈ ಐದು ಹೇತ್ತಾಭಾಸಗಳನ್ನು ಅಂಗೀಕರಿಸಿದರೂ ವೈಶೇಷಿಕರು ಸವ್ಯಭಿಚಾರ 
ಅಥವಾ FOOT, ವಿರುದ್ವ ಅಸಿದ್ಧಎಂಬ ಮೂರು ಹೇತ್ವಾಭಾಸಗಳನ್ನು ಮಾತ್ರ ಅಂಗೀಕರಿಸುತ್ತಾರೆ. 
ಆದ್ದರಿಂದ ಗ್ರಂಥಕಾರನು ಹೇತ್ವಾಭಾಸನಿರೂಪಣೆಯಲ್ಲಿಗೌತಮನ ನ್ಯಾಯಸೂತ್ರವನ್ನೇ ಅನುಸರಿಸಿ- 
ರುವುದು ಸ್ಪಷ್ಟವಾಗುತ್ತದೆ. 

ಶಾಸ್ತಾರ್ಥಸಂಬಂಧಿವಿವೇಚನೆಗಳಲ್ಲಿ ಪ್ರತಿವಾದಿಯ ವಾದಗಳಲ್ಲಿದೋಷವನ್ನು ತರ್ಜನೀಕರಿಸಿ 
ಸ್ವವಾದಮಂಡನೆ ಮಾಡುವಾಗ ಹೇತ್ವಾಭಾಸದ ಜ್ಞಾನವು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ. 
ಜೊತೆಗೆ ಉಕ್ತಪಂಚಹೇತ್ವಾಭಾಸಗಳಲ್ಲಿ ಸತೃತಿಪಕ್ಷ, ವ್ಯಾಪ್ಯತ್ಪಾಸಿದ್ದ 3) ಬಾಧಿತ ಮುಂತಾದವುಗಳು 
ದರ್ಶನಗಳಲ್ಲಿರುವ ಪರಸ್ಪರ ವೈಷಮ್ಯವನ್ನೂ, ಕೆಲವು ವಿಷಯಗಳು ಸಿದ್ಧಾಂತವಾಗದೆ ಇನ್ನೂ 
ಗೆಯೇ ಉಳಿದಿರುವುದನ್ನೂ ಸೂಚಿಸುತ್ತವೆ. 


43. "ಸಂಜ್ಞಾ ಎಂದರೆ “ಪದ'. "ಸಂಜ್ಞಿ' ಎಂದರೆ ಪದದಿಂದ ವಾಚ್ಯವಾದ "ಅರ್ಥ'. ಅವೆರಡರ 
ನಡುವಿನ ಸಂಬಂಧವೇ “ಶಕ್ತಿ'. ಈ ಶಕ್ತಿಜ್ಞಾನವೇ ಉಪಮಿತಿ. ಪದ ಮತ್ತು ಅರ್ಥಗಳ ನಡುವಿನ 
ಸಂಬಂಧಜ್ಞಾನವ ಆಪ್ತವಾಕ್ಯವಾದ ಶಬ್ದಪ್ರಮಾಣದಿಂದಲೂ ಉಂಟಾಗುವುದರಿಂದ ಉಪಮಿತಿಯ 
ಲಕ್ಷಣವು ಶಬ್ದಜ್ಞಾನದಲ್ಲಿಅತಿವ್ಯಾಪ್ರವಾಗುತ್ತದೆ. ಈ ದೋಷದ ನಿವಾರಣೆಗೆ ಇವೆರಡೂ ಜ್ಞಾನಗಳ 
ಕರಣಗಳನ್ನು ಗಮನಿಸಬೇಕಾಗುತ್ತದೆ. ಯದ್ಯಪಿ ಪದ ಮತ್ತು ಅರ್ಥಗಳ ಸಂಬಂಧಜ್ಞಾನವು 
ಶಾಬ್ದದಲ್ಲಿಯೂ ಸಂಭವಿಸುವುದಾದರೂ ಅದಕ್ಕೆ ಕರಣವಾದುದು ಶಬ್ದ. ಉಪವಿತಿಜ್ಞಾನಕ್ಕೆ 
ಕರಣವಾದುದು ಉಪಮಾನ (ಸಾದೃಶ್ಯಜ್ಞಾನ). ಶಬ್ದವು ಆಪ್ತವಾಕ್ಕವಾದರೆ ಅಜ್ಞಾತವಾದುದನ್ನು 
ಅರಿಯಲು ಸಹಾಯಕವಾದ ಪ್ರಜ್ಞಾತವಾದುದರ ಸಾದೃಶ್ಯಜ್ಞಾನವೇ ಉಪಮಾನ. "ಸಾದೃಶ್ಯ' 
ಎಂದರೆ तद्भिन्नत्वे सति तद्रतभूयोधर्मवत्त्वम्‌। ಎಂದರೆ ಒಂದು ವಸ್ತುವಿನಿಂದ ಭಿನ್ನವಾಗಿದ್ದು ಆ 
ವಸ್ತುವಿನಲ್ಲಿಯ ಗುಣವಿಶೇಷಗಳನ್ನು ಹೊಂದಿರುವಿಕೆ ಎಂದರ್ಥ. 

ಉಪಮಿತಿಯಲ್ಲಿ ಉಪಮಾನವು ಕರಣವಾಗಿದ್ದು ಅತಿದೇಶವಾಕ್ಕಾರ್ಥಸ್ಮರಣೆ ವ್ಯಾಪಾರ 
ವಾಗಿರುತ್ತದೆ. ಅತಿದೇಶವೆಂದರೆ ಏಕತ್ರಜ್ಞಾತವಾದುದನ್ನು ಅನ್ಯತ್ರ ಆರೋಪಿಸುವಿಕೆ: अतिदेशो नाम 
ये परत्र विहिताः धर्मा: तम्‌ अतीत्य अन्यत्र तेषा देश: । 

ಉಪಮಿತಿಜ್ಞಾನ ಉಂಟಾಗುವ ಕ್ರಮ ಹೀಗಿದೆ: ಗವಯಪದಜ್ಞಾನ, ಗವಯಪದಾರ್ಥದ 
ಅಜ್ಞಾನ, ಆಪ್ತನಿಂದ गासदृशां गवय: ಎಂಬ ಅತಿದೇಶವಾಕ್ಕಶ್ರವಣ, ಅರಣ್ಯಗಮನ, 
ಗೋಸದೃಶಪಿಂಡದರ್ಶನ, ಸಾದೃಶ್ಯಜ್ಞಾನ, ಅತಿದೇಶವಾಕ್ಕಾರ್ಥಸ್ಮರಣ, ಗವಯಪದಾರ್ಥಜ್ಞಾನ. 

ಉಪಮಾನದಲ್ಲಿ ಮೂರು ಪ್ರಕಾರಗಳಿವೆ: (1) ಸಾದೃಶ್ಯವಿಶಿಷ್ಟಪಿಂಡಜ್ಞಾನ: 
४०८०७४४ गोसादृश्यविशिष्टः गवयः। ಇದು ಗ್ರಂಥದಲ್ಲಿ ಉಕ್ತಪ್ರಕಾರವಾಗಿದೆ. 


ತರ್ಕಸಂಗ್ರಹ 79 


(2) ಅಸಾಧಾರಣಧರ್ಮವಿಶಿಷ್ಟಪಿಂಡಜ್ಞಾನ: ವಸ್ತುವೊಂದಕ್ಕೆ ಮಾತ್ರ ವಿಶಿಷ್ಟವಾದ 
ಧರ್ಮಜ್ಞಾನದಿಂದಲೇ ಆ ವಸ್ತುವನ್ನು ಗುರುತಿಸುವಿಕೆ. ಉದಾಹರಣೆ: 
खड्ग:। ಮೂಗಿನ ಮೇಲೆ ಒಂದು ಕೊಂಬಿರುವುದೇ ಖಡ್ಗಮೃಗ. (3) ವೈಧರ್ಮ್ಮವಿಶಿಷ್ಟ- 
ಪಿಂಡಜ್ಞಾನ: ಭಾಗಶಃ ಸದೃಶವಾದ ಒಂದು ವಸ್ತುವಿನಲ್ಲಿ ಇಲ್ಲದಿರುವ ಧರ್ಮವಿಶೇಷಗಳಿಂದ 
ಇನ್ನೊಂದು ವಸ್ತುವನ್ನು ಗುರುತಿಸುವುದು. ಉದಾಹರಣೆ ತಕ್ಕ: न अश्ववत्‌ समानपृष्ठ: हस्वग्रीवश्व। 
ಒಂಟೆಯು ಕುದುರೆಯಂತೆ ನೇರವಾದ ಬೆನ್ನನ್ನು ಮತ್ತು ಗಿಡ್ಡವಾದ ಕುತ್ತಿಗೆಯನ್ನು ಹೊಂದಿರುವುದಿಲ್ಲ. 

ವೈಶೇಷಿಕರು ಉಪಮಾನವನ್ನು ಒಂದು ಸ್ವತಂತ್ರಪ್ರಮಾಣವನ್ನಾಗಿ ಅಂಗೀಕರಿಸದೇ ಅದನ್ನು 
ಅನುಮಾನದಲ್ಲಿಯೇ ಅಂತರ್ಗತಗೊಳಿಸುತ್ತಾರೆ. ವಾಸ್ತವವಾಗಿ ಉಪಮಾನವು ಇತರ 
ಪ್ರಮಾಣಗಳಿಂದ ಪೋಷಿತವಾಗಿದ್ದುಕೊಂಡು ಪ್ರತ್ಯೇಕ ಅಸ್ತಿತ್ವವನ್ನು ಸಿದ್ಧಿಸಿಕೊಳ್ಳುತ್ತದೆ. ಗ್ರಂಥದಲ್ಲಿ 
ಉಕ್ತ ಉದಾಹರಣೆಯಲ್ಲಿ गोसदृशो गवयः ಎಂಬ ಆಪ್ತವಾಕ್ಕದಲ್ಲಿ ಶಬ್ದದಿಂದ, ಗವಯಪಿಂಡದಲ್ಲಿ 
ಗೋಸಾದೃಶ್ಯವು ಪ್ರತ್ಯಕ್ಷದಿಂದ, "ಇದೇ ಗವಯ' ಎಂಬಲ್ಲಿ ಅತಿದೇಶವಾಕ್ಕ, ಸ್ಮೃತಿ ಹಾಗೂ 
ಅನುಮಾನಗಳಿಂದ--ಹೀಗೆ ಉಪಮಾನದ ಅವಯವಗಳನ್ನು ಆಯಾ ಪ್ರಮಾಣಗಳಲ್ಲಿ 
ವಿಲೀನಗೊಳಿಸಬಹುದಾದರೂ ಅಂತ್ಯದಲ್ಲಿ ಉದಯಿಸುವ असौ गवयपदवाच्यः ಎಂಬ ಜ್ಞಾನಕ್ಕೆ 
ಉಪಮಾನವೇ ಕಾರಣವಾಗಿರುತ್ತದೆ. ಹೀಗೆ ಉಪಮಾನವು ಪ್ರಮಾಣಾಂತರಸಹಕೃತವಾದ ಒಂದು 
ಸ್ವತಂತ್ರಪ್ರಮಾಣವಾಗಿದೆ. ಅಲ್ಲದೇ ದೈನಂದಿನವ್ಯವಹಾರದಲ್ಲಿ ಕೆಲವು ವಸ್ತುಗಳ ಜ್ಞಾನವು ಪ್ರತ್ಯಕ್ಷ, 
ಅನುಮಾನ, ಶಬ್ದಗಳಿಂದ ಭಿನ್ನವಾದ ಪ್ರಮಾಣದಿಂದ ಉಂಟಾಗುವುದು ಅನುಭವಸಿದ್ಧವಾಗಿರುವುದೇ 
ಉಪಮಾನದ ಅಸ್ತಿತ್ವವನ್ನು ಸಮರ್ಥಿಸುತ್ತದೆ. 


44. ತಾರ್ಕಿಕರು ಆಪ್ತನಿಂದ ಉಚ್ಚರಿತವಾದ ವಾಕ್ಯವನ್ನು ಸ್ವತಂತ್ರಪ್ರಮಾಣವೆಂದು ಅಂಗೀಕರಿ- 
ಸುತ್ತಾರೆ. ಆಪ್ತರಲ್ಲಿ ಸರ್ವಜ್ಞಮತ್ತು ಅಸರ್ವಜ್ಞಎಂದು ದ್ವಿವಿಧ. ಸರ್ವಜ್ಞನಾದ ಆಪ್ತನೆಂದರೆ ಈಶ್ವರ. 
ಅವನಿಂದ ಉಚ್ಚರಿಸಲ್ಪಟ್ಟಿದ್ದರಿಂದಲೇ ವೇದಗಳು ಪ್ರಮಾಣಗಳಾಗಿವೆ. ಅಸರ್ವಜ್ಞನಾದ ಆಪ್ತನ ವಾಕ್ಯ 
ಪ್ರಮಾಣವಾಗಲು ಅವನು ಅಂಶತ್ರಯಸಹಿತನಾಗಿರಬೇಕು. ಪ್ರಥಮವಾಗಿ "ಉಪದೇಶ ವಿಷಯದ 
ಯಥಾರ್ಥಜ್ಞಾನ' (उपदेशविषयस्य यथार्थज्ञानम), ಎರಡನೆಯದಾಗಿ “ತನ್ನ ಯಥಾರ್ಥಜ್ಞಾನವನ್ನು 
ಅನ್ಕರಿಗೆ ತಿಳಿಸುವ ಅಭಿಲಾಷೆ' (यथार्थज्ञानचिख्यापयिषा) ಮತ್ತು ಮೂರನೆಯದಾಗಿ "ಅನ್ಕರಿಗೆ 
ತಿಳಿಸುವಲ್ಲಿ ಪರಿಣತಿ' (वचनाधिकरणपाटवम्‌). ಇನ್ನೊಂದು ದೃಷ್ಟಿಯಲ್ಲಿಆಪ್ತನನ್ನು रागद्वेषादिरहित: 
यथार्थवक्ता ಎಂದೂ ವ್ಯಾಖ್ಯಾನಿಸಲಾಗಿದೆ. 

ಪದವನ್ನು "ಶಕ್ತಿಸಮನ್ವಿತವಾದುದು' ಎಂದು ಲಕ್ಷಿಸಲಾಗಿದೆ. ಒಂದು ನಿರ್ದಿಷ್ಟಪದ ಒಂದು 
ನಿರ್ದಿಷ್ಟ ಅರ್ಥವನ್ನೇ ಬೋಧಿಸುವುದು ಶಕ್ತಿ (ಸಂಕೇತ). ಈ ಶಕ್ತಿಯು ಈಶ್ವರೇಚ್ಛಾಧೀನ- 
ವಾಗಿದೆಯೆಂದು ಪ್ರಾಚೀನನೈಯಾಯಿಕರು ವಾದಿಸುತ್ತಾರೆ. ಆದರೆ ಲೌಕಿಕವ್ಯವಹಾರದಲ್ಲಿ 
ಪ್ರಯೋಗಿಸಲ್ಪಡುವ ಅಂಕಿತನಾಮಗಳ ಸಂಕೇತಿತಾರ್ಥ ಪರಿವರ್ತನಶೀಲವಾಗಿದ್ದು ಪುರುಷೇಚ್ಚಿಗೆ 
ಅಧೀನವಾಗಿರುತ್ತದೆ. ಆದ್ದರಿಂದಲೇ ನವೀನನೈಯಾಯಿಕರು ईच्छामात्रं शक्तिः ಎಂದು 
ಪ್ರಾಚೀನವ್ಯಾಖ್ಯೆಯನ್ನು ಪರಿಷ್ಕರಿಸುತ್ತಾರೆ. ದೀಪಿಕೆಯಲ್ಲಿ ಶಕ್ತಿಯನ್ನು अर्थस्मृत्यनुकूल: 


80 ತರ್ಕಸಂಗಹ 


पदपदार्थसम्बन्ध: ಎಂದು ವ್ಯಾಖ್ಯಾನಿಸಲಾಗಿದೆ. ಶಕ್ತಿಗೆ ಅಭಿಧಾ, ಇಚ್ಛಾ, ಸಂಕೇತ ಎಂಬ 
ನಾಮಾಂತರಗಳಿವೆ. 
ಶಾಬ್ದಬೋಧದ ವಿಷಯದಲ್ಲಿ ಭಾರತೀಯದರ್ಶನಗಳಲ್ಲಿ ತೀವ್ರವಾದ ಮತಭೇದವಿದೆ. 
ತಾರ್ಕಿಕರು ಸಂಕೇತವನ್ನೇ ಶಕ್ತಿ ಎಂದು ಒಪ್ಪಿದರೆ ಮೀಮಾಂಸಕರು ಶಕ್ತಿಯು ಪ್ರತ್ಯೇಕಪದಾರ್ಥ ಎಂದು 
ವಾದಿಸುತ್ತಾರೆ. ಪದಗಳ ಅರ್ಥಾಭಿವ್ಯಕ್ತಿಯು ಅವಗಳನ್ನು ವಾಕ್ಯದಲ್ಲಿ ಪ್ರಯೋಗಿಸಿದಾಗ ಉಂಟಾಗುವ 
ಅನ್ವಯದ ಮೂಲಕ ಸಿದ್ಧಿಸುತ್ತದೆ ಎಂಬುದು ಮೀಮಾಂಸಕರ ವಾದ. 
पदानामन्वयविशिष्टे शक्ति: | 
देवदत्त: ಎಂಬ ಪದವನ್ನು ಪ್ರಯೋಗಿಸಿದಾಗ ಅರ್ಥವು ಪೂರ್ಣವಾಗುವುದಿಲ್ಲ. ಜೊತೆಗೆ 
गच्छति ಎಂಬ ಪದವನ್ನು ಸೇರಿಸಿದಾಗ ಎರಡೂ ಪದಗಳ ಸಾನ್ನಿಧ್ಯದಿಂದ देवदत्तकर्तृकगमनक्रिया 
ಎಂದು ಅರ್ಥವು ಪೂರ್ಣವಾಗುತ್ತದೆ. ಇದನ್ನು ಭಾಟ್ಟಮೀಮಾಂಸಕರು ತಾತ್ಪರ್ಯಾರ್ಥ ಎಂದೂ 
ಕರೆಯುತ್ತಾರೆ. ವಾಸ್ತವದಲ್ಲಿ ಮೀಮಾಂಸಕರು (ವಿಶೇಷವಾಗಿ ಪ್ರಾಭಾಕರರು) ಕ್ರಿಯಾಪದದ 
ಉಪಸ್ಥಿತಿಯಲ್ಲಿಯೇ ಇತರೆಲ್ಲ ಕರ್ತೃಕರ್ಮಾದಿಪದಗಳಿಗೆ ಅರ್ಥಸಮಗ್ರತೆ ಪ್ರಾಪ್ತವಾಗುವುದು 
ಎನ್ನುತ್ತಾರೆ. इतरान्विते शक्तिरिति प्राभाकरा: ಎಂದು ದೀಪಿಕೆಯಲ್ಲಿ ಹೇಳಿದ "ಇತರ' ಎಂಬುದರ 
ಅರ್ಥ "ಕ್ರಿಯಾ' ಎಂಬುದಾಗಿದೆ. ಎಂದರೆ क्रियाऱ्विते पदानां शक्तिः ಎಂಬುದು ಮೀಮಾಂಸಕರ 
ವಾದ. ಇದನ್ನು ಅನ್ವಿತಾಭಿಧಾನವಾದ ಎಂದೂ ಕರೆಯುತ್ತಾರೆ. 
ನೈಯಾಯಿಕರು ಈ ವಾದವನ್ನು ನಿರಾಕರಿಸುತ್ತಾರೆ. ಇವರ ಪ್ರಕಾರ ಅನ್ವಯದ ಮೂಲಕ ಶಕ್ತಿ 
ಸಿದ್ಧಿಸುವುದಿಲ್ಲ; ಬದಲಾಗಿ ಅನ್ವಯವೇ ಶಕ್ತಿ. पदानामन्वय एव शक्ति: । ಉದಾಹರಣೆಗೆ देवदत्त: 
ಎಂಬ ಪದವ ಪೂರ್ಣಾರ್ಥವನ್ನು ಕೊಡಲು ಅಸಮರ್ಥವಾಗುವುದು ಅದು ಅನನ್ವಿತ ಎಂಬುದಕ್ಕಾಗಿ 
ಅಲ್ಲ. ಬದಲಾಗಿ ಶಾಬ್ದಬೋಧಕ್ಕೆ ಅಗತ್ಯವಾದ ಆಕಾಂಕ್ಷಾ ಯೋಗ್ಯತಾ ಹಾಗೂ ಸನ್ನಿಧಿ ಎಂಬವುಗಳು 
ಇಲ್ಲಿ ಸಿದ್ಧಿಸಿಲ್ಲ. ವಾಕ್ಕವೆಂದರೆ ಶಕ್ತಿಸಮನ್ಸಿತವಾದ ಪದಗಳ ಸಮೂಹ. ವಾಕ್ಯದಲ್ಲಿ ಕ್ರಿಯಾ- 
ವಾಚಕಪದವಿಲ್ಲದಿದ್ದರೂ ಆಕಾಂಕ್ಷಾದಿಗಳಿದ್ದಲ್ಲಿ ಅರ್ಥಬೋಧೆಯಾಗುತ್ತದೆ. ಉದಾಹರಣೆಗೆ 
ತಾತ त्रिभुवनतिलको भूपति: ಎಂಬಲ್ಲಿ ಕ್ರಿಯಾಪದದ ಅನುಪಸ್ಥಿತಿಯಲ್ಲಿಯೂ ಅರ್ಥ- 
ಬೋಧೆಯಾಗುತ್ತದೆ. 
ಮಗುವೊಂದು ಅನ್ಹಯಸಹಿತವಾಗಿಯೇ ಭಾಷೆಯಲ್ಲಿಯ ಪದಗಳನ್ನು ಗ್ರಹಿಸುತ್ತದೆ. ಇದನ್ನೇ 
ವ ೈದ್ಧವ್ಯವಹಾರ ಎನ್ನುವುದು. ವೈಯಾಕರಣರಿಗೂ ಸಮ್ಮತವಾದ ಈ ವಾದದ ಪ್ರಕಾರ ಭಾಷೆಯನ್ನು 
ಕಲಿಯುವ ಪ್ರಕ್ರಿಯೆ ಹೀಗಿರುತ್ತದೆ: गाम्‌ आनय ಎಂದು ಹಿರಿಯನೊಬ್ಬ ಸೇವಕನನ್ನು ಕುರಿತು 
ನುಡಿದಾಗ ಅದನ್ನು ಕೇಳಿದ ಮಗುವಿಗೆ ಯಾವ ಪದದ ಅರ್ಥವೂ ತಿಳಿಯುವುದಿಲ್ಲ. ಬಳಿಕ ಸೇವಕ 
ಹಸುವನ್ನು ಕರೆತಂದಾಗ ಅದೇ ಹಿರಿಯ गां बधान ಎಂದು ಆದೇಶಿಸುತ್ತಾನೆ. ಸೇವಕ ಹಸುವನ್ನು 
ಕಟ್ಟುತ್ತಾನೆ. ಆಗ ಎರಡು ವಾಕ್ಕಗಳಲ್ಲಿಯೂ ಸಮಾನವಾದ गां ಎಂಬ ಪದದ ಅರ್ಥ ಗೋವ್ಯಕ್ತಿ 
ಎಂಬುದನ್ನು ಮಗುವು ಗ್ರಹಿಸುತ್ತದೆ. ಹಾಗೆಯೇ गा बधान, अश्व बधान ಎಂಬ ಆದೇಶಗಳಲ್ಲಿ बधान 
ಎಂಬುದು ಸಮಾನವಾಗಿದ್ದು ತದನುಗುಣವಾಗಿರುವ ಸಮಾನಕ್ರಿಯೆಯನ್ನು ಕಂಡು ಮಗುವು ಅದರ 
ಅರ್ಥ "ಕಟ್ಟುವಿಕೆ' ಎಂದು ತಿಳಿಯುತ್ತದೆ. ಹೀಗೆ ಪ್ರತಿಯೊಂದು ಪದವೂ ಇತರ ಪದಗಳೊಡನೆ 


ತರ್ಕಸಂಗ್ರಹ ब 


ಅನ್ವಿತವಾಗಿಯೇ ಗ್ರಹಿಸಲ್ಪಡುವುದರಿಂದ ತಾರ್ಕಿಕರ अन्वय एव शक्ति: ಎಂಬುದು ಸಾಧುವಾದವಾಗಿ 
ತೋರುತ್ತದೆ. 

ಶಾಬ್ದಬೋಧಕ್ಕೆ ಸಂಬಂಧಿಸಿದಂತೆ ಪಂಚ ವಾದಗಳು ಪ್ರಸಿದ್ಧವಾಗಿವೆ. ಪ್ರಾಚೀನನೈಯಾಯಿಕರ 
ಜಾತಿವಿಶಿಷ್ಟವ್ಯಕ್ತಿವಾದ, ನವೀನನೈಯಾಯಿಕರ ಕೇವಲವ್ಯಕ್ತಿವಾದ, ವೈಯಾಕರಣರ ಜಾತ್ಕಾದಿವಾದ, 
ಮೀಮಾಂಸಕರ ಜಾತಿವಾದ ಹಾಗೂ ಬೌದ್ಧರ ಅಪೋಹವಾದ. 

ವ್ಯವಹಾರದಲ್ಲಿಅರ್ಥಕ್ರಿಯಾಕಾರಿಕೆಗಾಗಲಿ ಪ್ರವೃತ್ತಿ-ನಿವೃತ್ತಿಗಾಗಲಿ ಯೋಗ್ಯವಾದುದು ವ್ಯಕ್ತಿಯೇ 
ಹೊರತು ವ್ಯಕ್ತಿಯಲ್ಲಿರುವ ಜಾತಿ, ಗುಣ, ಕ್ರಿಯಾ ಅಥವಾ ಸಂಜ್ಞೆಗಳಲ್ಲ . गामानय ಎಂಬ 
ವ್ಯವಹಾರದಲ್ಲಿ ಆನಯನಕ್ರಿಯೆಗೆ ಯುಕ್ತವಾದುದು ಗೋವ್ಯಕ್ತಿಯೇ. ಆದರೆ ಗೋವ್ಯಕ್ತಿ ಹಾಗೂ 
ಗೋತ್ಚಜಾತಿ ಇವೆರಡರ ನಡುವೆ ಸಮವಾಯ ಸಂಬಂಧವಿರುವುದರಿಂದ ಜಾತಿವಿಶಿಷ್ಟವ್ಯಕ್ತಿಯಲ್ಲಿ 
ಪ್ರಾಚೀನನೈಯಾಯಿಕರು ಶಕ್ತಿ(ಸಂಕೇತ)ಯನ್ನು ಒಪ್ಪತ್ತಾರೆ. ಇದಕ್ಕೆ ಭಿನ್ನವಾಗಿ ನವೀನನೈಯಾಯಿಕರು 
ವ್ಯಕ್ತಿಯಲ್ಲಿ ಮಾತ್ರ ಸಂಕೇತವಿದೆಯೆನ್ನುತ್ತಾರೆ. ವೈಯಾಕರಣರು ವ್ಯಕ್ತಿಯ ಉಪಾಧಿಗಳಾದ 
(ವಿಶೇಷಣಗಳಾದ) ಜಾತಿ, ಗುಣ, ಕ್ರಿಯಾ ಹಾಗೂ ಸಂಜೆಗಳಲ್ಲಿ ಸಂಕೇತವಿದೆಯೆಂದು ವಾದಿಸುತ್ತಾರೆ. 
ಮೀಮಾಂಸಕರು ಗುಣ-ಕ್ರಿಯಾ-ಸಂಜ್ಞೆಗಳಲ್ಲಿಯೂ ಜಾತಿಯನ್ನು ಕಲ್ಪಿಸಿ ಜಾತಿಯೊಂದರಲ್ಲಿಯೇ 
ಸಂಕೇತವನ್ನು ಸಮ್ಮತಿಸುತ್ತಾರೆ. ಸರ್ವವೂ ಕ್ಷಣಿಕ ಎನ್ನುವ ಬೌದ್ಧರು ವ್ಯಕ್ತಿಯ ಇತ್ಯಾತ್ಮಕ ಅಸ್ತಿತ್ವವನ್ನೇ 
ಒಪ್ಪದಿರುವುದರಿಂದ ಅತದ್‌ವ್ಯಾವೃತ್ತಿಯೇ ಸಂಕೇತವೆನ್ನುತ್ತಾರೆ, ಎಂದರೆ ಗೋವು ಅಲ್ಲದ್ದು 
ಯಾವುದು ಅಲ್ಲವೋ ಅದೇ ಗೋವು ಎಂಬುದು ಇವರ ವಾದದ ತಾತ್ಪರ್ಯ. 

ಶಕ್ತಿಯನ್ನು ಗ್ರಹಿಸಲು ನೆರವಾಗುವ ಸಾಧನಗಳನ್ನು ಈ ಶ್ಲೋಕ ನಮೂದಿಸುತ್ತದೆ: 


शक्तिग्रहो व्याकरणोपमानकोशाप्तवाक्याद्‌ व्यवहारतश्च। 
वाक्यस्य शेषाद्विवृतेर्वदन्ति सात्रिध्यतः सिद्धपदस्य वृद्धाः ॥ 


ಶಾಬ್ದಜ್ಞಾನಕ್ಕೆ ಪದಜ್ಞಾನವೇ ಕರಣವಾಗಿದೆ. ವೃತ್ತಿಜ್ಞಾನಸಹಕೃತವಾದ ಪದಜ್ಞಾನದಿಂದ ಜನಿಸಿದ 
ಪದಾರ್ಥದ ಉಪಸ್ಥಿತಿಯೇ ವ್ಯಾಪಾರ. ತನ್ಮೂಲಕವಾಗಿ ಜನಿಸುವ ವಾಕ್ಕಾರ್ಥಜ್ಞಾನವೇ ಶಾಬ್ದಜ್ಞಾನ. 

ವೃತ್ತಿಯೆಂದರೆ शक्तिलक्षणान्यतरसम्बन्धः ಅಥವಾ विशिष्टार्थाभिधानम्‌। ವೃತ್ತಿಯಲ್ಲಿಅಭಿಧಾ 
ಮತ್ತು ಲಕ್ಷಣಾ ಎಂದು ಎರಡು ವಿಧಗಳಿವೆ. ಅಭಿಧೆಯು ಸಂಕೇತದಿಂದ ಜನಿಸಿ ಪದದೊಡನೆ 
ಅವಿನಾಭಾವಸಂಬಂಧದಿಂದ ಇರುತ್ತದೆ. ಇದರಲ್ಲಿಯೋಗ, ರೂಢಿ ಮತ್ತು ಯೋಗರೂಢಿ ಎಂದು 
ಮೂರು ಪ್ರಕಾರಗಳಿವೆ. ಯೋಗವೆಂದರೆ "ಅವಯವಶಕ್ತಿ', ಎಂದರೆ ಪದದ ವ್ಯತ್ಪತ್ತಿಗೆ ಅನುಗುಣವಾಗಿ 
ಅರ್ಥಬೋಧಕಸಾಮರ್ಥ್ಯ. ಉದಾಹರಣೆಗೆ पाचक ಎಂಬ ಪದವು पच्‌ क०ॐ ಮತ್ತು ಪ್ರತ್ಕಯ 
ಸೇರಿ ಉಂಟಾಗಿದ್ದು "ಪಚನಕರ್ತಾ' ಎಂಬ ತನ್ನ ಮೂಲಾರ್ಥವನ್ನೇ ಬೋಧಿಸುತ್ತದೆ. ರೂಢಿಯೆಂದರೆ 
"ಸಮುದಾಯಶಕ್ತಿ'. ರೂಢಪದವು ವ್ಯತ್ಪತ್ತಿಭಿನ್ನವಾದ ಸಾಂಪ್ರದಾಯಿಕ (Conventional) 
ಅರ್ಥವನ್ನು ಬೋಧಿಸುತ್ತದೆ. ಉದಾಹರಣೆಗೆ, कुशल ಎಂಬ ಪದವು "ಚತುರ' ಎಂಬ ಅರ್ಥದಲ್ಲಿ 
ಪ್ರಸಿದ್ಧವಾಗಿದೆಯೇ ಹೊರತು "ದರ್ಭೆಯನ್ನು ಕತ್ತರಿಸುವವನು' ಎಂಬ ಅರ್ಥದಲ್ಲಿ ಅಲ್ಲ. ಯೋಗ 
ಮತ್ತು ರೂಢಿ ಇವೆರಡೂ ಸೇರಿದ್ದೇ ಯೋಗರೂಢ. ಉದಾಹರಣೆ पूज ಎಂಬ ಪದ. 


82 ತರ್ಕಸಂಗಹ 


ಯೌಗಿಕವಾಗಿ ಇದಕ್ಕೆ "ಕೆಸರಿನಲ್ಲಿ ಹುಟ್ಟುವುದು' ಎಂದು ಅರ್ಥವಾದರೆ ರೂಢವಾಗಿ "ಕಮಲ' ಎಂದು 
ಅರ್ಥ. 

ಲಕ್ಷಣೆಯನ್ನು राक्यसम्बन्ध; ಎಂದು ವ್ಯಾಖ್ಯಾನಿಸುತ್ತಾರೆ. ವಾಚ್ಯಾರ್ಥದೊಡನೆ ಸಂಬಂಧ 
ಉಂಟಾಗುವಿಕೆಯೇ ಲಕ್ಷಣಾ. ತಾತ್ತರ್ಯಾರ್ಥವು ಬೋಧಿತವಾಗದಿರುವುದೇ ಲಕ್ಷಣಾವೃತ್ತಿಗೆ 
ಕಾರಣವಾಗಿರುತ್ತದೆ. ತಾತ್ಪರ್ಯವೆಂದರೆ तत्रतीतीच्छयोच्चरितत्वम्‌। ಎಂದರೆ ಒಂದು ನಿರ್ದಿಷ್ಟ 
ಅರ್ಥವನ್ನು ಬೋಧಿಸುವ ಇಚ್ಛಿಯಿಂದ ವಾಕ್ಕವೊಂದನ್ನು ಉಚ್ಚರಿಸುವಿಕೆ. ಲಕ್ಷಣೆಯಲ್ಲಿ ಜಹಲ್ಲಕ್ಷಣಾ, 
ಅಜಹಲ್ಲಕ್ಷಣಾ ಮತ್ತು ಜಹದಜಹಲ್ಲಕ್ಷಣಾ ಎಂದು ಮೂರು ಪ್ರಕಾರಗಳಿವೆ. ಗಣಗಳ: ಎಂಬಲ್ಲಿ 
ಸಂಕೇತಿತವಾದ “ಗಂಗಾಪ್ರವಾಹದಲ್ಲಿ ಹಳ್ಳಿ' ಎಂಬ ಅರ್ಥವನ್ನು ತ್ಯಜಿಸಿ (ಜಹತ್‌) गङ्गातटे घोषः 
ಎಂಬ ಅರ್ಥವನ್ನು ಸ್ವೀಕರಿಸುವಿಕೆ ಜಹಲ್ಲಕ್ಷಣಾ. ಲಕ್ಷ್ಯಾರ್ಥವು ಸಂಕೇತಿತಾರ್ಥವನ್ನು 
ಒಳಗೊಳ್ಳುವುದು ಅಜಹಲ್ಲಕ್ಷಣಾ. काकेभ्यो दधि रष्यताम्‌ "ಕಾಗೆಗಳಿಂದ ಮೊಸರು ರಕ್ಷಿಸಲ್ಪಡಲಿ' 
ಎಂಬಲ್ಲಿ ಸಂಕೇತಿತಾರ್ಥವಾದ "ಕಾಗೆಯಿಂದ ಮತ್ತು ಲಕ್ಸ್ಯಾರ್ಥವಾದ ನಾಯಿ ಬೆಕ್ಕು 
ಮುಂತಾದವುಗಳಿಂದ ಮೊಸರು ರಕ್ಷಿಸಲ್ಪಡಲಿ' ಎಂಬ ಅರ್ಥಪ್ರತೀತವಾಗುತ್ತಿದ್ದು ಸಂಕೇತಿತಾರ್ಥವು 
ಲಕ್ಷಾ ರ್ಥದೊಡನೆ ಸೇರಿರುವುದನ್ನು ಗಮನಿಸಬಹುದು. ಸಂಕೇತಿತಾರ್ಥವನ್ನು ಭಾಗಶಃ ತ್ಯಜಿಸಿ 
ಭಾಗಶಃ ಸ್ವೀಕರಿಸುವುದು ಜಹದಜಹಲ್ಲಕ್ಷಣಾ. तत्त्वमसि २०६०९ तत्‌ ಎಂದರೆ ನಿರ್ಗುಣಬ್ರಹ್ಮ. 
त्वम्‌ ಎಂದರೆ ಸಗುಣಜೀವ. ಇಲ್ಲಿನಿರ್ಗಣತ್ವ ಮತ್ತು ಸಗುಣತ್ಪಗಳನ್ನು ತ್ಯಜಿಸಿ ಜೀವ-ಬ್ರಹ್ಮರಲ್ಲಿ 
ಅಭೇದವನ್ನು ಕಲ್ಪಿಸಲಾಗಿದೆ. ಇದು ವಿಶೇಷವಾಗಿ ವೇದಾಂತಿಗಳಿಂದ ಅಂಗೀಕೃತವಾಗಿದೆ. 


45. "ಶಬ್ದ'ವನ್ನು ಈಗಾಗಲೇ ‘Dog, ಎಂದು ವ್ಯಾಖ್ಯಾನಿಸಲಾಗಿದೆ. ಆದರೆ ಪದಗಳ 
ಅನಿಯಮಿತವೂ ಅಸಂಬದ್ಧವೂ ಆದ ಜೋಡಣೆಯು ಸಾರ್ಥಕವಾಕ್ಯವನ್ನು ನಿರ್ಮಿಸಲಾರದು. 
ಭಾಷಾಪ್ರಯೋಗ ಸಾರ್ಥಕವಾಗಬೇಕಾದರೆ ವಕ್ರ ಮತ್ತು ಶ್ರೋತೃಗಳು ಶಬ್ದಾರ್ಥಗಳನ್ನು 
ನಿಯಮತ್ರಯಕ್ಕೆ ಅನುಗುಣವಾಗಿ ಬಳಸಬೇಕಾಗುತ್ತದೆ. ಆ ನಿಯಮಗಳೇ ಆಕಾಂಕ್ಷಾ, ಯೋಗ್ಯತಾ 
ಮತ್ತುಸನ್ನಿಧಿ. 

ಪದಾಂತರದ ಅನುಪಸ್ಥಿತಿಯಲ್ಲಿ ಒಂದು ಪದವು ಪೂರ್ಣಾರ್ಥವನ್ನು ಬೋಧಿಸಲು 
ಅಸಮರ್ಥವಾಗಿ ಆ ಅರ್ಥಬೋಧನೆಗೆ ಪದಾಂತರವನ್ನು ಅಪೇಕ್ಷಿಸುತ್ತದೆ. ಇದೇ ಆಕಾಂಕ್ಷಾ. 
अभिधानापर्यवसानम्‌ ಎಂದೂ ಇದನ್ನು ವ್ಯಾಖ್ಯಾನಿಸಲಾಗಿದೆ. ವಾಕ್ಯದಲ್ಲಿ ಪ್ರಯೋಗಿಸುವ 
ಕಾರಕ-ಕ್ರಿಯಾಪದಗಳು, ವಿಶೇಷಣ-ವಿಶೇಷ್ಯಗಳು ಪರಸ್ಪರಾವಲಂಬಿಗಳಾಗಿರುತ್ತವೆ. ಉದಾ-- 
देवदत्त: गच्छति ಎಂಬ ಒಂದು ವಾಕ್ಯದಲ್ಲಿ देवदत्तः ಎಂಬ ಕರ್ತೃಪದ गच्छति ಎಂಬ ಪದಾಂತರದ 
ಅನುಪಸ್ಥಿತಿಯಲ್ಲಿ ಪೂರ್ಣಾರ್ಥವನ್ನು ಕೊಡಲಾರದು. ಆದ್ದರಿಂದ ಅದು ಕ್ರಿಯಾಪದವನ್ನು 
ಅಪೇಕ್ಷಿಸುತ್ತದೆ. ಹಾಗೆಯೇ ಕ್ರಿಯಾಪದ ಕೂಡ ಕರ್ತೃಪದವನ್ನು ಅಪೇಕ್ಷಿಸುತ್ತದೆ. ವಸ್ತುತಃ 
ಆಕಾಂಕ್ಷೆಯು ವಕ್ಕ-ಶ್ರೋತೃನಿಷ್ಠವಾದುದು. ಆದ್ದರಿಂದ ಅದನ್ನು एकपदार्थे तदर्थान्वययोग्यापरार्थस्य 
यज्ज्ञानं तद्विवयिणीच्छा ಎನ್ನುತ್ತಾರೆ. ಉದಾ ಎಂದಾಗ ಶ್ರೋತೃವು किं करोमि ಎಂದು 
ತಿಳಿಯಲು ಅಪೇಕ್ಷಿಸುತ್ತಾನೆ. ಅವನ ಅಪೇಕ್ಷೆ ಅಥವಾ ಜಿಜ್ಞಾಸೆ आनय ಎಂಬ ಪದವನ್ನು 


ತರ್ಕಸಂಗ್ರಹ 83 


ಕೇಳುವುದರಿಂದ ನಿರಾಕಾಂಕ್ಷವಾಗುತ್ತದೆ. ಹೀಗೆ ವ್ಯಕ್ತಿನಿಷ್ಠವಾದ ಆಕಾಂಕ್ಷೆಯು ಪದಗಳಲ್ಲಿದೆ ಎನ್ನುವುದು 
ಪಚಾರಿಕ ಎನ್ನಬಹುದು. 


ಮಯ ಮು ಯೂ | 
सा हि शब्दार्थयोर्जाता तद्धर्म उपचर्यते ॥ 


ಯೋಗ್ಯತೆಯನ್ನು एकपदार्थे अपरपदार्थसम्बन्धः ಎಂದೂ ವಿವರಿಸುತ್ತಾರೆ, ಎಂದರೆ ಒಂದು 
ಪದದ ಅರ್ಥದಲ್ಲಿಇನ್ನೊಂದು ಪದದ ಅರ್ಥವು ಸಮಂಜಸವಾಗಿ ಹೊಂದಿಕೊಳ್ಳುವಿಕೆ. आप्रफलं 
पिबति, चन्द्रो दहति ९३३६2 ವಾಕ್ಯಗಳು ಯೋಗ್ಯತೆಯ ಅಭಾವದಿಂದ ಪ್ರಮಾಣವೆನಿಸುವುದಿಲ್ಲ. 

ವ್ಯವಧಾನರಹಿತ ಉಚ್ಚಾರಣೆಯೇ ಸನ್ನಿಧಿ ಅಥವಾ ಆಸತ್ತಿ. ವ್ಯವಧಾನವು ಅನಗತ್ಯ- 
ಕಾಲವಿಳಂಬ ಮತ್ತು ಅಪ್ರಕೃತಪದಪ್ರಯೋಗ ಎಂಬ ಎರಡು ಅರ್ಥಗಳನ್ನು ಒಳಗೊಂಡಿದೆ. 
ಇವೆರಡರಲ್ಲಿ ಮೊದಲನೆಯದು ಈಗಾಗಲೇ ಗ್ರಂಥದಲ್ಲಿ ಉಕ್ತವಾಗಿದ್ದು ಸ್ಪಷ್ಟವಾಗಿದೆ. 
ಅಪ್ರಕೃತಪದಪ್ರಯೋಗಕ್ಕೆ ಉದಾಹರಣೆ नीलो षटः द्रव्यं पट: | ಇಲ್ಲಿನೀಲಿಯ ಪಟ ಎನ್ನುವುದು 
ವಕ್ಕವಿನ ತಾತ್ಪರ್ಯ. ಆದರೆ ಘಟ ಮತ್ತು ದ್ರವ್ಯ ಎಂಬ ಅಪ್ರಕೃತಪದಗಳ ವ್ಯವಧಾನದಿಂದ 
ಸಾನ್ನಿಧ್ಯಾಭಾವವುಂಟಾಗಿದೆ. ಹಾಗೆಯೇ गिरिर्भुक्तमग्निमान्‌ ಎಂಬಲ್ಲಿ गिरिः अग्निमान्‌ 
ಮತ್ತು देवदत्तेन भुक्तम्‌ ಎನ್ನುವುದು ವಕ್ಕವಿವಕ್ಷೆಯಾಗಿದ್ದರೂ ಪದಗಳ ಕ್ರಮಭಂಗದಿಂದ 
ಶಾಬ್ದಬೋಧವುಂಟಾಗುವುದಿಲ್ಲ. 

ಈಶ್ವರನ ಕರ್ತೃತ್ವವನ್ನು ಅಂಗೀಕರಿಸದ ಮೀಮಾಂಸಕರು ವೇದಗಳು ಅಪೌರುಷೇಯ ಮತ್ತು 
ನಿತ್ಯವೆಂದು ವಾದಿಸುತ್ತಾರೆ. ಆದರೆ ತಾರ್ಕಿಕರು ಜಗತ್ತಿನ ಕರ್ತೃರೂಪದಲ್ಲಿ “ಈಶ್ವರ' ಎಂಬ 
ಪುರುಷವಿಶೇಷವನ್ನು ಅಂಗೀಕರಿಸುತ್ತಾರೆ. ವೇದಗಳು ಈಶ್ವರೋಕ್ತವಾದುದರಿಂದ ಅವು 
ಪೌರುಷೇಯವೆನ್ನುತ್ತಾರೆ. ಉತ್ಪನ್ನವಾದುದು ಅನಿತ್ಯವೆಂಬ ಅವರ ಸಿದ್ಧಾಂತಕ್ಕನುಗುಣವಾಗಿ 
ವೇದಗಳೂ ಅನಿತ್ಯವಾಗಿವೆ. ವೇದವಾಕ್ಕನಿಷ್ಠವಾದ ಸ್ಮೃತಿ, ಇತಿಹಾಸ ಮತ್ತು ಪುರಾಣಗಳೂ 
ತಾರ್ಕಿಕರ ಪ್ರಕಾರ ಪ್ರಮಾಣಗಳಾಗಿವೆ. ಶ್ರುತಿ, ಸ್ಮೃತಿ, ಇತಿಹಾಸ ಮತ್ತು ಪುರಾಣಗಳಲ್ಲಿ 
ಉತ್ತರೋತ್ತರಕ್ಕಿಂತ ಪೂರ್ವಪೂರ್ವವು ಬಲವತ್ತರವಾಗಿವೆ. 

ಬೌದ್ಧ ಹಾಗೂ ಜೈನದರ್ಶನಗಳು ವೇದಪ್ರಾಮಾಣ್ಯವನ್ನು ಅಂಗೀಕರಿಸದಿದ್ದರೂ 
ಶಬ್ದಪ್ರಮಾಣವನ್ನು ಅಂಗೀಕರಿಸುತ್ತವೆ. 

ವೈಶೇಷಿಕರು ಶಬ್ದಪ್ರಮಾಣವು ಅನುಮಾನದಲ್ಲಿಯೇ ಅಂತರ್ಗತವಾಗುತ್ತದೆ ಎಂದು 
ವಾದಿಸುತ್ತಾರೆ. ಅವರು ತಮ್ಮ ವಾದದ ಸಮರ್ಥನೆಗಾಗಿ ಅನುಮಾನವನ್ನೇ ಆಶ್ರಯಿಸುತ್ತಾರೆ. ಆದರೆ 
ಆ ಅನುಮಾನವು ವ್ಯಭಿಚಾರ ಮತ್ತು ಅಸಿದ್ಧಗಳೆಂಬ ಹೇತುದೋಷಗಳಿಂದ ಕೂಡಿದೆಯಾಗಿ ಶಬ್ದವನ್ನು 
ಅನುಮಾನದಲ್ಲಿ ಅಂತರ್ಗತಗೊಳಿಸಲು ಅಸಮರ್ಥವಾಗಿದೆ. ಜೊತೆಗೆ ಶಾಬ್ದಜ್ಞಾನವು अहम्‌ 
अनुमिनोमि ಎಂಬ ಅನುವ್ಯವಸಾಯ(ಜ್ಞಾನ)ಕ್ಕಿಂತ ಭಿನ್ನವಾದ ಜ್ಞಾನವಾಗಿದೆ. ಆದ್ದರಿಂದ ಶಬ್ದವು 
ಒಂದು ಪ್ರತ್ಯೇಕಪ್ರಮಾಣವೆಂದು ತಾರ್ಕಿಕರು ಅಂಗೀಕರಿಸುತ್ತಾರೆ. 

ತಾರ್ಕಿಕರು ಅಂಗೀಕರಿಸುವ ಪ್ರಮಾಣಚತುಷ್ಟಯವಲ್ಲದೇ ಅರ್ಥಾಪತ್ತಿ, ಅನುಪಲಬ್ವಿ, 


84 ತರ್ಕಸಂಗ್ರಹ 


ಸಂಭವ, ಐತಿಹ್ಯ, ಚೇಷ್ಟಾ, ಮತ್ತು ಪರಶೇಷಗಳೆಂಬ ಇತರ ಆರು ಪ್ರಮಾಣಗಳನ್ನು 
ಭಾರತೀಯಚಿಂತಕರು ಅಂಗೀಕರಿಸುತ್ತಾರೆ. ಆದರೆ ಇವು ಉಕ್ತಪ್ರಮಾಣಚತುಷ್ಟಯದಲ್ಲಿಯೇ 
ಅಂತರ್ಗತವಾಗುತ್ತವೆಯೆಂಬುದು ತಾರ್ಕಿಕರ ಸಿದ್ಧಾಂತ. 

ಯಾವುದೇ ಒಂದು ಜ್ಞಾನವಂಟಾದಾಗ ಅದು ಪ್ರಮಾತ್ಮಕವೋ ಅಥವಾ ಭ್ರಮಾತ್ಮಕವೋ 
ಎಂದು ನಿರ್ಣೀತವಾಗುವುದು ಪ್ರಮಾಣಗಳ ಆಧಾರದಿಂದ. ಮಾನವನ ಸಕಲ ವ್ಯವಹಾರಗಳಿಗೂ 
ಮತ್ತು ಅವನ ಜ್ಞಾನದ ನಿಶ್ಚಿತತೆಗೂ ಪೂರಕವಾಗಿ ಪ್ರಮಾಣವೊಂದಿರಬೇಕು. ನಮಗೆ ಉಂಟಾಗುವ 
ಜ್ಞಾನದ ಸತ್ಕಾಸತ್ಕತೆಗೆ ನಿರ್ಣಾಯಕಗಳಾಗಿ ಪ್ರಮಾಣಗಳ ಆವಶ್ಯಕತೆ ಇದೆ. 


ಪ್ರಾಮಾಣ್ಯವಾದ 

ಪ್ರಮಾಣಗಳನ್ನು ಕುರಿತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ದೀಪಿಕೆಯಲ್ಲಿ ಅತಿಮಹತ್ತ್ವದ ಚರ್ಚೆ 
ಕಂಡುಬರುತ್ತದೆ. ಘಟವೊಂದನ್ನು ನೋಡಿದಾಗ अयं घट: ಅಥವಾ घटमहं जानामि ಎಂಬ 
ಜ್ಞಾನವಂಟಾಗುವುದಷ್ಟೆ? ಆದರೆ ನಾವು ನಿಜವಾಗಿ ಘಟವನ್ನೇ ನೋಡಿದ್ದೇವೆ ಎಂಬುದು ನಮಗೆ 
ತಿಳಿಯುವುದು ಹೇಗೆ? ನಾವು ಘಟವಲ್ಲದ್ದನ್ನು ಕಂಡು ಘಟವೆಂದು ಗ್ರಹಿಸಿರಬಾರದೇಕೆ? ಎಂದರೆ 
ಜ್ಞಾನದ ಯಥಾರ್ಥತೆ (ಪ್ರಮಾ) ಹಾಗೂ ಅಯಥಾರ್ಥತೆ (ಅಪ್ರಮಾ ಅಥವಾ ಭ್ರಮ)ಗಳ ನಡುವೆ 
ವ್ಯಾವಹಾರಿಕವಾಗಿ ಪೃಥಕ್ಕರಣ ಹೇಗೆ ಸಾಧ್ಯ? ನಾವು ಘಟದ ನೈಜತೆಯನ್ನು ಕಂಡಿರಲೂಬಹುದು 
ಅಥವಾ ಕಾಣದಿರಲೂಬಹುದು. ನಾವು ಕಂಡಿದ್ದು ನಿಜವೋ ಮಿಥೈಯೋ ಎನ್ನುವುದಕ್ಕೆ 
ಆಧಾರವೇನು? "ಪ್ರಮಾ' ಎಂಬುದರ ಲಕ್ಷಣವನ್ನು तद्वति तत्मकारकं ज्ञानम्‌ ಎಂದು ಈಗಾಗಲೇ 
ನೀಡಲಾಗಿದೆ. ಆದರೆ ಈ ಲಕ್ಷಣದಿಂದ ನಿರ್ದಿಷ್ಟಜ್ಞಾನವೊಂದು ಪ್ರಮೆಯೋ ಭ್ರಮವೋ ಎಂದು 
ನಿರ್ಧರಿಸಲಾಗದು ಮತ್ತು ಈ ನಿರ್ಧಾರಕ್ಕೆ ಬಂದ ವಿನಾ ನಮ್ಮ ಜ್ಞಾ "ನದ ನೈಜತೆ ಸಿದವಾಗುವುದಿಲ್ಲ 
ಇದನ್ನು ಸಿದ್ಧಪಡಿಸುವ ವಾದಕ್ಕೆ “ಪ್ರಾಮಾಣ್ಯವಾದ” ಎಂದು ಹೆಸರು 

ಜ್ಞಾನದ ನೈಜತೆ ಅಥವಾ ಯಥಾರ್ಥತೆಗೆ ಸಂಬಂಧಿಸಿ ಎರಡು ವಾದಗಳಿವೆ ಜ್ಞಾನದ 
ನೈಜತೆಯು ಸ್ವತಃ ಸಿದ್ಧವಾದುದು; ಅದು ತನ್ನನ್ನು ಸಮರ್ಥಿಸಿಕೊಳ್ಳಲು ಬೇರೆ ಪ್ರಮಾಣವನ್ನು 
ಆಧರಿಸ- ಬೇಕಿಲ್ಲ ಎಂಬುದು ಒಂದು ವಾದ. ಜ್ಞಾನವು ಸ್ವತಃ ಪ್ರಮಾಣವಲ್ಲ; ಪರತಃ ಪ್ರಮಾಣ 

ಬು- ದಿನ್ನೊಂದು. ಈ ಸಂದರ್ಭದಲ್ಲಿ ಮಾಧವಾಚಾರ್ಯರು ಉದ್ಧರಿಸಿದ ಎರಡು ಶ್ಲೋಕಗಳು 

ಇಲ್ಲೀ ಉಲ್ಲೇಖನೀಯ: 


प्रमाणत्वाप्रमाणत्वे स्वत: साङ्ख्या: समाश्रिताः | 
नैयायिकास्ते परत: सौगताश्चरमं स्वत: ॥ 

प्रथमं परतः प्राहुः प्रामाण्यं वेदवादिनः | 
प्रमाणत्वं स्वतः प्राहुः परतश्चाप्रमाणताम्‌।। 


ಪ್ರಮಾಣ-ಅಪ್ರಮಾಣಗಳೆರಡೂ ಸ್ವತಃಸಿದ್ದ ಎಂದು ಸಾಂಖ್ಯರು ವಾದಿಸುತ್ತಾರೆ. 
ನೈಯಾಯಿಕರು ಅವೆರಡೂ ಪರತಃಸಿದ್ಧಗಳು ಎನ್ನುತ್ತಾರೆ. ಬೌದ್ಧರು ಪ್ರಮಾಣವು ಪರತಃಸಿದ್ಧವೂ 


ತರ್ಕಸಂಗ್ರಹ 85 


ಅಪ್ರಮಾಣವು ಸ್ವತಃಸಿದ್ಧವೂ ಆಗಿದೆಯೆನ್ನುತ್ತಾರೆ. ಮೀಮಾಂಸಕರು ಪ್ರಾಮಾಣ್ಯ ಸ್ವತಃಸಿದ್ದವೂ 
ಅಪ್ರಾಮಾಣ್ಯವು ಪರತಃಸಿದ್ದವೂ ಆಗಿದೆಯೆಂದು ವಾದಿಸುತ್ತಾರೆ. 

ದೀಪಿಕೆಯು ಮೀಮಾಂಸಕರ ವಾದವನ್ನು ಪೂರ್ವಪಕ್ಷವಾಗಿ ವಿವರಿಸಿದೆ. ಮೀಮಾಂಸಕರ 
ಪ್ರಕಾರ ಪ್ರಾಮಾಣ್ಯದ ಸ್ವತಸ್ಥವು ಹೀಗೆ ವ್ಯಾಖ್ಯಾನಿಸಲ್ಪಟ್ಟಿದೆ: 

तदप्रामाण्याग्राहकयावज्ज्ञानग्राहकसामग्रीग्राह्मत्वम्‌ । 

ಜ್ಞಾನದ ಉತ್ಪತ್ತಿಗೆ ಯಾವವು ಸಾಧನಗಳೋ ಅವೇ ಜ್ಞಾನದ ನೈಜತೆಯನ್ನೂ ಸಿದ್ಧಗೊಳಿಸುತ್ತವೆ. 
ಇದಕ್ಕೆ ಸಂಬಂಧಿಸಿ ಮೀಮಾಂಸಕರಲ್ಲಿಯೇ ಸೂಕ್ಷ್ಮಮತಭೇದಗಳಿವೆ. ಗುರುಮತ ಅಥವಾ ಪ್ರಾಭಾಕರ 
ಮೀಮಾಂಸಕರ ಪ್ರಕಾರ घटमहं जानामि ಎಂಬ ವ್ಯವಸಾಯವು ಸ್ವಪ್ರಕಾಶರೂಪಿಯಾದುದರಿಂದ 
ಅದು ತನ್ನ ಮೂಲಕವೇ ತನ್ನ ಪ್ರಾಮಾಣ್ಯವನ್ನೂ ಗ್ರಹಿಸುತ್ತದೆ. ಮುರಾರಿಮಿಶ್ರ ಎಂಬ ಮೀಮಾಂಸಕನ 
ಪ್ರಕಾರ अयं घटः ಎಂಬ ಜ್ಞಾನದ ಬಳಿಕ घटत्वेन घटमहं जानामि ಎಂಬ ಅನುವ್ಯವಸಾಯ 
ಉಂಟಾಗುತ್ತದೆ. ಭಾಟ್ಟಮತದಲ್ಲಿ ಜ್ಞಾನವು ಅತೀಂದ್ರಿಯವಾದುದರಿಂದ ಜ್ಞಾತತಾಲಿಂಗಕ 
ಅನುಮಿತಿಯ ಮೂಲಕ ಪ್ರಥಮಜ್ಞಾನಗ್ರಹಣದ ಸಂದರ್ಭದಲ್ಲಿಯೇ ಅದರ ಪ್ರಾಮಾಣ್ಯವೂ 
ಗ್ರಹಿಸಲ್ಪಡುತ್ತದೆ. 

ಮೀಮಾಂಸಕರ ಈ ಪೂರ್ವಪಕ್ಷಕ್ಕೆ ನೈಯಾಯಿಕರ ಉತ್ತರ ಹೀಗಿದೆ. ಪ್ರಾಮಾಣ್ಯವು ಸ್ವತಃ 
ಪ್ರಕಾಶಕವಾಗಿದ್ದಲ್ಲಿ ಹಾಗೂ ಜ್ಞಾನದ ಜೊತೆಯೇ ಗ್ರಹಿಸಲ್ಪಟ್ಟಲ್ಲಿ ಯಾವುದೇ ಸಂದಿಗೃಜ್ಛಾನಕ್ಕೆ 
ಆಸ್ಪದವೇ ಇರುತ್ತಿರಲಿಲ್ಲ. ಆದ್ದರಿಂದ ಯಾವುದೇ ಜ್ಞಾನದ ನೈಜತೆಯು ಕೇವಲ ಅನುಮಾನದಿಂದಲೇ 
ಸಿದ್ಧವಾಗುತ್ತದೆ. ಉದಾಹರಣೆಗೆ, ಮೊದಲು ನಾವು "ನೀರನ್ನು ಕಂಡಿದ್ದೇವೆ' ಎಂದು ಭಾವಿಸಿದಾಗ 
ಅದರ ಕುರಿತು ಇಚ್ಚೆಯುಂಟಾಗುತ್ತದೆ. ಇಚ್ಛೆಯು ಪ್ರವೃತ್ತಿಗೆ ಕಾರಣವಾಗುತ್ತದೆ. ವಾಸ್ತವಿಕವಾಗಿ ಅಲ್ಲಿ 
ನೀರಿದ್ದಲ್ಲಿ ಪ್ರವೃತ್ತಿ ಶಾಂತವಾಗಬೇಕು. ಒಂದು ವೇಳೆ ನಾವು "ನೀರು' ಎಂದುಕೊಂಡಿದ್ದು 
ಮರೀಚಿಕೆಯಾದಲ್ಲಿ ಅದು ನಮ್ಮ ಪ್ರವೃತ್ತಿಯನ್ನು ಶಾಂತಗೊಳಿಸಲಾರದು. ಹೀಗೆ ಪ್ರವೃತ್ತಿಯ 
ಉಪಶಮನ ಎಂಬುದು ಜ್ಞಾನದ ನೈಜತೆಯನ್ನು ನಿರ್ಧರಿಸುವ ಬಾಹ್ಮಪ್ರಮಾಣವಾಗಿದೆ. ಆದ್ದರಿಂದ 
ಜ್ಞಾನವು ಪರತಃಪ್ರಮಾಣ. ಹಾಗೆಯೇ ಶಬ್ದದ ಪ್ರಾಮಾಣ್ಯವೂ ಕೂಡ ಬಾಹ್ಯ ಅರ್ಥದೊಡನೆ 
ಯಥಾರ್ಥವಾಗಿ ಹೊಂದಿಕೊಂಡಲ್ಲಿಮಾತ್ರ ಸಿದ್ಧಿಸುತ್ತದೆ. 

ಜ್ಞಾನದ ನೈಜತೆಗೆ ಪ್ರವೃತ್ತಿಜನಕತ್ವವು ಪ್ರಮಾಣವಾಗಿದ್ದಲ್ಲಿ ಈ ಮುಂದಿನ ದೋಷವು 
ಸಂಭವಿಸಬಹುದೆಂದು ಪ್ರಾಭಾಕರಮೀಮಾಂಸಕರು ವಾದಿಸುತ್ತಾರೆ. ಶುಕ್ತಿಯಲ್ಲಿ ರಜತದ 
ಮಿಥ್ಯಾಜ್ಞಾನವುಂಟಾದಾಗ ಆ ರಜತವನ್ನು ಪಡೆಯುವ ಪ್ರವೃತ್ತಿ ಉಂಟಾಗುತ್ತದೆ. ಆಗ शुक्ताविदं 
रजतम्‌ ಎಂಬ ಜ್ಞಾನವನ್ನು "ಪ್ರಮಾ' ಎಂದು ಗ್ರಹಿಸಬೇಕಾದೀತು. ಇದಕ್ಕೆ ನೈಯಾಯಿಕರ ಉತ್ತರ 
ಹೀಗಿದೆ: ಶುಕ್ತಿಯಲ್ಲಿ ರಜತದ ಮಿಥ್ಯಾಜ್ಞಾನವು ನೈಜವೆಂದು ತೋರುವುದು ಶುಕ್ತಿಯ 
ಯಥಾರ್ಥಜ್ಞಾನವಾಗುವವರೆಗೆ ಮಾತ್ರ. ಈ ಯಥಾರ್ಥಜ್ಞಾನವಾದ ಬಳಿಕ ರಜತಜ್ಞಾನವು ಪ್ರಮಾ 
ಆಗಿರುವುದಿಲ್ಲ. ಏಕೆಂದರೆ ಪ್ರಮಾ ಎಂಬುದರ ಲಕ್ಷಣವೇ तद्वति ಕಗ ज्ञानम्‌ ಎಂಬುದಾಗಿದೆ. 
ಇದಕ್ಕೆ "ಅನ್ಯಥಾಖ್ಯಾತಿವ್ಯವಸ್ಥಾಪನ' ಎನ್ನುತ್ತಾರೆ. 


86 ತರ್ಕಸಂಗಹ 


46. ಯಥಾರ್ಥಾನುಭವದ ನಿರೂಪಣೆಯು ಅದರ ಪ್ರತಿಮುಖವಾದ ಅಯಥಾರ್ಥ ಅನುಭವದ 
ನಿರೂಪಣೆಯಿಲ್ಲದೇ ಸಮಗ್ರವಾಗಲಾರದು. ಆದ್ದರಿಂದ ಯಥಾರ್ಥಾನುಭವಕ್ಕೆ ವ್ಯತಿರೇಕದ್ವಾರಾ 
ಸಹಕಾರಿಯಾದ ಅಯಥಾರ್ಥಾನುಭವವನ್ನು ಗ್ರಂಥಕಾರನು ನಿರೂಪಿಸುತ್ತಾನೆ. 

ಅಯಥಾರ್ಥವು ಅನಾಹಾರ್ಯ (ಅನುದ್ದೇಶಪೂರ್ವಕ) ಮತ್ತು ಆಹಾರ್ಯ (ಉದ್ದೇಶ 
ಪೂರ್ವಕ) ಎಂದು ಮೂಲಭೂತವಾಗಿ ಎರಡು ವಿಧ. ಮೊದಲನೆಯದು "ಸಂಶಯ' ಮತ್ತು 
"ವಿಪರ್ಯಯ'ಗಳೆಂಬ ಪ್ರಭೇದಗಳಾದರೆ ಎರಡನೆಯದು "ತರ್ಕ' ಎಂಬ ಪ್ರಭೇದವಾಗುತ್ತದೆ. 

ಸಂಶಯದ ಲಕ್ಷಣದಲ್ಲಿ "ಏಕ' ಎಂಬ ಪದವು इमौ घटपटौ ಎಂಬ ಸಮೂಹಾಲಂಬನದಲ್ಲಿ 
ಅತಿವ್ಯಾಪ್ತಿಯನ್ನು ನಿವಾರಿಸುತ್ತದೆ. घटो द्रव्यम्‌ ಎಂಬಲ್ಲಿ ಅತಿವ್ಯಾಪ್ತಿನಿವಾರಣೆಗಾಗಿ विरुद्ध ಎಂಬ 
ಪದವಿದೆ. पटत्वाविरुद्धघटत्ववान्‌ ಎಂಬಲ್ಲಿ ಉಂಟಾಗುವ ಅತಿವ್ಯಾಪ್ತಿಯನ್ನು नाना ಎಂಬ ಪದವು 
ನಿವಾರಿಸುತ್ತದೆ. ಹೀಗೆ ಒಂದು ಧರ್ಮಿ, ಅನೇಕ ಧರ್ಮಗಳು ಹಾಗೂ ಅವು ವ್ಯಧಿಕರಣಧರ್ಮ- 
ಗಳಾಗಿರುವಿಕೆ (ಒಂದೇ ಅಧಿಕರಣದ ಧರ್ಮಗಳಾಗುವುದು ಅಸಾಧ್ಯವಾಗಿರುವಿಕೆ) ಈ ಮೂರು 
ಅಂಶಗಳನ್ನು ಸಂಶಯವು ಒಳಗೊಂಡಿರುತ್ತದೆ. ಸಂಶಯವನ್ನು एकस्मिन्‌ धर्मिणि विरुद्धनानाकोटिकं 
ज्ञानम्‌ ಎಂದೂ ವ್ಯಾಖ್ಯಾನಿಸುತ್ತಾರೆ. (ಕೋಟಿ' ಎಂದರೆ ವಿಷಯ ಎಂದರ್ಥ) 


ಸಂಶಯದ ತ್ರಿವಿಧಗಳು 

py विशेषादर्शने सति समानधर्मदर्शनजः | ವಿಶೇಷದ ದರ್ಶನವಾಗದೇ ಸಮಾನಧರ್ಮದ 
ದರ್ಶನದಿಂದ ಉಂಟಾದುದು. ಉದಾಹರಣೆಗೆ, "ಕಂಬವೋ ಮನುಷ್ಯನೋ' ಎಂಬಲ್ಲಿಎದುರಿಗಿರುವ 
ಒಂದು ವಸ್ತುವಿನಲ್ಲಿ ಇದು ಕಂಬವೆಂದು ನಿಶ್ಚಯಿಸುವ ವಕ್ರತೆ ಅಥವಾ ಪೊಟರೆಗಳೆಂಬ ಅಥವಾ ಇದು 
ಮನುಷ್ಯ ಎಂದು ನಿಶ್ಚಯಿಸುವ ತಲೆ ಕೈ ಕಾಲುಗಳೆಂಬ ಯಾವ ವಿಶೇಷವನ್ನೂ ಗ್ರಹಿಸದೇ ಇಬ್ಬರಿಗೂ 
ಸಮಾನವಾದ "ಎತ್ತರವಾಗಿರುವಿಕೆ' ಒಂದನ್ನೇ ಕಂಡು ಉಂಟಾಗುವ ಸಂಶಯಪ್ರಕಾರ ಇದು. : 

2) विशेषादर्शने सति विप्रतिपत्तिज:। ವಿಶೇಷದ ದರ್ಶನವಾಗದೇ ವಿಪ್ರತಿಪತ್ತಿಯಿಂದ 
ಉಂಟಾದುದು. ಉದಾಹರಣೆಗೆ, ಶಬ್ದವ ನಿತ್ಯವೋ ಅನಿತ್ಯವೋ ಎಂದು ವಾದಿಸುತ್ತಮೀಮಾಂಸಕರು 
ಗೂ ನೈಯಾಯಿಕರು ಶಬ್ದದ ನಿತ್ಯತೆ, ಅನಿತ್ಯತೆಗಳನ್ನು ಸಪ್ರಮಾಣವಾಗಿ ಮಂಡಿಸುವಾಗ ಅವರ 
ವಿಪ್ರತಿಪತ್ತಿಗಳಿಂದ ತಟಸ್ಥಶ್ರೋತೃವಿಗೆ ಶಬ್ದವ ನಿತ್ಯವೋ ಅನಿತ್ಯವೋ ಎಂಬ ಸಂಶಯವುಂಟಾಗುತ್ತದೆ. 

3) विशेषादर्शने सति असाधारणधर्मज: | ವಿಶೇಷದ ದರ್ಶನವಾಗದೇ ಅಸಾಧಾರಣ 
ಧರ್ಮದ ದರ್ಶನದಿಂದ ಉಂಟಾದುದು. ಉದಾಹರಣೆಗೆ, “ಭೂಮಿಯು ನಿತ್ಯವೋ ಅಥವಾ 
ಅನಿತ್ಯವೋ? (भू: नित्या उत अनित्या). ಸಕಲ ನಿತ್ಯವಾದವುಗಳಿಂದ ವ್ಯಾವೃತ್ತವಾದ ಕಾರ್ಯ- 
ಪೃಥಿವಿಯು ಗಂಧವತ್ತಸಂಬಂಧದಿಂದ ಅನಿತ್ಯವೋ ಅಥವಾ ಸಕಲ ಅನಿತ್ಯವಾದವುಗಳಿಂದ ವ್ಯಾವೃತ್ತ- 
ವಾದ ಪರಮಾಣುರೂಪಿ ಕಾರಣಪೃಥಿವೀ ಗಂಧವತ್ಸಸಂಬಂಧದಿಂದ ನಿತ್ಯವೋ ಎಂಬ ಸಂಶಯ. 

ಒಂದು ವಸ್ತುವಿನಲ್ಲಿ ವಿಶೇಷಣವಲ್ಲದ ಧರ್ಮವು ಆ ವಸ್ತುವಿನ ಜ್ಞಾನದಲ್ಲಿ ಪ್ರಕಾರವಾಗಿ 
ತೋರುವುದೇ ವಿಪರ್ಯಯ. ರಜತತ್ವವಿಲ್ಲದ ಶುಕ್ತಿಯ ಜ್ಞಾನದಲ್ಲಿ ರಜತತ್ವವು ಪ್ರಕಾರವಾಗಿ 
ತೋರಿದರೆ ಅದು ವಿಪರ್ಯಯ. 


ತರ್ಕಸಂಗಹ ತ 


ಸಂಶಯದ ಉಪಶಾಂತಿಯೇ ತರ್ಕದ ಪ್ರಯೋಜನ. ತರ್ಕವು ಕಾರಣಸರಣಿಯನ್ನು 
ಉಲ್ಲೇಖಿಸಿ ವಿಕಲ್ಪದ್ದಯದಲ್ಲಿ ಒಂದನ್ನು ಸತ್ಯವೆಂದು ನಿರ್ಧರಿಸಲು ಸಹಕಾರಿಯಾಗಿ ಇನ್ನೊಂದರ 
ಅಸಂಬದ್ಧತೆಯನ್ನು ಖಚಿತಪಡಿಸುತ್ತದೆ. ಹೀಗೆ ಯಥಾರ್ಥಜ್ಞಾನ ಅಸಂಭವನೀಯವೆನಿಸಿದಾಗ 
ಕಾರಣಗಳ ಉಲ್ಲೇಖದ ಮೂಲಕ ಯಥಾರ್ಥಜ್ಞಾನ (ವಿಶೇಷವಾಗಿ ಅನುಮಿತಿ) ಉಂಟಾಗಲು 
ಸಹಕಾರಿಯಾದುದೇ ತರ್ಕ. ಆದರೆ ತರ್ಕವೇ ಯಥಾರ್ಥಜ್ಞಾನವಲ್ಲ , 

ಉದಾಹರಣೆಗೆ ಒಬ್ಬನು पर्वतो वह्िमान्‌, धूमवत्तवात्‌। ಎಂದು ಸದನುಮಾನಪ್ರಯೋಗ 
ಮಾಡುತ್ತಾನೆ. ಆಗ ಪ್ರತಿವಾದಿಯು ಧೂಮಕ್ಕೆ ಅಗ್ನಿಯು ಕಾರಣವಲ್ಲವೆಂದು ಅಪ್ರಯೋಜಕ 
ಶಂಕೆಯನ್ನು ಮಾಡುತ್ತಾನೆ. ಅಂದರೆ धूमः अस्तु वहिर्मास्तु ಎನ್ನುತ್ತಾನೆ ಮತ್ತು ಧೂಮಾಗ್ನಿಗಳ 
ನಡುವಿನ ಅನ್ವಯವ್ಯಾಪ್ತಿಯನ್ನು ಒಪ್ಪುವುದಿಲ್ಲ. ಆಗ ವಾದಿಯು ಧೂಮಾಗ್ದಿಗಳ ನಡುವಿನ 
ಕಾರ್ಯಕಾರಣ ಸಂಬಂಧವನ್ನು ವ್ಯತಿರೇಕವಿಧಾನದಿಂದ ಸಾಧಿಸತೊಡಗುತ್ತಾನೆ. यदि पर्वतो वह्निमान्‌ 
न स्यात्‌ तर्हि धूमवान्‌ अपि न स्यात्‌ ಎನ್ನುತ್ತಾನೆ. ಪ್ರತಿವಾದಿಯು ಇದನ್ನೂ ಅಂಗೀಕರಿಸದಿದ್ದರೆ 
ಅಗ್ನಿಯ ಅಭಾವವಿರುವ ಆದರೆ ಧೂಮವಿರುವ ಒಂದು ದೃಷ್ಟಾಂತವನ್ನು ತೋರಿಸುವಂತೆ 
ಹೇಳುತ್ತಾನೆ. ಇದು ಅಸಾಧ್ಯವಾದುದರಿಂದ यत्र यत्र वह्ययभाव: तत्र तत्र धूमाभावः ಎಂಬುದನ್ನು 
ಪ್ರತಿವಾದಿಯು ಅಂಗೀಕರಿಸಬೇಕಾಗುತ್ತದೆ. ತನ್ಮೂಲಕ पर्वतो वह्न्यभाववान्‌ ಎಂದೂ, ಬಳಿಕ पर्वतो 
धूमाभाववान्‌ ಎಂದೂ ಅನಿವಾರ್ಯವಾಗಿ ಅಂಗೀಕರಿಸಬೇಕಾಗುತ್ತದೆ. ಆದರೆ ಧೂಮವು ಎದುರಿಗೆ 
ಪ್ರತ್ಯಕ್ಷವಾಗಿ ಕಾಣುತ್ತಿರುವಾಗ पर्वतो धूमाभाववान्‌ ಎನ್ನುವುದು ಅಯಥಾರ್ಥಾನುಭವವಾಗುತ್ತದೆ. ಆ 
ಮೂಲಕ ಉಂಟಾಗುವ पर्वतो वह्णबभाववान्‌ ಎಂಬ ಜ್ಞಾನವೂ ಅಯಥಾರ್ಥವೇ ಆಗುತ್ತದೆ. ಹೀಗೆ 
ವ್ಯಾಪ್ಯವಾದ ವಹ್ನ್ಯಭಾವದಿಂದ (व्याप्यारोप:) ವ್ಯಾಪಕವಾದ ಧೂಮಾಭಾವವನ್ನು (व्यापकारोप:) 
ಸಾಧಿಸುವುದೇ ತರ್ಕ. ಈ ಮೂಲಕ ವಾದಿಯು ಧೂಮಾಗ್ದಿಗಳ ನಡುವಿನ ಕಾರ್ಯಕಾರಣ 
ಸಂಬಂಧವನ್ನು ಸ್ಥಾಪಿಸುತ್ತಾನೆ ಕ 

ತರ್ಕದಲ್ಲಿಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕ, ಅನವಸ್ಥಾ ಮತ್ತು ತದನ್ಯಬಾಧಿತಾರ್ಥ- 
ಪ್ರಸಂಗ ಎಂಬ ಐದು ವಿಧಗಳಿದ್ದು ಗ್ರಂಥದಲ್ಲಿ ಕೊಟ್ಟ ಉದಾಹರಣೆಯು ಐದನೆಯ ಪ್ರಭೇದಕ್ಕೆ 
ಅನ್ವಯಿಸುತ್ತದೆ. ಸವ್ಯಭಿಚಾರ ಮತ್ತು ಅಸಿದ್ಧಹೇತ್ವಾಭಾಸದ ಉದಾಹರಣೆಗಳು ಉಳಿದ ನಾಲ್ಕು 
ಪ್ರಭೇದಗಳಿಗೆ ಅನ್ವಯಿಸುತ್ತವೆ. 


47. ಅನುಮಿತಿಯ ಸತ್ಯತೆ ಪರಾಮರ್ಶದ ಸತ್ಯತೆಯನ್ನು, ಶಾಬ್ದದ ಸತ್ಯತೆ ವಾಕ್ಯದ ಸತ್ಯತೆಯನ್ನು 
ಅವಲಂಬಿಸಿದಂತೆ ಸ್ಮೃತಿಯ ಸತ್ಯತೆ ಅನುಭವದ ಸತ್ಯತೆಯನ್ನು ಆಧರಿಸಿದ್ದರೂ ಕೆಲವೊಮ್ಮೆ 
ಅನುಭವ ಸತ್ಯವಾಗಿದ್ದು ಆಕಸ್ಮಿಕಪ್ರಭಾವಗಳಿಂದ ಸ್ಮೃತಿ ಅಸತ್ಯವಾಗಬಹುದು. ಸ್ಮೃತಿಯು 
ಸಂಸ್ಕಾರದ್ವಾರಾ ಅನುಭವದ ಜೊತೆ ಸಂಬಂಧಿಸಿರುತ್ತದೆ. ಕಾಲದೇಶಾದಿಗಳ ಪ್ರಭಾವದಿಂದ 
ಸಂಸ್ಕಾರದಲ್ಲಿಉಂಟಾದ ಶೈಧಿಲ್ಯವು ಸ್ಮೃತಿಯ ಅಯಥಾರ್ಥತೆಗೆ ಕಾರಣವಾಗುತ್ತದೆ. 


48. ಗ್ರಂಥದಲ್ಲಿಯ ಲಕ್ಷಣವು ಸುಖದ ಬಾಹ್ಯಸ್ವರೂಪವನ್ನು ಮಾತ್ರ ನಿರ್ದೇಶಿಸುತ್ತದೆ. ಸುಖವು 


88 ತರ್ಕಸಂಗ್ರಹ 


ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದುದರಿಂದ ಲಕ್ಷಣದಲ್ಲಿಯ 'सर्वेवाम्‌' ಎಂಬ ಪದ ಅನುಚಿತವೆನಿಸುತ್ತದೆ. 
ಆದ್ದರಿಂದ "ನಾನು ಸುಖಿ' ಎಂಬ ಅನುವ್ಯವಸಾಯವೇ (ಜ್ಞಾನ) ಸುಖದ ನಿಷ್ಕರ್ಷೆಯಲ್ಲಿಮಾನದಂಡ- 
ವಾಗುತ್ತದೆ. ಹೀಗಿದ್ದರೂ "ನಾನು ಸುಖಿ' ಎಂಬುದಷ್ಟರಿಂದಲೇ ಸುಖದ ಲಕ್ಷಣ ಅಸಾಧ್ಯವಾದುದ- 
ರಿಂದ इतरेच्छानधीनेच्छाविषयत्वम्‌ ಎಂದು ಸುಖವನ್ನು ವ್ಯಾಖ್ಯಾನಿಸುತ್ತಾರೆ. ಅಂದರೆ ಸುಖವು 
ಸ್ವನಿಷ್ಠವಾಗಿರುತ್ತದೆಯೇ ಹೊರತು ಮತ್ತೊಂದು ಇಚ್ಛೆಗೆ ಅಧೀನವಾಗಿರುವುದಿಲ್ಲ. ಸುಖದ 
ನಿರೂಪಣೆಯ ಈ ಕ್ರಮವು ಇದಕ್ಕೆ ವ್ಯತಿರಿಕ್ತವಾದ ಕ್ರಮದಲ್ಲಿ ದುಃಖಕ್ಕೂ ಅನ್ವಯಿಸುತ್ತದೆ. 

ಸುಖದಲ್ಲಿ "ಸಾಂಸಾರಿಕ' ಮತ್ತು "ಸ್ವರ್ಗ' ಎಂದು ಎರಡು ಪ್ರಕಾರಗಳಿವೆ. ಸಾಂಸಾರಿಕಸುಖ- 
ವನ್ನು प्रयत्नोत्पाद्यसाधनाधीनम्‌ ಎಂದೂ ಸ್ವರ್ಗಸುಖವನ್ನು इच्छामात्राधीनसाधनसाध्यम्‌ 
ಎಂದೂ ವಿವರಿಸಲಾಗಿದೆ. ಮೀಮಾಂಸಕರೂ ಸುಖವನ್ನು ಇದೇ ಪ್ರಕಾರವಾಗಿ ವಿಭಜಿಸುತ್ತಾರೆ. 
ನೈಯಾಯಿಕರ ಪ್ರಕಾರ ಸುಖದಲ್ಲಿ ವೈಷಯಿಕ (ವಿಷಯಸಾಕ್ಟಾತ್ಕಾರಜನ್ಯ), ಆಭಿಮಾನಿಕ 
(ರಾಜಾಧಿಪತ್ಕ -- ಇತ್ಯಾದಿ), ಮಾನೋರಧಿಕ (ವಿಷಯಧ್ಯಾನಜನ್ಯ) ಮತ್ತು ಆಭ್ಯಾಸಿಕ (ಸೂರ್ಯ 
ನಮಸ್ಕಾರಾದಿಜನ್ಮ) ಎಂದು ನಾಲ್ಕು ಪ್ರಕಾರಗಳಿವೆ. 

ಗ್ರಂಥದಲ್ಲಿನೀಡಲಾದ ಕಾಮ, ಕ್ರೋಧ ಮತ್ತುಕೃತಿಗಳು ಇಚ್ಛಾ, ದ್ವೇಷ ಮತ್ತು ಪ್ರಯತ್ನಗಳ 
ಪರ್ಯಾಯ ಪದಗಳೇ ಹೊರತು ಲಕ್ಷಣಗಳಲ್ಲ. ಇಚ್ಛೆಯನ್ನು ज्ञानजन्यत्वे सति कृतिजनकत्वम्‌ 
ಎಂದೂ ದ್ವೇಷವನ್ನು ज्ञानजन्यत्वे सति निवृत्तिजनकत्वम्‌ ಎಂದೂ ಲಕ್ಷಿಸುತ್ತಾರೆ. 

ಇಚ್ಛೆಯು फलविषयिणी ಮತ್ತು उपायविषयिणी ಎಂದು ಎರಡು ವಿಧ. ಸುಖ ಮತ್ತು 
ದುಃಖಾಭಾವ ವಿಷಯಕವಾದುದೇ ಫಲವಿಷಯಿಣೀ. ಯೋಗಧ್ಯಾನಾದಿವಿಷಯಕವಾದುದು 
ಉಪಾಯವಿಷಯಿಣೀ. 

ಪ್ರಯತ್ನವು ಇಚ್ಛಾಜನ್ಯವಾಗಿದ್ದು ಕರ್ಮಾಚರಣೆಗೆ ಪೂರ್ವಭಾವಿಯಾದ ಆತ್ಮಗುಣವಾಗಿದೆ. 
ಇದರಲ್ಲಿ ಪ್ರವೃತ್ತಿ, ನಿವೃತ್ತಿ ಮತ್ತು ಜೀವಯೋನಿ ಎಂದು ಮೂರು ವಿಧ. ಇಚ್ಛಾಜನ್ಯವಾದುದು 
ಪ್ರವೃತ್ತಿ, ದ್ವೇಷಜನ್ಯವಾದುದು ನಿವೃತ್ತಿ ಮತ್ತು ಸಾಹಜಿಕವಾದುದು ಜೀವಯೋನಿ. ಸುಖಕ್ಕೆ 
ಅಸಾಧಾರಣ- ಕಾರಣವಾದುದು ಧರ್ಮ. ದುಃಖಕ್ಕೆ ಅಸಾಧಾರಣಕಾರಣವಾದುದು ಅಧರ್ಮ. ಇವು 
ಅಪ್ರತ್ಯಕ್ಷವಾಗಿದ್ದುಆಗವು ಮತ್ತು ಅನುಮಾನಗಮ್ಯವಾಗಿವೆ. ಸುಖ-ದುಃಖ, ಇಚ್ಛಾ-ದ್ವೇಷ, ಧರ್ಮ- 
ಅಧರ್ಮ ಇವುಗಳು ಪರಸ್ಪರ ವಿರುದ್ಧಭಾವಗುಣಗಳೇ ಹೊರತು ಒಂದು ಇನ್ನೊಂದರ ಅಭಾವವಲ್ಲ. 


49. ಬುದ್ಧಿ ಮುಂತಾದ ಎಂಟು ಗುಣಗಳು ಆತ್ಮನಲ್ಲಿ ಮಾತ್ರ ಇರುವುದರಿಂದ ಅವು ಆತ್ಮನ 
ವಿಶೇಷಗುಣಗಳಾಗಿವೆ ಎಂಬುದನ್ನು ಗ್ರಂಥದಲ್ಲಿಯ मात्र ಪದವು ಸೂಚಿಸುತ್ತದೆ. ವಿಶೇಷಗುಣವೆಂದರೆ 
ಒಂದು ಕಾಲದಲ್ಲಿ ಒಂದು ದ್ರವ್ಯದಲ್ಲಿ ಮಾತ್ರ ಇರುವ ಗುಣ. ಸಂಖ್ಯೆಯಿಂದ ಗುರುತ್ವದವರೆಗಿನ ಎಂಟು 
ಗುಣಗಳು, ನೈಮಿತ್ತಕದ್ರವತ್ವ, ವೇಗ ಮತ್ತು ಸ್ಥಿತಿಸ್ಥಾಪಕಗಳು ಒಂದು ಕಾಲದಲ್ಲಿ ಅನೇಕದ್ರವ್ಯಗಳಲ್ಲಿ 


Po क 


ಇರುವುದರಿಂದ "ಸಾಮಾನ್ಯಗುಣಗಳು' ಎಂದು ಕರೆಯಲ್ಪಡುತ್ತವೆ. 


50. ಸಂಸ್ಕಾರದ ಮೂರು ಪ್ರಕಾರಗಳು ಎಷ್ಟು ವಿಭಿನ್ನಗುಣಧರ್ಮಗಳನ್ನು ಹೊಂದಿವೆ ಎಂದರೆ ಅದರ 


ತರ್ಕಸಂಗ್ರಹ ಸ 


ಸಾಮಾನ್ಯಲಕ್ಷಣವೇ ಅಸಂಭವವೆನಿಸುತ್ತದೆ. ಆದರೆ ಅನ್ಯತ್ರ ನಿರೂಪಿತವಾದ ಸಂಸ್ಕಾರದ ಲಕ್ಷಣ 
ಹೀಗಿದೆ: स्वोत्पादकसजातीयस्योत्पादक: स्वयं च तद्विजातीय: गुण: | ತನ್ನ ಕಾರಣಕ್ಕೆ ಸಮಾನವಾದ 
ಕಾರ್ಯವನ್ನು--ತಾನು ಅವೆರಡರಿಂದಲೂ ಬೇರೆಯಾಗಿದ್ದುಕೊಂಡು--ಉತ್ಪಾದಿಸುವ ಗುಣವೇ 
ಸಂಸ್ಕಾರ. ಉಕ್ತಪ್ರಕಾರತ್ರಯಕ್ಕೂ ಈ ಲಕ್ಷಣವು ಅನ್ವಯಿಸುತ್ತದೆ. ವೇಗವು ಕರ್ಮದಿಂದ ಜನಿಸಿ 
ಇನ್ನೊಂದರಲ್ಲಿಕರ್ಮವನ್ನುಂಟುಮಾಡುತ್ತದೆ. ಶರಪ್ರಯೋಗದಿಂದ ಉಂಟಾದ ವೇಗವು ಶರದಲ್ಲಿ 
ಚಲನೆಯನ್ನುಂಟುಮಾಡುತ್ತದೆ. ಭಾವನೆಯು ಅನುಭವವೆಂಬ ಕಾರಣದಿಂದ ಜನಿಸಿ ಸ್ಮೃತಿಯೆಂಬ 
ಕಾರ್ಯವನ್ನು ಉಂಟುಮಾಡುತ್ತದೆ. ಸ್ಥಿತಿಸ್ಥಾಪಕವು ವೇಷ್ಟನಾದಿ (ಚಾಪೆ ಮುಂತಾದವುಗಳನ್ನು 
ಸುತ್ತಿಡುವಿಕೆ) ಕರ್ಮದಿಂದ ಜನಿಸಿ ವೇಷ್ಟನಕರ್ಮವನ್ನುಂಟುಮಾಡುತ್ತದೆ. ನಾಯಿಯ ಬಾಲ ಇದಕ್ಕೆ 
ಉತ್ತಮ ಉದಾಹರಣೆ. 

ಇವುಗಳಲ್ಲಿ ವೇಗ ಮತ್ತು ಸ್ಥಿತಿಸ್ಥಾಪಕಗಳು ಸಾಮಾನ್ಯಗುಣಗಳಾಗಿದ್ದರೆ ಭಾವನೆಯು ಆತ್ಮದ 
ವಿಶೇಷಗುಣವಾಗಿದೆ. ಪರಿಚ್ಛಿನ್ನಪರಿಮಾಣರಹಿತವಾದುದು ವೇಗವನ್ನು ಹೊಂದಿರುವುದು 
ಸಾಧ್ಯವಿಲ್ಲವಾದ್ದರಿಂದ ವೇಗವು ಮೂರ್ತದ್ರವ್ಯಗಳಲ್ಲಿಮಾತ್ರ ಇರುತ್ತದೆ. 


51. ಕೆಲವರು ಕರ್ಮದಲ್ಲಿ ಭ್ರಮಣ, ರೇಚನ, ಸ್ಕಂದನ, ಊರ್ದ್ವಗಮನ ಮತ್ತು ತಿರ್ಯಕ್‌ಗಮನ 
ಎಂಬ ಭೇದಗಳನ್ನು ಅಂಗೀಕರಿಸಿದರೂ ಇವುಗಳು ತಾರ್ಕಿಕರ "ಗಮನ' ಎಂಬ ಕರ್ಮಪ್ರಭೇದ- 
ದಲ್ಲಿಯೇ ಅಂತರ್ಗತವಾಗುತ್ತವೆ. ಕರ್ಮದ ಉಳಿದ ವಿವರಣೆಗೆ ಪರಿಚ್ಛೇದ 5ನ್ನು ನೋಡಿ. 


52. ಗ್ರಂಥದಲ್ಲಿ ಸಾಮಾನ್ಯವನ್ನು ಪರ ಮತ್ತು ಅಪರ ಎಂದು ವಿಭಜಿಸಿದ್ದರೂ ಪರಾಪರ ಎಂಬ 
ಇನ್ನೊಂದು ವಿಭಾಗವನ್ನು ಅಂಗೀಕರಿಸುತ್ತಾರೆ. ಪರಸಾಮಾನ್ಯವು ಅಧಿಕದೇಶವೃತ್ತಿಯಾಗಿದ್ದು 
ವ್ಯಾಪಕವಾಗಿರುತ್ತದೆ. ಉದಾಹರಣೆಗೆ: ಸತ್ತಾ ಅಥವಾ ಅಸ್ತಿತ್ವ. ಅಪರ ಸಾಮಾನ್ಯವು 
ಅಲ್ಪದೇಶವೃತ್ತಿಯಾಗಿದ್ದು ವ್ಯಾಪ್ಯವಾಗಿರುತ್ತದೆ. ಉದಾ: ಘಟತ್ವ. ಇವೆರಡರ ಮಧ್ಯವರ್ತಿಯಾಗಿರುವ 
ಸಾಮಾನ್ಯವೇ ಪರಾಪರ. ದ್ರವ್ಯತ್ವವೆಂಬುದು ಸತ್ತಾಕ್ಕಿಂತ ಅಲ್ಪದೇಶವೃತ್ತಿಯೂ ಘಟತ್ವಕ್ಕಿಂತ 
ಅಧಿಕದೇಶವೃತ್ತಿಯೂ ಆಗಿದೆ. 

ಸಾಮಾನ್ಯವನ್ನು ಅಖಂಡ ಅಥವಾ ಜಾತಿಸಾಮಾನ್ಯ ಗೂ ಸಖಂಡ ಅಥವಾ 
ಉಪಾಧಿಸಾಮಾನ್ಯ ಎಂದು ಬೇರೊಂದು ವಿಧವಾಗಿಯೂ ವಿಭಜಿಸುತ್ತಾರೆ. ಜಾತಿಯು ಸಾಕ್ಷಾತ್ತಾಗಿ 
ಸಂಬಂಧಿಸಿದ್ದು ನಿರ್ಬಾಧಕಸಾಮಾನ್ಯವಾಗಿದ್ದರೆ ಉಪಾಧಿಯು ಪರಂಪರೆಯಿಂದ ಸಂಬಂಧಿಸಿ 
ಸಬಾಧಕಸಾಮಾನ್ಯವಾಗಿರುತ್ತದೆ. ಈ ಪ್ರಕಾರವಾಗಿ ದ್ರವತ್ವ, ಗುಣತ್ವ, ಕರ್ಮತ್ವಾದಿಗಳು 
ಜಾತಿಸಾಮಾನ್ಯಗಳೂ ಪಾಚಕತ್ವ, ಶ್ವೇತತ್ವ ಮುಂತಾದವು ಉಪಾಧಿಸಾಮಾನ್ಯಗಳೂ ಆಗುತ್ತವೆ. 

ತಾರ್ಕಿಕರು ಜಾತಿಕಲ್ಪನೆಗೆ ಆರು ವಿಧವಾದ ಬಾಧಕಗಳನ್ನು ನಿರೂಪಿಸುತ್ತಾರೆ: 

1) ವ್ಯಕ್ತಿಯ ಅಭೇದ ಒಂದು ವ್ಯಕ್ತಿಯಲ್ಲಿ ಮಾತ್ರ ಇರುವ ಧರ್ಮವು ಜಾತಿಯಾಗು- 
ವುದಿಲ್ಲ. ಉದಾಹರಣೆಗೆ, ಆಕಾಶವು ಏಕವಾಗಿರುವುದರಿಂದ ಮತ್ತು ಆಕಾಶತ್ವವು ಆಕಾಶ ಮಾತ್ರ 
ವೃತ್ತಿಯಾದುದರಿಂದ ಆಕಾಶತ್ವವು ಜಾತಿಯಾಗುವುದಿಲ್ಲ. 


99 ತರ್ಕಸಂಗಹ 


2 ತುಲ್ಕತ್ಸ- ವ್ಯಕ್ತಿಯು ಸಮಾನವಾಗಿದ್ದು ಆ ವ್ಯಕ್ತಿವಾಚಕಗಳು ಅನೇಕವಿದ್ದರೆ ಅಲ್ಲಿ ಅನೇಕ 
ಜಾತಿಗಳು ಇರುವುದಿಲ್ಲ. ಘಟ ಮತ್ತು ಕಲಶ ಒಂದೇ ವ್ಯಕ್ತಿಯ ಎರಡು ಹೆಸರುಗಳಾಗಿದ್ದು ಆ ವ್ಯಕ್ತಿಯಲ್ಲಿ 
ಘಟತ್ಹ ಮತ್ತು ಕಲಶತ್ವ ಎಂಬ ಭಿನ್ನಜಾತಿಗಳಿಲ್ಲ. 

3) ಸಂಕರ--ಪರಸ್ಪರಭಿನ್ನಾಧಿಕರಣಗಳಾದ ಧರ್ಮಗಳು ಒಂದೇ ಅಧಿಕರಣದಲ್ಲಿ 
ಸಮಾವೇಶಗೊಳ್ಳುವಿಕೆ. ಭೂತತ್ವಕ್ಕೆ ಅಧಿಕರಣವಲ್ಲದ ಮನಸ್ಸಿನಲ್ಲಿ ಮೂರ್ತತ್ವವೂ ಮೂರ್ತತ್ವಕ್ಕೆ 
ಅಧಿಕರಣವಲ್ಲದ ಆಕಾಶದಲ್ಲಿ ಭೂತತ್ವ್ಸವೂ ಇದ್ದು ಪೃಥಿವ್ಯಾದಿಚತುಷ್ಟಯದಲ್ಲಿ ಭೂತತ್ವ ಮತ್ತು 
ಮೂರ್ತತ್ವಗಳೆರಡೂ ಸಮಾವೇಶಗೊಳ್ಳುವುದರಿಂದ ಭೂತತ್ವ ಮತ್ತು ಮೂರ್ತತ್ಹಗಳನ್ನು ಜಾತಿ 
ಎಂದು ಅಂಗೀಕರಿಸುವುದಿಲ್ಲ. 

4) ಅನವಸ್ಥಾ--ಏಕವ್ಯಕ್ತಿಯಲ್ಲಿ ಅಪ್ರಮಾಣಿಕವಾದ ಏಕಜಾತಿಯ ಅನಂತಕಲ್ಪನೆ. 
ಘಟವೆಂಬ ವ್ಯಕ್ತಿಯಲ್ಲಿ ಘಟತ್ವವು ಜಾತಿಯಾಗಿದ್ದು, ಘಟತ್ವಕ್ಕೆ ಘಟತ್ವತ್ವ, ಘಟತತ್ವಕ್ಕೆ ಘಟತ್ವತ್ವತ್ವ 
ಹೀಗೆ ಕೊನೆಯಿಲ್ಲದೇ ಕಲ್ಪಿಸಬೇಕಾಗುತ್ತದೆ. ಆದ್ದರಿಂದ ಘಟತ್ವ ಮುಂತಾದ ಜಾತಿಗಳಿಗೆ ಮತ್ತೆ 
ಜಾಶಿಕಲ್ಪನೆ ಇಲ್ಲ. 

5) ರೂಪಹಾನಿ--ಸ್ವರೂಪದ ಸಿದ್ಧಿಯಾಗದಿರುವಿಕೆ. ಜಾತಿಕಲ್ಪನೆಯಿಂದ ವ್ಯಕ್ತಿಸ್ವರೂಪಕ್ಕೆ 
ಹಾನಿಯಾಗುವುದಾದರೆ ಜಾತಿಕಲ್ಪನೆ ಇರುವುದಿಲ್ಲ. ಉದಾ: ವಿಶೇಷದಲ್ಲಿ ವಿಶೇಷತ್ವ ಎಂಬ 
ಜಾತಿಯನ್ನು ಕಲ್ಪಿಸಿದರೆ ಅದರ “ಸ್ವತೋವ್ಯಾವರ್ತಕತ್ವ' ಎಂಬ ಸ್ವರೂಪಕ್ಕೆ ಬಾಧೆಯುಂಟಾಗುತ್ತದೆ. 

6) ಅಸಂಬಂಧ--ಜಾತಿಯು ವ್ಯಕ್ತಿಯಲ್ಲಿ ಸಮವಾಯಸಂಬಂಧದಿಂದ ಇರುತ್ತದೆ. 
ಸಮವಾಯ ಎಂಬ ವ್ಯಕ್ತಿಯಲ್ಲಿ ಸಮವಾಯತ್ವ ಎಂಬ ಜಾತಿಯನ್ನು ಕಲ್ಪಿಸುವುದಾದರೆ ಸಮವಾಯ 
ಮತ್ತು ಸಮವಾಯತ್ವದ ನಡುವೆ ಇರುವ ಸಂಬಂಧ ಯಾವುದೆಂಬ ಸಂದೇಹವುಂಟಾಗುತ್ತದೆ. 
ಆದ್ದರಿಂದ ಸಮವಾಯತ್ವವು ಜಾತಿಯಲ್ಲ. ಅದೇ ರೀತಿಯಲ್ಲಿ ಅಭಾವತ್ವವು ಜಾತಿಯಾಗುವುದಿಲ್ಲ. 

ಹೀಗೆ ಜಾತಿಯು ದ್ರವ್ಯ, ಗುಣ ಮತ್ತು ಕರ್ಮಗಳಲ್ಲಿ ಮಾತ್ರವಿದ್ದು ಸಾಮಾನ್ಯ, ವಿಶೇಷ, 
ಸಮವಾಯ ಮತ್ತುಅಭಾವಗಳಲ್ಲಿಇರುವುದಿಲ್ಲ. 


53. ವಿಶೇಷಕ್ಕೆ ಗ್ರಂಥದಲ್ಲಿ ಕೊಟ್ಟ ಲಕ್ಷಣವಲ್ಲದೇ जातिरहितत्वे सति नित्यद्रव्यमात्रवृत्ति: | ಮತ್ತು 
एकमात्रसमवेतत्वे सति सामान्यशून्य: ಎಂಬ ಇತರ ಲಕ್ಷಣಗಳೂ ಇವೆ. ವಿಶೇಷವು ತಾನು 
ಯಾವುದನ್ನು ಆಶ್ರಯಿಸಿರುವುದೋ ಅದನ್ನು ಇತರರಿಂದ ಬೇರ್ಪಡಿಸುತ್ತದೆ. ಆದ್ದರಿಂದ ವಿಶೇಷವನ್ನು 
"ಸ್ವಾಶ್ರಯವಿಶೇಷಕ' ಎಂದು ಕರೆಯುತ್ತಾರೆ. ಜೊತೆಗೆ ಒಂದು ವಿಶೇಷವು ತನ್ನನ್ನು ಇತರ 
ವಿಶೇಷಗಳಿಂದ ಬೇರ್ಪಡಿಸಿಕೊಳ್ಳುವುದರಿಂದ "ಸ್ವತೋವ್ಯಾವರ್ತಕ' ಎಂದೂ ಕರೆಯುತ್ತಾರೆ. 
ಮೀಮಾಂಸಕರು ಮತ್ತುವೇದಾಂತಿಗಳು ವಿಶೇಷವನ್ನು ಅಂಗೀಕರಿಸುವುದಿಲ್ಲ. 


54. ಸಂಯುಕ್ತವಾಗಬಲ್ಲ ಹಾಗೂ ಬೇರ್ಪಡಿಸಲು ಸಾಧ್ಯವಾಗಬಲ್ಲ ವಸ್ತುದ್ವಯವನ್ನು 
"ಯುತಸಿದ್ಧಗಳು' ಎನ್ನುತ್ತಾರೆ. ಆದರೆ ಯಾವ ವಸ್ತುದ್ವಯವನ್ನು ಬೇರ್ಪಡಿಸಲಾಗಲಿ ಅಥವಾ 
ಸಂಯುಕ್ತಗೊಳಿಸಲಾಗಲಿ ಸಾಧ್ಯವಿಲ್ಲವೋ ಅವುಗಳನ್ನು "ಅಯುತಸಿದ್ಧಗಳು' ಎನ್ನುತ್ತಾರೆ. 


ತರ್ಕಸಂಗ್ರಹ 9] 


ಅವಯವಗಳಾದ ತಂತುಗಳು-ಅವಯವಿಯಾದ ಪಟ, ಶ್ವೇತ ಎಂಬ ಗುಣ-ಹಸು ಎಂಬ 
ಗುಣಿ, ಚಲನೆಯೆಂಬ ಕ್ರಿಯೆ-ಅಶ್ವವೆಂಬ ಕ್ರಿಯಾವಾನ್‌, ಘಟತ್ವ ಎಂಬ ಜಾತಿ-ಘಟವೆಂಬ ವ್ಯಕ್ತಿ, 
ವಿಶೇಷ ಎಂಬ ಪದಾರ್ಥ-ಪರಮಾಣು ಎಂಬ ನಿತ್ಯದ್ರವ್ಯ ಇವುಗಳ ನಡುವೆ ಇರುವ ಸಂಬಂಧವೇ 
ಸಮವಾಯ. 

ಗ್ರಂಥದಲ್ಲಿಯ अविनश्यत्‌ ಎಂಬ ವಿಶೇಷಣ ಎಲ್ಲಅಯುತಸಿದ್ದಗಳಿಗೂ ಅನ್ವಯಿಸುವುದಿಲ್ಲ. 
ಉದಾಹರಣೆಗೆ, ವಿಶೇಷ ಹಾಗೂ ನಿತ್ಯದ್ರವ್ಯಗಳು ನಾಶವಾಗುವುದಿಲ್ಲ. ಆಗ ಸಮವಾಯದ ಲಕ್ಷಣವೇ 
ಅನ್ವಯವಾಗದ ಅವಸ್ಥೆಯೊದಗುತ್ತದೆ. ಆದ್ದರಿಂದ ನವೀನನೈಯಾಯಿಕರು ಸಮವಾಯದಲ್ಲಿ 
ಏಕತ್ವವನ್ನು ಒಪ್ಪವುದಿಲ್ಲ. 

ಸಮವಾಯವು ಈ ಕೆಳಗಿನ ಕಾರಣಗಳಿಂದ ಸಂಯೋಗಕ್ಕಿಂತ ಭಿನ್ನವಾಗಿದೆ: 

1) ಸಂಯೋಗದಿಂದ ಸಂಬಂಧಿತವಾದ ವಸ್ತುದ್ವಯವು ಸಂಯೋಗಪೂರ್ವದಲ್ಲಿ 
ಪ್ರತ್ಯೇಕವಾಗಿರುತ್ತದೆ. ಆದರೆ ಸಮವಾಯದಿಂದ ಕೂಡಿರುವ ವಸ್ತುದ್ಧಯವು ಎಂದಿಗೂ 
ಪ್ರತ್ಯೇಕವಾಗಿರುವುದಿಲ್ಲ. 

2) ಸಂಯೋಗವು ವಿಭಾಗದಿಂದ ನಾಶವಾಗುತ್ತದೆ ಆದರೆ ಸಮವಾಯವು ಅವಿನಾಶಿಯಾದ 
ಸಂಬಂಧ. 

3) ವಸ್ತುದ್ವಯದಲ್ಲಿಯ ಅನ್ಯತರ ಅಥವಾ ಉಭಯಕ್ರಿಯೆಯಿಂದ ಸಂಯೋಗ ಉಂಟಾದರೆ 
ಸಮವಾಯಕ್ಕೆ ಕ್ರಿಯೆಯ ಆವಶ್ಯಕತೆ ಇಲ್ಲ. 

4) ಸಂಯೋಗವು ಬಾಹ್ಯವಾದ ಸಂಬಂಧವಾಗಿದ್ದರೆ ಸಮವಾಯವು ಆಂತರಿಕ ಮತ್ತು 
ಸಹಜಸಂಬಂಧವಾಗಿರುತ್ತದೆ. 

ತಾರ್ಕಿಕದರ್ಶನದ "ಕಾರಣವಾದ'(Theory of Causality)ವು ಸಮವಾಯವನ್ನು 
ಆಧರಿಸಿರುವುರಿಂದ ಸಮವಾಯಕ್ಕೆ ಅತಿಮಹತ್ವದ ಸ್ಥಾನವಿದೆ. 


55. ಕಾಲಿಕ ಮತ್ತು ದೈಶಿಕಸಂಬಂಧದಿಂದ ಒಂದು ವಸ್ತು "ಇದೆ' ಎನ್ನುವುದು ಎಷ್ಟು ಸತ್ಯವೋ 
ಇನ್ನೊಂದು ವಸ್ತುವು ಅದೇ ಸಂಬಂಧದಿಂದ "ಇಲ್ಲ' ಎನ್ನುವುದೂ ಅಷ್ಟೇ ಸತ್ಯ. ಹೀಗೆ ವಸ್ತುವೊಂದು 
ಭಾವಕ್ಕೆ ವಿಷಯವಾಗಿರುವಂತೆ ಅಭಾವಕ್ಕೂ ವಿಷಯವಾಗಿರುತ್ತದೆ. 

ಅಭಾವದಲ್ಲಿ ಮೂಲತಃ "ಸಂಸರ್ಗಾಭಾವ' ಮತ್ತು "ಅನ್ಯೋನ್ಯಾಭಾವ' ಎಂದು ಎರಡು ವಿಧ. 
ಸಂಸರ್ಗ ಅಥವಾ ಸಂಬಂಧವನ್ನು ನಿಷೇಧಿಸುವ ಸಂಸರ್ಗಾಭಾವವು ಪ್ರಾಗಭಾವ, ಪ್ರದ್ಧಂಸಾಭಾವ 
ಮತ್ತು ಅತ್ಯಂತಾಭಾವವೆಂದು ಮೂರು ವಿಧವಾಗಿರುತ್ತದೆ. 

ವಸ್ತುವು ಉತ್ಪನ್ನವಾಗುವ ಮೊದಲು (ಪ್ರಾಕ್‌) ಅದರ ಕಾರಣದಲ್ಲಿರುವ ಆ ವಸ್ತುವಿನ 
ಅಭಾವವನ್ನು ಪ್ರಾಗಭಾವ ಎನ್ನುತ್ತಾರೆ. ಪಟವು ಉತ್ಪನ್ನವಾಗುವ ಪೂರ್ವದಲ್ಲಿ ಅದರ ಕಾರಣವಾದ 
ತಂತುಗಳಲ್ಲಿ ಪಟದ ಅಭಾವವಿದೆ. ಉತ್ಪನ್ನವಾದ ವಸ್ತುವಿನ ನಾಶವಾದ ಬಳಿಕ ಉಂಟಾಗುವ ಆ 
ವಸ್ತುವಿನ ಅಭಾವವನ್ನು ಪ್ರದ್ವಂಸಾಭಾವ ಎನ್ನುತ್ತಾರೆ. 

ಅತ್ಯಂತಾಭಾವದ ನಿರೂಪಣೆ ಅತ್ಯಂತ ಕ್ಲಿಷ್ಟವಾಗಿದೆ. ಕಾರಿಕಾವಳಿ, ಮುಕ್ತಾವಳಿಗಳಲ್ಲಿ 


92 ತರ್ಕಸಂಗ್ರಹ 


ಅತ್ಯಂತಾಭಾವವನ್ನು अकालिकसंसर्गाभाव: ಎಂದು ಲಕ್ಷಿಸಲಾಗಿದೆ. भूतले घटो नास्ति ಎಂಬುದು 
ಈ ಅಭಾವಕ್ಕೆ ನೀಡಲಾದ ಉದಾಹರಣೆ. ಸಾಮಾನ್ಯವಾಗಿ "ಅಲ್ಲ' ಎಂಬ ಪ್ರತೀತಿಗೆ 
ವಿಷಯವಾದುದು ಅನ್ಯೋನ್ಯಾಭಾವವಾದರೆ "ಇಲ್ಲ' ಎಂಬ ಪ್ರತೀತಿಗೆ ವಿಷಯವಾದುದು 
ಅತ್ಯಂತಾಭಾವ. ಆದ್ದರಿಂದಲೇ "ನಾಸ್ತಿ' ಎಂಬ ಪ್ರತೀತಿಸಿದ್ದವಾದ ಅನುಯೋಗಿತಾವಿಶೇಷರೂಪ 
ಎಂದೂ ಅತ್ಯಂತಭಾವವನ್ನು ಲಕ್ಷಿಸುತ್ತಾರೆ. 

ಇಲ್ಲಿ ಅನುಯೋಗಿ ಹಾಗೂ ಪ್ರತಿಯೋಗಿ ಈ ಪರಿಭಾಷೆಗಳ ವಿವರಣೆ ಅಗತ್ಯ. ಯೋಗವೆಂದರೆ 
ಸಂಬಂಧ. "ಅನು' ಎಂಬುದು ಕಾಲಕ್ರಮದಲ್ಲಿ ಆನಂತರ್ಯವನ್ನು ಸೂಚಿಸಿದರೆ "ಪ್ರತಿ' ಎಂಬುದು 
ಪೂರ್ವಸ್ಥಿತಿಯನ್ನು ಸೂಚಿಸುತ್ತದೆ. भूतले घटो नास्ति ಎಂದಾಗ "ನಾಸ್ತಿ' ಎಂಬುದು ಅಭಾವವನ್ನು 
ಪ್ರಕಟಿಸುತ್ತದೆ. ಈ ಅಭಾವಕ್ಕೆ ಪೂರ್ವದಲ್ಲಿದ್ದ ಘಟವನ್ನು ಪ್ರತಿಯೋಗಿ ಎನ್ನುತ್ತಾರೆ. ಅನಂತರದಲ್ಲಿದ್ದ 
ಭೂತಲವನ್ನು ಅನುಯೋಗಿ ಎನ್ನುತ್ತಾರೆ. ಆದ್ದರಿಂದ ಅತ್ಯಂತಾಭಾವವೆಂದರೆ ಈ ಉದಾಹರಣೆಯಲ್ಲಿ 
ಭೂತಲಾನುಯೋಗಿಕ ಘಟಪ್ರತಿಯೋಗಿಕ ಅಭಾವ ಎಂದಾಗುತ್ತದೆ. 

ಪ್ರತಿಯೋಗಿತಾ ಮತ್ತು ಅನುಯೋಗಿತಾ ಎಂಬವು ಸಂಬಂಧಸೂಚಕವಾಗಿವೆ. भूतले घट: 
ಎಂದಾಗ ಭೂತಲ ಹಾಗೂ ಘಟಗಳ ನಡುವೆ ಸಂಯೋಗಸಂಬಂಧವಿದೆ. ಈ ಸಂಯೋಗಸಂಬಂಧಕ್ಕೆ 
ಘಟ ಪ್ರತಿಯೋಗಿ, ಭೂತಲ ಅನುಯೋಗಿ. ಹೀಗೆ ಅನುಯೋಗಿತಾವಿಶೇಷವೇ ಅತ್ಯಂತಾಭಾವ 
ಎಂಬ ಅರ್ಥವೂ ಇದೆ. 

ಅತ್ಯಂತಾಭಾವ ಹಾಗೂ ಅನ್ಯೋನ್ಯಾಭಾವಗಳ ವ್ಯತ್ಯಾಸವನ್ನು ಗ್ರಹಿಸುವಿಕೆ ಅತ್ಯಂತಾಭಾವವನ್ನು 
ಇನ್ನೂ ಸ್ಪಷ್ಟವಾಗಿ ತಿಳಿಯಲು ಸಹಕರಿಸೀತು. ಅನ್ಯೋನ್ಯಾಭಾವದಲ್ಲಿ ಪ್ರತಿಯೋಗಿಯಲ್ಲಿರುವ 
ಧರ್ಮದ ಭೇದವಿರುತ್ತದೆ. ಉದಾಹರಣೆಗೆ, घट: पटो न ಎಂಬ ಭೇದಾತ್ಮಕವಾದ ಅನ್ಕೋನ್ಯಾ- 
ಭಾವದಲ್ಲಿ ಘಟತ್ಸರೂಪಧರ್ಮದ ಭೇದ ಪಟದಲ್ಲಿದೆ. ಆದರೆ ಅತ್ಯಂತಾಭಾವದಲ್ಲಿ ಧರ್ಮದ 
ಸಂಬಂಧಭೇದವಿರುತ್ತದೆ. ಇದನ್ನೇ संसर्गावच्छिन्रप्रतियोगिताकः ಎಂದಿದ್ದು, ಎಂದರೆ ಸಂಸರ್ಗಭೇದ 
ಎಂದರ್ಥ. 

ಸಂಸರ್ಗವೆಂದರೆ ವಿಶೇಷಣತ್ವದಿಂದ ಆಧೇಯವಾಗಿರುವುದು ಎಂದು ಅರ್ಥ. ಪ್ರಕೃತ 
ಉದಾಹರಣೆಯಲ್ಲಿ ಭೂತಲ ವಿಶೇಷ್ಯ; ಘಟಾಭಾವ ವಿಶೇಷಣ. ಭೂತಲ ಆಧಾರವಾದರೆ 
ಘಟಾಭಾವ ಆಧೇಯ. ಹೀಗೆ ಭೂತಲದಲ್ಲಿವಿಶೇಷಾತ್ಚದಿಂದ ಆಧೇಯವಾಗಿರುವುದು ಘಟಾಭಾವ. 
ಆದ್ದರಿಂದ ಘಟಾಭಾವವು ಸಂಸರ್ಗಾವಚ್ಛಿನ್ನ ಪ್ರತಿಯೋಗಿತಾಕವಾಗಿದೆ. ಇನ್ನು ಇಲ್ಲಿಯ ಸಂಸರ್ಗ 
ಎಂಬುದಕ್ಕೆ "ತ್ರೈಕಾಲಿಕ' ಎಂಬ ವಿಶೇಷಣವಿದೆ. ಹಾಗೆಂದರೆ ಮೂರು ಕಾಲಗಳಲ್ಲಿಯೂ 
ಸಂಸರ್ಗದಿಂದ ಕೂಡಿದ ಅಭಾವ ಎಂದು ಅರ್ಥ. ಘಟವು ಯಾವುದಾದರೂ ಒಂದು ಕಾಲದಲ್ಲಿ 
ಇರಲೇಬೇಕಲ್ಲ? ಇದರಿಂದ ಇರುವ ಘಟವನ್ನೂ ಇಲ್ಲವೆನ್ನಬೇಕಾದ ಅವಸ್ಥೆಯೊದಗುತ್ತದೆ. ಇದಕ್ಕೆ 
ಪರಿಹಾರ ಹೀಗಿದೆ: भूतले घटो नास्ति ಎಂಬ ಪ್ರತೀತಿ ದೇಶಕಾಲಗಳ ಉಪಾಧಿಯಿಂದ ಕೂಡಿದೆ. 
ಒಂದು ನಿರ್ದಿಷ್ಟ ಕಾಲವಿಶಿಷ್ಟವಾದ ಅಭಾವ ಮೂರು ಕಾಲಗಳಲ್ಲಿಯೂ ಇರುತ್ತದೆ. ಉದಾಹರಣೆಗೆ, 
"ಇಂದು ಏಳು ಘಂಟೆಗೆ ಇಲ್ಲಿ ಘಟಾಭಾವವಿದೆ' ಎಂದರೆ ಇಂದಿನ ಈ ಏಳು ಗಂಟೆಗೆ ವಿಶಿಷ್ಟವಾದ 
ಅಭಾವ ನಿನ್ನೆಯೂ ಇತ್ತು, ನಾಳೆಯೂ ಇರುತ್ತದೆ. ಹೀಗಾಗಿ ಕಾಲವಿಶಿಷ್ಟವಾದ ಅಭಾವ ಮೂರು 


ತರ್ಕಸಂಗಹ 93 


ಕಾಲಗಳಲ್ಲಿಯೂ ಇರುವುದರಿಂದ घटो नास्ति ಎಂಬ ಪ್ರತೀತಿಸಿದ್ದವಾದ ಘಟಾಭಾವವು ತ್ರೈಕಾಲಿಕ 
ಸಂಸರ್ಗಾವಚ್ಛಿನ್ನಪ್ರತಿಯೋಗಿತಾಕವಾಗಿದೆ. 

ಪ್ರತ್ಯೇಕವಾದ ವಸ್ತುದ್ದಯದಲ್ಲಿ"ಒಂದು ಇನ್ನೊಂದಲ್ಲ' ಎಂಬ ವ್ಯವಹಾರದಿಂದ ಪ್ರತೀತವಾಗುವ 
ಅಭಾವವೇ ಅನ್ಯೋನ್ಯಾಭಾವ. "ಘಟವು ಪಟವಲ್ಲ' ಎಂಬಲ್ಲಿ ಘಟವು ಪಟದಲ್ಲಿ ಸ್ವ-ರೂಪದಿಂದ 
ಇರುವುದಿಲ್ಲ ಮತ್ತು ಪಟವು ಘಟದಲ್ಲಿ ಸ್ವ-ರೂಪದಿಂದ ಇರುವುದಿಲ್ಲ. ಇದನ್ನೇ ತಾದಾತ್ಮ್ಯ 
ಸಂಬಂಧದಿಂದ ಇಲ್ಲದಿರುವಿಕೆ ಎನ್ನುತ್ತಾರೆ. ಹೀಗೆ ತಾದಾತ್ಮ್ಯಸಂಬಂಧದಿಂದ ವಸ್ತುವೊಂದು 
ಇನ್ನೊಂದು ವಸ್ತುವಿನಲ್ಲಿ ಇಲ್ಲದಿರುವುದೇ ಅನ್ಯೋನ್ಯಾಭಾವ. 

ತಾರ್ಕಿಕರು ಅಭಾವವನ್ನು ಪ್ರತ್ಯೇಕಪದಾರ್ಥವೆಂದು ಅಂಗೀಕರಿಸುವುದಕ್ಕೆ ಅಪವರ್ಗದ 
ಪ್ರತಿಪಾದನೆ ಮಾತ್ರವಲ್ಲದೇ ಇತರ ಕಾರಣಗಳನ್ನು ಕೊಡಬಹುದು. ವಿಶ್ವದಲ್ಲಿರುವ ವಸ್ತುಗಳು 
ಪರಿವರ್ತನರಹಿತವಾಗಿದ್ದರೆ ಎಲ್ಲ ವಸ್ತುಗಳಿಗೂ ನಿತ್ಯತೆಯನ್ನು ಅಂಗೀಕರಿಸಬೇಕಾಗುತ್ತದೆ. ಆಗ 
ನೂತನವಸ್ತುಗಳ ಉತ್ಪತ್ತಿಗೂ ಉತ್ಪನ್ನವಸ್ತುಗಳ ನಾಶಕ್ಕೂ ಅವಕಾಶವಿಲ್ಲದೇ ವಿಶ್ವದ ಕ್ರಿಯೆಯೇ 
ಸ್ಥಗಿತವಾಗುತ್ತದೆ. ವಸ್ತುಗಳ ನಡುವೆ ಪರಸ್ಪರವಾದ ಅಭಾವವಿಲ್ಲದಿದ್ದರೆ ಅವುಗಳಿಗೆ ಪ್ರತ್ಯೇಕತೆಯೇ 
ಉಳಿಯುವುದಿಲ್ಲ. ಇನ್ನು ಅತ್ಯಂತಾಭಾವವನ್ನು ಕಲ್ಪಿಸದಿದ್ದರೆ ಎಲ್ಲವೂ ಎಲ್ಲದೇಶಗಳಲ್ಲಿಯೂ ಎಲ್ಲ 
ಕಾಲದಲ್ಲಿಯೂ ಇವೆಯೆನ್ನಬೇಕಾಗುತ್ತದೆ. ಹೀಗೆ ಚತುರ್ವಿಧ ಅಭಾವವನ್ನು ನಿರಾಕರಿಸಿದಲ್ಲಿ 
ಲೋಕವ್ಯವಹಾರವೇ ಅರ್ಥಹೀನವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ "ಅಭಾವ' ಎಂಬ 
ಪದಾರ್ಥವ ತಾರ್ಕಿಕದರ್ಶನವು ತಾತ್ತಿಕಚಿಂತನೆಗೆ ನೀಡಿದ ಮಹತ್ವಪೂರ್ಣವಾದ ಕೊಡುಗೆಯಾಗಿದೆ. 


ಮುಕ್ತಿವಾದ 

ತರ್ಕಸಂಗ್ರಹದಲ್ಲಿ ಸಪ್ತ ಪದಾರ್ಥಗಳು ನಿರೂಪಿತವಾಗಿದ್ದರೂ ತಾರ್ಕಿಕದರ್ಶನದ ಅಂಗವಾದ 
ನ್ಯಾಯದರ್ಶನದ ಆದಿಮಗ್ರಂಥವೆನಿಸಿದ ಗೌತಮನ ನ್ಯಾಯಸೂತ್ರದ ಪ್ರಥಮಸೂತ್ರದಲ್ಲಿಹದಿನಾರು 
ಪದಾರ್ಥಗಳು ನಿರೂಪಿತವಾಗಿವೆ ಹಾಗೂ ಈ ಪದಾರ್ಥಗಳ ನಿಜಸ್ವರೂಪವನ್ನು ಅರಿಯು- 
ವುದರಿಂದಲೇ ನಿಃಶ್ರೇಯಸಪ್ರಾಪ್ತಿಯೆಂದೂ ಪ್ರತಿಪಾದಿಸಲಾಗಿದೆ. ಜಿಜ್ಞಾಸುಗಳ ಪ್ರಯೋಜನಕ್ಕಾಗಿ 
ಷೋಡಶ ಪದಾರ್ಥಗಳನ್ನು ಇಲ್ಲಿಸಂಗ್ರಹಿಸಲಾಗಿದೆ: 

1) ಪ್ರಮಾಣ अनेन इति प्रमाणम्‌ ಅಥವಾ प्रमाता येन अर्थ प्रमिणोति तत्‌ 
प्रमाणम्‌। 

2) ಪ್ರಮೇಯ ಗ ७७० प्रमाणप्रतिपाद्योऽर्थः ಅಥವಾ योऽर्थः तत्त्वत: 
प्रमीयते - तत्‌ प्रमेयम्‌। 

3) ಸಂಶಯ ಟಿಪ್ಪಣಿಯಲ್ಲಿ ಘಟಕ 4682 ನೋಡಿ. 

4) ಪ್ರಯೋಜನ सुखं दुःखहानिश्च प्रयोजनम्‌। 

5) ८,०३ लौकिकपरीक्षकाणां यस्मितनर्थे बुद्धिसाम्यं स दृष्टान्तः। 

9 ಸಿದ್ಧಾಂತಿ अभ्युपगतोऽ र्थ: सिद्धान्तः | 

7) ಅವಯವ ಟಿಪ್ಪಣಿಯಲ್ಲಿ ಘಟಕ 33ನ್ನು ನೋಡಿ. 


94 ತರ್ಕಸಂಗ್ರಹ 


8) डं8£-- अज्ञाततत्त्वे$र्थ कारणोपपत्तितः तत्त्वज्ञानार्थम्‌ ऊह: तर्क: | 

9 8७४१७०७--विमृश्य पक्षप्रतिपक्षाभ्यामर्थावधारणं निर्णय: | 

10 ವಾದ ಣು: कथा वाद: | 

11) ६५९- उभयसाधनवती विजगीषुकथा जल्पः । 

12) ವಿತಂಡಾ स्वपक्षस्थापनहीना वितण्डा। 

13) ಹೇತ್ವಾಭಾಸ--ಟಿಪ್ಪಣಿಯಲ್ಲಿ ಘಟಕ 36ನ್ನು ನೋಡಿ. 

14) ७९७--अभिप्रायान्तरेण प्रयुक्तस्य अर्थान्तरं प्रकल्प्य दूषणं छलम्‌। 

15) ಜಾತಿ असदुत्तरं जाति: | 

16) ನಿಗ್ರಹಸ್ಥಾನ वादिनः अपजयहेतुः निग्रहस्थानम्‌। 

ಈ ಷೋಡಶ ಪದಾರ್ಥಗಳು ಸಪ್ತ ಪದಾರ್ಥಗಳಲ್ಲಿಯೇ ಅಂತರ್ಗತವಾಗುತ್ತವೆ ಎಂಬುದು 
ತರ್ಕಸಂಗ್ರಹದ ಸಿದ್ಧಾಂತ. 

पदार्थज्ञानस्य परमं प्रयोजनं मोक्ष: ಎಂದು ದೀಪಿಕೆಯಲ್ಲಿ ಹೇಳಿರುವ ಪ್ರಕಾರ 
ಪದಾರ್ಥವಿಂಗಡಣೆಯ ಮೂಲಕ ಭೌತಿಕಪ್ರಪಂಚದ ವ್ಯಾಪ್ತಿಯನ್ನು ನಿರ್ಧರಿಸಿ ಯಥಾರ್ಥಜ್ಞಾನವನ್ನು 
ಹೊಂದುವುದು ಮುಕ್ತಿಯ ಪ್ರಥಮಸೋಪಾನವಾಗಿದೆ. ಮುಕ್ತಿಗೆ ಅಪವರ್ಗ ಎಂಬ ನಾಮಾಂತರವಿದ್ದು 
ಅದನ್ನು स्वसमानाधिकरणदुःखप्रागभावासमानकालीनदुःखध्वंसः। ಎಂದು ದೀಪಿಕೆಯಲ್ಲಿ 
ವ್ಯಾಖ್ಯಾನಿಸಲಾಗಿದೆ. 

ಮೀಮಾಂಸಕರ ಪ್ರಕಾರ ಕರ್ಮದಿಂದಲೇ ಮೋಕ್ಷಪ್ರಾಪ್ತಿ. ಆದರೆ ಕರ್ಮವು ದುರಿತಕ್ಷಯದ್ದಾರಾ 
ಜ್ಞಾನಕ್ಕೆ ಸಾಧನವಾಗಿದೆಯೇ ಹೊರತು ಕರ್ಮದಿಂದಲೇ ಮೋಕ್ಷಪ್ರಾಪ್ತಿಯಲ್ಲ. ज्ञानद्वारैव कर्म 
मोक्षसाधनं न साक्षात्‌ । , 

तमेव विदित्वाऽतिमृत्युमेति। नान्यः पन्था विद्यतेऽयनाय। ಎಂಬ ಶ್ರುತಿವಾಕ್ಕ ಸಾಧನಾಂತರ- 
ವನ್ನುನಿಷೇಧಿಸಿ ಜ್ಞಾನವೊಂದೇ ಮೋಕ್ಷಸಾಧನ ಎಂದು ಪ್ರತಿಪಾದಿಸಿದೆ. ಹಾಗೆಯೇ 

आत्मा वा अरे द्रष्टव्यः श्रोतव्यो मन्तव्यो निदिध्यासितव्यः 
ಎಂಬ ಶ್ರುತಿವಾಕ್ಕದ ಪ್ರಕಾರ ಶ್ರವಣ, ಮನನ ಮತ್ತು ನಿದಿಧ್ಯಾಸನಗಳು ಮೋಕ್ಷಸಾಧನಗಳು. 
ದೀಪಿಕೆಯ ಉಪಟೀಕೆಗಳಲ್ಲಿ ಒಂದಾದ ನೃಸಿಂಹಪ್ರಕಾಶಿಕಾ ಎಂಬುದರ ಪ್ರಕಾರ ಇವುಗಳಲ್ಲಿ 
ವೇದಾಂತಶಾಸ್ತ್ರವು ಶ್ರವಣೋಪಯೋಗಿಯೂ, ನ್ಯಾಯಶಾಸ್ತ್ರವು ಮನನೋಪಯೋಗಿಯೂ ಮತ್ತು 
ಯೋಗಶಾಸ್ತ್ರವು ನಿದಿಧ್ಯಾಸನೋಪಯೋಗಿಯೂ ಆಗಿ ಮುಕ್ತಿಪ್ರಯೋಜಕವಾಗಿವೆ. 


ದಂ ಮು 


श्रीः 


अथ तर्कदीपिका 


विश्वेश्वरं साम्बमूर्ति प्रणिपत्य गिरां गुरुम्‌। 
टीकां शिशुहितां कुर्वे तर्कसड्ग्रहदीपिकाम्‌॥ 


1. चिकीर्षितस्य ग्रन्थस्य निर्विष्नपरिसमाप्तचर्थंशिष्टाचारानुमितश्रुतिबोधि- 
तकर्तेव्यताकमिष्टदेवतानमस्कारलक्षणं मङ्गलं शिष्यशिक्षार्थं निबध्नंश्चिकीर्षितं 
ग्रन्थादौ प्रतिजानौते-निधायेति। ननु मङ्गलस्य समाप्तिसाधनत्वं नास्ति। 
मङ्गले कृतेऽपि कादम्बर्यादौ समाप्तचदर्शनात्‌, मङ्गलाभावेऽपि किरणावल्यादौ 
समाप्तिदर्शनात्‌-अन्वयव्यतिरेकव्यभिचारादिति चेन्न। कादम्बर्यादौ 
विघ्नबाहुल्यात्समाप्त्यभावः। किरणावल्यादौ तु ग्रन्थाद्वहिरेव मङ्गलं कृतम्‌, 
अतो न व्यभिचारः। ननु मङ्गलस्य कर्तव्यत्वे किं प्रमाणमिति चेन्न। शिष्टाचारा- 
नुमितश्रुतेरेव प्रमाणत्वात्‌। तथाहि मङ्गलं वेदबोधितकर्तव्यताकम्‌, अलौकिका- 
विगीतशिष्टाचारविषयत्वात्‌, दर्शादिवत्‌। भोजनादौ व्यभिचारवारणायालौकि- 
केति। रात्रिश्राद्धादौ व्यभिचारवारणायाविगीतेति। शिष्टपदं स्पष्टार्थम्‌। "ಇ 
कुर्यान्निष्फलं कर्म” इति जलताडनादेरपि निषिद्धत्वादिति । तर्कसङ्ग्रह इति। 
तर्क्य॑न्ते प्रतिपाद्यन्त इति तर्का द्रव्यादिसप्तपदार्थाः, तेषां सदग्रह:- संक्षेपेण 
स्वरूपकथनं क्रियत इत्यर्थः | कस्मै प्रयोजनायेत्यत आह-सुखबोधायेति। 
सुखेनानायासेन बोध: पदार्थज्ञानं तस्मा इत्यर्थः। ननु बहुषु तर्क ग्रन्थेषु सत्सु 
किमर्थमपूर्वग्रन्थः क्रियत इत्यत आह-बालानामिति। तेषामतिविस्तृतत्वाद्‌ 
बालानां बोधो न भवतीत्यर्थः | ग्रहणधारणपटुर्बालः, न तु स्तनंधयः। किं 
कृत्वा क्रियत इत्यत आह-निधायेति। विश्वेशं जगन्नियन्तारं शिवं हृदि 


96 ತರ್ಕಸಂಗ್ರಹ 


निधाय नितरां स्थापयित्वा सर्वदा तद्ध्यानपरो भूत्वेत्यर्थः | गुरूणां विद्यागुरूणां 
वन्दनं नमस्कारं विधाय कृत्वेत्यर्थः | 


2. पदार्थानिभजते-द्र्व्येति। पदस्यार्थ: पदार्थ इति व्युत्पत्त्याभिधेयत्वं 
पदार्थसामान्यलक्षणम्‌। 

नन्वत्र विभागादेव सप्तत्वे सिद्धे सप्तग्रहणं व्यर्थमिति चेन्न। 
अधिकसङ्ख्याव्यवच्छेदार्थत्वात्‌। नन्वतिरिक्तः पदार्थः प्रमितो न वा? 
नाद्य:-प्रमितस्य निषेधायोगात्‌। नान्त्य:-प्रतियोगिप्रमितिं विना निषेधानुपपत्ते- 
रिति चेन्न। पदार्थत्वं द्रव्यादिसप्तान्यतमत्वव्याप्यमिति व्यवच्छेदार्थत्वात्‌। ननु 
सप्तान्यतमत्वं सप्तभिन्नभिन्नत्वमिति वक्तव्यम्‌। एवं च सप्तभिन्नस्याप्रसिद्ध- 
त्वात्सप्तान्यतमत्वं कथमिति चेत्‌- 

न, द्र्व्यादिसप्तान्यतमत्वं द्रव्यादिभेदसप्तकाभाववत्त्वमित्युक्तत्वात्‌। 
एवमग्रेऽपि द्रष्टव्यम्‌ । 


3. द्रव्यं विभजते-तत्रेति। तत्र द्रव्यादिमध्ये द्रव्याणि नवैवेत्यन्वय:। कानि 
तानीत्यत आह-पृथिवीत्यादि। 

ननु तमसो दशमद्रव्यस्य विद्यमानत्वात्कथं नवैव द्रव्याणि? तथाहि नीलं 
तमश्चलतीत्यबाधितप्रतीतिबलान्नीलरूपाधारतया क्रियाधारतया च द्रव्यत्वं 
तावत्सिद्धम्‌ । तत्र तमसो नाकाशादिपञ्चकेऽन्तर्भावो, रूपवत्त्वात्‌। अत एव न 
वायौ, स्पर्शाभावात्सदागतिमत्त्वाभावाच्च । नापि तेजसि, भास्वररूपाभावादुष्ण- 
स्पर्शाभावाच्च। नापि जले, शीतस्पर्शाभावान्नीलरूपाश्रयत्वाच्च। नापि 
पृथिव्याम्‌, गन्धवत्त्वाभावात्स्पर्शरहितत्वाच्च। तस्मात्तमो दशमद्रव्यमिति चेत्‌- 

न, तमसस्तेजोऽभावरूपत्वात्‌। तथाहि-तमो हि न रूपवदद्रव्यम्‌, 


ತರ್ಕಸಂಗ್ರಹ 5 


आलोकासहकृतचक्ष्ग्राह्मत्वात्‌, आलोकाभाववत्‌; रूपिद्रव्यचाक्षुषप्रमायामा- 
लोकस्य कारणत्वात्‌। तस्मात्रौढप्रकाशकतेजःसामान्याभावस्तमः। तत्र नीलं 
तमश्चलति' इति प्रत्ययो भ्रम: | अतो नव द्रव्याणीति सिद्धम्‌। 
्रव्यत्वजातिमत्तवं गुणवत्त्वं वा द्रव्यसामान्यलक्षणम्‌। लक्ष्यैकदेशावृत्ति- 
त्वमव्याप्तिः। यथा गोः कपिलत्वम्‌। अलक्ष्यवृत्तित्वमतिव्याप्तिः। यथा गोः 
शृद्भित्वम्‌। लक्ष्यमात्रावर्तनमसम्भवः। यथा गोरेकशफत्वम्‌। एतद्दूषणत्रय- 
रहितो धर्मो लक्षणम्‌। यथा गोः सास्नादिमत्त्वम्‌। स एवासाधारणधर्म 
इत्युच्यते। लक्ष्यतावच्छेदकसमनियतत्वमसाधारणत्वम्‌। व्यावर्तकस्यैव 
लक्षणत्वे व्यावृत्तावभिधेयत्वादौ चातिव्याप्तिवारणाय तद्भिन्नत्वं धर्मविशेषणं 
देयम्‌। व्यवहारस्यापि लक्षणप्रयोजनत्वे तु न देयम्‌। व्यावृत्तेरपि व्यवहारसाध- 
नत्वात्‌। 
ननु गुणवत्त्वं न द्रव्यसामान्यलक्षणम्‌। आद्यक्षणे उत्पन्नविनष्टद्रव्ये 
चाव्याप्तेरिति चेन्न। गुणसमानाधिकरणसत्ताभिन्नजातिमत्त्वस्य विवक्षितत्वात्‌ । 
नन्वेवमप्येकं रूपं रसात्पृथगिति व्यवहाराद्रूपादावतिव्याप्तिरिति चेत्न 
एकार्थसमवायादेव तादृशव्यवहारोपपत्तौ गुणे गुणानङ्गीकरणात्‌। 


4. गुणं विभजते-रूपेति। द्रव्यकर्मभिन्नत्वे सति सामान्यवान्‌ गुणः, 
गुणत्वजातिमान्‌ वा। ननु लघुत्वमृदुत्वकठिनत्वादीनां विद्यमानत्वात्कथं 
चतुर्विशतिगुणा इति चेन्न। लघुत्वस्य गुरुत्वाभावरूपत्वात्‌। मृदुत्वकठिनत्व- 
योरवयवसंयोगविशेषरूपत्वात्‌। 


5. कर्म विभजते-उत्क्षेषणेति। संयोगभिन्नत्वे सति संयोगासमवायिकारणं 
कर्म, कर्मत्वजातिमद्वा। भ्रमणादीनामपि गमनेऽन्तर्भावान्न पञ्चविधत्वविरोधः | 


98 ತರ್ಕಸಂಗಹ 


6. सामान्यं विभजते-परमिति। परमधिकवृत्ति। अपरं न्यूनवृत्ति। 
सामान्यादिचतुष्टये जातिर्नास्ति। 


7. विशेषं विभजते-नित्येति। पृथिव्यादिचतुष्टयस्य परमाणवः, आकाशादि- 
पञ्चकं च नित्यद्रव्याणि। 


8. समवायस्य भेदो नास्तीत्याह-समवायस्त्विति। 
9. अभावं विभजते-अभावेति। 


10. तत्रोद्देशादिक्रमानुसारात्पृथिव्या लक्षणमाह-गन्धवतीति। नाम्ना पदार्थ- 
सङ्कीर्तनमुदेशः। उद्देशक्रमे च सर्वत्रेच्छैव नियामिका। 

ननु सुरभ्यसुरभ्यवयवारब्धे द्रव्ये परस्परविरोधेन गन्धानुत्पादादव्याप्तिः । न 
च तत्र गन्धप्रतीत्यनुपपत्तिरिति वाच्यम्‌। अवयवगन्धस्यैव तत्र प्रतीतिसम्भवेन 
चित्रगन्धानङ्गीकारात्‌। किं चोत्पन्नविनष्टघटादाव्याप्तिरिति चेन्न । गन्धसमानाधि- 
करणद्रव्यत्वापरजातिमत्त्वस्यैव विवक्षितत्वात्‌। ननु जलादावपि गन्धप्रतीते- 
रतिव्याप्तिरिति चेन्न। अन्वयव्यतिरेकाभ्यां पृथिवीगन्धस्यैव तत्र संयुक्त- 
समवायेन भानाङ्वीकारात्‌। ननु तथापि कालस्य सर्वाधारतया सर्वेषां लक्षणानां 
कालेऽतिव्यप्तिरिति चेन्न । सर्वाधारताप्रयोजकसम्बन्धभिन्नसम्बन्धेन लक्षणत्व- 
स्याभिमतत्वात्‌। 

पृथिवीं विभजते-सा ह्विविधेति। नित्यत्वं ध्वंसाप्रतियोगित्वम्‌। 
ध्वंसप्रतियोगित्वमनित्यत्वम्‌। प्रकारान्तरेण विभजते-सा पुनरिति। आत्मनो 
भोगायतनं शरीरम्‌। यदवच्छिन्नात्मनि भोगो जायते तद्भोगायतनम्‌। 


ತರ್ಕ, ಸಂಗ್ರಹ 99 


सुखदुःखसाक्षात्कारो भोग:। शब्देतरोद्धूतविशेषानाश्रयत्वे सति 
ज्ञानकारणमन:संयोगाश्रयत्वमिन्द्रियत्वम्‌। शरीरेन्द्रियभिन्नो विषय:। एवं च 
गन्धवच्छरीरं पार्थिवशरीरम्‌। गन्धवदिन्द्रियं पार्थिवेन्द्रियम्‌। गन्धवान्‌ विषय: 
पार्थिवविषय इति तत्तल्लक्षणं बोध्यम्‌। पार्थिवशरीरं दर्शयति-शारीरमिति। 
इन्द्रियं दर्शयति-इन्द्रियमिति। गन्धग्राहकमिति प्रयोजनकथनम्‌ । घ्राणमिति 
संज्ञा। नासाग्रेत्याश्रयोक्तिः। एवमुत्तरत्रापि ज्ञेयम्‌। पार्थिवविषयं दर्शयति- 
विषयेति। 


11. अपां लक्षणमाह-शीतेति। उत्पन्नविनष्टजलेऽ व्याप्तिवारणाय शीत- 
स्पर्शसमानाधिकरणद्रव्यत्वापरजातिमत्त्वे तात्पर्यम्‌। शीतं शिलातलमित्यादौ 
जलसम्बन्धादेव शीतस्पर्शभानमितिः नातिव्याप्तिः। अन्यत्सर्वं पूर्वरीत्या 
व्याख्येयम्‌ । 


12. तेजसो लक्षणमाह-उष्णेति। उष्णं जलमिति प्रतीतेस्तेजःसंबन्धानु- 
विधायित्वान्नातिव्याप्तिः। विषयं विभजते-भौमेति। 

ननु सुवर्ण पार्थिवं पीतत्वाद्रुरुत्वाद्धरिद्रादिवदिति चेन्न। अत्यन्तानलसंयोगे 
सति घृतादौ द्रवत्वनाशदर्शनेन, जलमध्यस्थघृते द्रवत्वनाशादर्शनेन, असति 
प्रतिबन्धके पार्थिवद्रव्यद्रवत्वनाशाग्निसंयोगयोः कार्यकारणभावावधारणात्‌, 
सुवर्णस्यात्यन्तानलसंयोगे सत्यनुच्छिद्यमानद्रवत्वाधिकरणत्वेन घृतवत्पार्थि- 
वत्वानुपपत्तेः। तस्मात्पीतद्रव्यद्रवत्वनाशप्रतिबन्धकतया द्रवद्रव्यान्तरासिद्धौ 
नैमित्तिकद्रवत्वाधिकरणतया जलत्वानुपपत्तेः, रूपवत्तया वाख्वादिष्वनन्त- 
र्भावात्तेजसत्वसिद्धि: । तत्रोष्णस्पर्शभास्वररूपयोरुपष्टम्भकपार्थिवरूपस्पर्शाभ्यां 
प्रतिबन्धादनुपलब्धि:। तस्मात्सुवर्णं तैजसमिति सिद्धम्‌। 


160 ತರ್ಕಸಂಗ್ರಹ 


13. वायुं लक्षयति-रूपेति। आकाशादावतिव्याप्तिवारणाय स्पर्शवानिति। 
पृथिव्यादावतिव्याप्तिवारणाय रूपरहित इति | 

ननु प्राणस्य कुत्रान्तर्भाव इत्यत आह-शरीरेति। स चेति। एक एव प्राण: 
स्थानभेदात्प्ाणापानादिशब्दैर्व्यवह्ियत इत्यर्थः । स्पर्शानुमेयो वायुः | तथाहि- 
योऽयं वायौ वाति सत्यनुष्णाशीतस्पर्शो भासते स स्पर्शः क्वचिदाश्रितो 
गुणत्वात्‌, रूपवत्‌। न चास्य पृथिव्याश्रयः । उद्धूतस्पर्शवत्पार्थिवस्योद्धूतरूप- 
वत्त्वनियमात्‌। न जलतेजसी, अनुष्णाशीतस्पर्शवत्त्वात्‌। न विभुचतुष्टयम्‌, 
सर्व-त्रोपलब्धिप्रसङ्गात्‌। न मनः, परमाणुस्पर्शस्यातीन्द्रियत्वात्‌। तस्माद्यः 
प्रतीयमा-नस्पर्शाश्रयः स वायुः। 

ननु वायुः प्रत्यक्षः, प्रत्यक्षस्पर्शाश्रयत्वाद्‌, घटवदिति चेन्न। उद्भूतरूप- 
वत्त्वस्योपाधित्वात्‌ । यत्र द्रव्यत्वे सति बहिरिन्द्रियजन्यप्रत्यक्षत्वं तत्रोद्धूतरूप- 
वत्त्मिति घटादौ साध्यव्यापकत्वम्‌ । यत्र परत्यक्षस्पर्शाश्रयत्वं तत्रोद्धूतरूपवत्त्वं 
नास्तीति पक्षे साधनाव्यापकत्वम्‌। न चैवं तप्तवारिस्थतेजसोऽप्यप्रत्यक्ष- 
त्वापत्तिः, इष्टत्वात्‌। तस्माद्रूपरहितत्वाद्वायुरप्रत्यक्षः | 

इदानीं कार्यरूपपृथिव्यादिचतुष्टयस्योत्पत्तिविनाशक्रमः कथ्यते। ईश्वरस्य 
चिकीर्षावशात्परमाणुषु क्रिया जायते। ततः परमाणुद्रयसंयोगे सति ठ्र्यणु- 
कमुत्पद्यते। त्रिभिद्वर्यणुकैस्रयणुकम्‌। एवं चतुरणुकादिक्रमेण महती पृथिवी, 
महत्य आपो, महत्तेजो, महान्वायुरुत्पद्यते। एवमुत्पन्नस्य कार्यद्रव्यस्य सञ्जि- 
हीर्षावशात्परमाणुषु क्रिया। क्रियया परमाणुद्वयविभागे सति STRAT: | 
ततस्तर्यणुकनाश: । ततश्चतुरणुकस्य-इत्येवं पृथिव्यादिनाशः। असमवायि- 
कारणनाशादङ्ग्यणुकनाश:, समवायिकारणनाशात्‌ त्र्यणुकनाश इति 
सम्प्रदायः। सर्वत्रासमवायिकारणनाशात्‌ द्रव्यनाश इति नवीनाः | 

किं पुनः परमाणुसद्भावे प्रमाणम्‌? उच्यते-जालसूर्यमरीचिस्थं सूक्ष्मतमं 


ತರ್ಕ. ಸಂಗ್ರಹ 101 


यद्रज उपलभ्यते तत्सावयवम्‌, चाक्षुषद्रव्यत्वात, पटवत्‌। त्यणुकावयवोऽपि 
सावयवः, महदारम्भकत्वात्‌, तन्तुवत्‌। यो क्रयणुकावयवः स परमाणु: | स च 
नित्यः। तस्यापि कार्यत्वेऽनवस्थाप्रसङ्भात्‌। तथा च मेरुसर्षपयोरपि समान- 
परिमाणत्वापत्तिः। 

ृष्टिप्रलयसद्धावे किं मानम्‌? ''धाता यथापूर्वमकल्पयत्‌'' इत्यादि 
श्रुतिरेव प्रमाणम्‌। सर्वकार्यद्रव्यध्वंसोऽ वान्तरप्रलयः। सर्वभावकार्यध्वंसो 
महाप्रलय इति विवेक: | 


14. आकाशं लक्षयति-शवब्दगुणमिति। नन्वाकाशमपि किं पृथिव्यादिव- 
ज्ञाना? नेत्याह-तच्चैकमिति । भेदे प्रमाणाभावादित्यर्थः। एकत्वादेव सर्वत्र 
शब्दोपलब्धेर्विभृत्वमङ्गीकर्तव्यमित्याह-विभ्विति। सर्वमू्तद्रव्यसंयोगित्वं 
विभृत्वम्‌। मूर्तत्वं परिच्छिन्नपरिमाणवत्त्वं क्रियावत्त्वं वा। विभुत्वादेवात्मव- 
न्नित्यमित्याह-नित्यं चेति। 
कालं लक्षयति-अतीतेति। सर्वाधारः कालः सर्वकार्यनिमित्तकारणं च। 
दिशो लक्षणमाह-प्राचीति। दिगपि कार्यमात्रे निमित्तकारणम्‌। 


15. आत्मनो लक्षणमाह-ज्ञानेति। आत्मानं विभजते-स द्विविध इति। 
परमात्मनो लक्षणमाह-तत्रेति। नित्यज्ञानाधिकरणत्वमीश्वरत्वम्‌। 
नन्वीश्वरस्य सद्धावे किं प्रमाणम्‌? न तावठत्यक्षम्‌। तद्धि बाह्यम्‌, 
आभ्यन्तंर वा | नादयम्‌, अरूपिद्रव्यत्वात्‌। नान्त्यम्‌, आत्मसुखादिव्यतिरिक्त- 
त्वात्‌। नाप्यनुमानम्‌, लिङ्गाभावात्‌। इति चेत्‌- 
न, अङ्कुरादिकं कर्तृजन्यं कार्यत्वात्‌, घटवदित्यनुमानस्य प्रमाणत्वात्‌। 
उपादानगोचरापरोक्षज्ञानचिकीर्षाकृतिमत््तं कर्तृत्वम्‌। उपादानं 


192 ತರ್ಕ. ಸಂಗ್ರಹ 


समवायिकारणम्‌। सकलपरमाण्वादिसूक्ष्मदर्शित्वात्सर्वज्ञत्वम्‌। ''य: सर्वज्ञः स 
सर्ववित्‌’ इत्याद्यागमोऽपि त॑त्र प्रमाणम्‌। 

जीवस्य लक्षणमाह-जीब इति। सुखाद्याश्रयत्वं जीवलक्षणम्‌। ननु 
'“मनुष्योऽहं ब्राह्मणोऽहम्‌'' इत्यादौ सर्वत्राहंप्रत्यये शरीरस्यैव विषयत्वाच्छरीर- 
मेवात्मेति चेन्न। शरीरस्यात्मत्वे करपादादिनाशे सति शरीरनाशादात्मनोऽपि 
नाशप्रसङ्भात्‌। नापीन्द्रियाणामात्मत्वम्‌। तथात्वे "ಶಕ घटमत्राक्ष 
सोऽहमिदानीं त्वचा स्पृशामि’' इत्यनुसन्धानाभावप्रसङ्गात्‌। अन्यानुभूतेऽ- 
न्यस्यानुसन्धानायोगात्‌, तस्मादेहेनद्रियव्यतिरिक्तो जीव:। सुखदुःखादिवैचि- 
त्यात््रतिशरीरं भिन्न:। स च न परमाणुः, शरीरव्यापिसुखाद्यनुपलब्धिप्रसङ्गात्‌। 
न मध्यमपरिमाण:। तथा सत्यनित्यत्वप्रसङ्गेन कृतनाशाकृताभ्यागमप्रसङ्गात्‌। 
तस्मान्नित्यो विभुर्जीवः | 


16. मनसो लक्षणमाह-सुखेति। स्पर्शरहितत्वे सति क्रियावत्त्वं मनसो 
लक्षणम्‌। मनो विभजते-तच्चेति। एकैकस्यात्मन एकैकं मन इत्यात्मनाम- 
नेकत्वान्मनसोऽप्यनेकत्वमित्यर्थः | परमाणुरूपमिति। मध्यमपरिमाणत्वेऽ- 
नित्यत्वप्रसङ्भादित्यर्थः। ननु मनो नाणु, किंतु विभु स्पर्शरहितद्रव्यत्वात्‌, 
आकाशवदिति चेन्न। मनसो विभुत्व आत्ममन:संयोगस्यासमवायिकारण- 
स्याभावाज्ज्ञानानुत्पत्ति-प्रसङ्भात्‌। न च विभुद्दयसंयोगोऽस्तीति वाच्यम्‌। 
तत्संयोगस्य नित्यत्वेन सुषुप्त्यभावप्रसङ्घात्‌। पुरीतङ््यतिरिक्तप्रदेश 
आत्ममनःसंयोगस्य सर्वदा विद्यमानत्वात्‌। अणुत्वे तु यदा मनः पुरीतति नाड्यां 
प्रविशति, तदा सुषुप्ति: | यदा निःसरति, तदा ज्ञानोत्पत्तिरित्यणुत्वसिद्िः | 


17. रूपं लक्षयति-चक्षुरिति। सङ्ख्यादावतिव्याप्तिवारणाय मात्रपदम्‌ । 


ತರ್ಕಸಂಗ್ರಹ 103 


रूपत्वेऽतिव्याप्तिवारणाय गुणपदम्‌। प्रभाभित्तिसंयोगेऽतिव्याप्तिवारणाय 
चक्षुर्मात्र्राह्मजातिमत्त्व वाच्यम्‌। रूपं विभजते-तच्चेति। नन्वव्याप्यवृत्ति- 
नीलादिसमुदाय एव चित्ररूपमिति चेन्न। रूपस्य व्याप्यवृत्तित्वनियमात्‌। ननु 
चित्रपटेऽवयवरूपस्य प्रतीतिरस्त्विति चेन्न। रूपरहितत्वेन पटस्याप्रत्यक्षत्व- 
प्रसङ्भात्‌। न च रूपवत्समवेतत्वं प्रतयक्षत्वप्रयोजकम्‌, गौरवात्‌। तस्मात्पटस्य 
प्रत्यक्षत्वानुपपत्त्या चित्ररूपसिद्धिः। रूपस्याश्रयमाह-पृथिवीति। आश्रयं 
विभज्य दर्शयति-तत्रेति। 


18. रसं लक्षयति-रसनेति। रसत्वेऽतिव्याप्तिपरिहाराय गुणपदम्‌। रसस्या- 
श्रयमाह-पृथिवीति। आश्रयं विभज्य दर्शयति-पृथिव्यामिति। 


19. गन्धं लक्षयति-घ्राणेति। गन्धत्वेऽतिव्याप्तिवारणाय गुणपदम्‌। 


20. स्पर्श लक्षयति-त्वगिति। स्पर्शत्वेऽतिव्याप्तिवारणाय गुणपदम्‌। 
संयोगादावतिव्याप्तिवारणाय मात्रपदम्‌। 


21. पाकजमिति। पाकस्तेजःसंयोगः | तेन पूर्वरूपं नश्यति रूपान्तरमुत्पद्यत 
इत्यर्थः | 

अत्र परमाणुष्वेव पाकः, न क्यणुकादौ। आमपाकनिक्षिप्ते घटे परमाणुषु 
रूपान्तरोत्पत्तौ श्यामघटनाशे पुनद्वर्यणुकादिक्रमेण रक्तघटोत्पत्तिः। तत्र 
परमाणव: समवायिकारणम्‌ । तेज:संयोगोऽसमवायिकारणम्‌। आदृष्टादिकं 
निमित्तकारणम्‌। क््यणुकादिरूपे कारणरूपमसमवायिकारणमिति पीलुपाक- 
वादिनो वैशेषिका: | 


104 ತರ್ಕಸಂಗಹ 


पूर्वघटस्थ नाशं विनैवावयविन्यवयवेषु परमाणुपर्यन्तेषु युगपद्रूपान्तरोत्प- 
त्तिरिति पिठरपाकवादिनो नैयायिका:। अत एव पार्थिवपरमाणुरूपादि- 
कमनित्यमित्यर्थः | 

अन्यत्रेति। जलादावित्यर्थः । नित्यगतमिति। परमाणुगतमित्यर्थः | 
अनित्यगतमिति। क्यणुकादिनिष्ठमित्यर्थः । रूपादिचतुष्टयमुद्ूतं प्रत्यक्षम्‌, 
अनुद्भूतमप्रत्यक्षम्‌। उद्भूतत्वं प्रत्यक्षप्रयोजको धर्मः। तदभावोऽ- 
नुद्धूतत्वम्‌। 


22. सङ्ख्यां लक्षयति-एकत्वेति। 


23. परिमाणं लक्षयति-मानेति। परिमाणं विभजते-तच्चेति। भावप्रधानो 
निर्देशः-अगणुत्वं महत्त्वं दीर्घत्वं हस्वत्वं चेत्यर्थः | 
पृथक्त्वं लक्षयति-पृथगिति। इदमस्मात्पृथगिति व्यवहारकारणमित्यर्थः | 


24. संयोगं लक्षयति-संयुक्तेति। इमौ संयुक्ताविति व्यवहारहेतुरित्यर्थः | 
सङ्ख्यादिलक्षणेषु सर्वत्र दिक्कालादावतिव्याप्तिवारणायासाधारणेति। संयोगो 
द्रिविधः-कर्मजः, संयोगजश्च। आद्यो हस्तक्रियया पुस्तकसंयोगः। द्वितीयो 
हस्तपुस्तकसंयोगात्कायपुस्तकसंयोग:। स चाव्याप्यवृत्तिः संयोगः। स्वात्य- 
न्ताभावसमानाधिकरणत्वमव्याप्यवृत्तित्वम्‌। 

विभागं लक्षयति-संयोगेति। कालादावतिव्याप्तिवारणाय गुण इति। 
रूपादावतिव्याप्तिवारणाय संयोगनाशक इति। विभागोऽपि द्विविधः-कर्मजो 
विभागजश्च। आद्यो हस्तक्रियया हस्तपुस्तकविभाग:। द्वितीयो हस्तपुस्तक- 
विभागात्कायपुस्तकविभागः | 


ತರ್ಕಸಂಗ್ರಹ 105 


25. परत्वापरत्वयोर्लक्षणमाह-परेति | परव्यवहारासाधारणकारणं परत्वम्‌। 
अपरव्यवहारासाधारणकारणमपरत्वमित्यर्थ:। परत्वापरत्वे विभजते-ते 
द्विविध इति। दिक्कृतयोरुदाहरणमाह-दूरस्थ इति। कालकृते उदाहरति- 
ज्येष्ठ इति। 


26. गुरुत्वं लक्षयति-आद्येति। द्वितीयादिपतनस्य वेगासमवायिकारणत्ताद्वेगेऽ - 
तिव्याप्तिवारणायाद्येति। 

द्रवत्वं लक्षयति-आद्यास्यन्दनेति। स्यन्दनं ्रवणम्‌। तेज:संयोगजन्यं 
नैमित्तिकद्रवत्वम्‌। तद्भिन्नं सांसिद्धिकद्रवत्वम्‌। पृथिव्यां नैमित्तिकद्रवत्वमु- 
दाहरति-घृतादाविति। तेजसि तदाह-सुवर्णादाविति। 


27. स्नेहं लक्षयति-चूर्णेति। कालादावतिव्याप्तिवारणाय गुण इति। 
रूपादावतिव्याप्तिवारणाय चूर्णादीति। 


28. शब्दं लक्षयति-श्रोत्रेति। शब्दत्वेऽतिव्याप्तिवारणाय गुण इति। 
रूपादावतिव्याप्तिवारणाय श्रोत्रेति। शब्दस्त्रिविधः-संयोगजः, विभागजः, 
शब्दजश्चेति। तत्राद्यो भेरीदण्डसंयोगजन्यः। द्वितीयो वंश उत्पाट्यमाने 
दलद्वयविभागजन्यश्चटचटाशब्दः। भेर्यादिदेशमारभ्य श्रीत्रपर्यन्तं द्वितीयादि- 
शब्दाः शब्दजाः | 


29. बुद्धेर्लक्षणमाह-सर्वेति। जानामीत्यनुव्यवसायगम्यज्ञानत्वमेव लक्षणमि- 
md: बुद्धि विभजते-सेति। स्मृतेर्लक्षणमाह-संस्कारेति। भावनाख्यः 
संस्कार: । संस्कारध्वंसेऽतिव्याप्तिवारणाय ज्ञानमिति। घटादिप्रत्यक्षेऽति- 


106 ತರ್ಕಸಂಗ್ರಹ 


व्याप्तिवारणाय संस्कारजन्यमिति। प्रत्यभिज्ञायामतिव्याप्तिवारणाय मात्रेति। 
अनुभवं लक्षयति-तद्भिन्नमिति। स्मृतिभिन्नं ज्ञानमनुभव इत्यर्थः | अनुभवं 
बिभजते-स द्विविध इति। यथार्थानुभवस्य लक्षणमाह-तद्वतीति। ननु घटे 
घटत्वमिति प्रमायामव्याप्तिः घटत्वे घटाभावादिति चेन्न। यत्र यत्सम्बन्धोऽ स्ति 
तत्र तत्संबन्धानुभव इत्यर्थाद्‌ घटत्वेऽपि घटसम्बन्धोऽ स्तीति नाव्याप्तिः । सेति। 
यथार्थानुभव एव शास्त्रे प्रमेत्युच्यत इत्यर्थः। अययार्थंलक्षयति- 
तदभाववतीति। नन्विदं संयोगीति प्रमायामतिव्याप्तिरिति चेन्न । यदवच्छेदेन 
यत्सम्बन्धाभावस्तदवच्छेदेन तत्सम्बन्धज्ञानस्य विवक्षितत्वात्‌। संयोगाभावाव- 
च्छेदेन संयोगज्ञानस्य भ्रमत्वात्‌ संयोगावच्छेदेन संयोगज्ञानस्य प्रमात्वान्नाति- 
व्याप्तिः । 

यथार्थानुभवं विभजते-यथार्थेति। प्रसङ्भात्रमाकरणं विभजते- 
तत्कारणमिति। प्रमाकरणमित्यर्थः। प्रमायाः करणं प्रमाणमिति प्रमाण- 
सामान्यलक्षणम्‌। 


30. करणलक्षणमाह-असाधारणेति। साधारणकारणे दिक्का- 
लादावतिव्याप्तिवारणायासाधारणेति। कारणलक्षणमाह-कार्येति। पूर्ववृत्ति 
कारणमित्युक्ते रासभादावतिव्याप्तिः स्यात्‌, अतो नियतेति। तावन्मात्रे कृते 
कार्येऽतिव्याप्तिः, अत: पू्ववृत्तीति। ननु तन्तुरूपमपि पटं प्रति कारणं स्यादिति 
चेन्न। अनन्यथासिद्धत्वे सतीति विशेषणात्‌। अनन्यथासिद्धत्वमन्यथा- 
सिद्धिविरहः | 

अन्यथासिद्धिश्च त्रिविधा--(1) येन सहैव यस्य, यं प्रति पूर्ववृत्तित्वम- 
वगम्यते तं प्रति तदन्यथासिद्धम्‌। यथा तन्तुना तन्तुरूपम्‌। तन्तुत्वं च पटं प्रति। 
(2) अन्यं प्रति पूर्ववृत्तित्वे ज्ञात एव यस्य यं प्रति पूर्ववृत्तित्वमवगम्यते तं प्रति 


ತರ್ಕಸಂಗ್ರಹ 107 


तदन्यथासिद्धम्‌। यथा शाब्दं प्रति पूर्ववृत्तित्वे ज्ञात एव घटं प्रत्याकाशस्य | 
(3) अन्यत्र क्लृप्तनियतपूर्ववर्तिनैव कार्यसम्भवे तत्सहभूतमन्यथासिद्धम्‌। यथा 
पाकजस्थले गन्धं प्रति रूपप्रागभावस्य। एवं चान्यथासिद्धनियतपूर्ववृत्तित्वं 
कारणत्वम्‌। कार्यलक्षणमाह-कार्यमिति। 

कारणं विभजते-कारणमिति। समवायिकारणलक्षणमाह-यत्सम- 
वेतेति। यस्मिन्समवेतमित्यर्थः। असमवायिकारणं लक्षयति-कार्येणेति। 
कार्येणेत्येतदुदाहरति-तन्तुसंयोग इति। कार्येण पटेनैकस्मिंस्तन्तौ समवेत- 
त्वात्तन्तुसंयोग: पटस्यासमवायिकारणमित्यर्थः । कारणेन सहेत्येतदुदाहरति- 
तन्तुरूपमिति। कारणेन पटेन सहैकस्मिंस्तन्तौ समवेतत्वात्तन्तुरूपं पटरूप- 
स्यासमवायिकारणमित्यर्थः । निमित्तकारणं लक्षयति-तदुभयेति। समवाय्य- 
समवायिभिन्नं कारणं निमित्तकारणमित्यर्थः। करणलक्षणमुपसंहरति- 
तदेतदिति। 


31. परत्यक्षलक्षणमाह-तत्रेति। प्रमाणचतुष्टयमध्य इत्यर्थः । प्रत्यक्षज्ञानस्य 
लक्षणमाह-इन्द्रियेति। इन्द्रियं चक्षुरादिकम्‌। अर्थो घटादिः। तयोः संनिकर्षः 
संयोगादिः। तज्जन्यं ज्ञानमित्यर्थः। तद्विभजते-तद्‌ द्विविधमिति 
निर्विकल्पकस्य लक्षणमाह-निष्प्रकारकमिति। विशेषणविशेष्य- 
सम्बन्धानवगाहि ज्ञानमित्यर्थः | ननु निर्विकल्पके किं प्रमाणमिति चेन्न। गौरिति 
विशिष्टज्ञानं विशेषणज्ञानजन्यम्‌, विरिष्टज्ञानत्वात्‌, दण्डीति 
ज्ञानवदित्यनुमानस्य प्रमाणत्वात्‌ । विशेषणज्ञानस्य सविकल्पकत्वेऽनवस्था- 
प्रसङ्भान्निर्विकल्पकत्वसिद्धिः। सविकल्पकं लक्षयति-सप्रकारकमिति। 
नामजात्यादिविशेषणविशेष्यसम्बन्धावगाहि ज्ञानमित्यर्थः। सविकल्पकमु- 
दाहरति-यथेति। 


108 ತರ್ಕಸಂಗ್ರಹ 


इन्द्रियार्थसंनिकर्ष विभजते-प्रत्यक्षेति। संयोगसंनिकर्षमुदाहरति-चक्षु- 
षेति। । द्रव्यप्रत्यक्षे सर्वत्र संयोगः संनिकर्ष इत्यर्थः। आत्मा मनसा संयुज्यते, मन 
इद्रियेण, इन्द्रियमर्थेन, तत: प्रत्यक्षज्ञानमुत्पद्यते। संयुक्तसमवायमुदाहरति- 
घटरूपेति। तत्र युक्तिमाह-चक्षुःसंयुक्त इति। संयुक्तसमवेतसमवायमु- 
दाहरति-रूपत्वेति। समवायमुदाहरति-श्रोत्रेणेति। तदुपपादयति- 
कर्णेति। 

ननु दूरस्थशब्दस्य कथं श्रोत्रसम्बन्ध इति चेन्न। वीचितरङ्भन्यायेन, 
कदम्बमुकुलन्यायेन वा शब्दाच्छनब्दान्तरोत्पत्तिक्रमेण श्रोत्रदेशे जातस्य शब्दस्य 
शरोत्रसम्बन्धात्प्रत्यक्षत्वसम्भवात्‌। 

समवेतसमवायमुदाहरति-शब्दत्वेति। विशेषणविशेष्यभावमुदाहरति 
-अभावेति। अभावप्रत्यक्षे विशेषणविशेष्यभावः संनिकर्षः | तदुपपादयति- 
घटाभाववदिति। भूतलं विशेष्यम्‌, घटाभावो विशेषणम्‌ | भूतले घटो नास्ती- 
त्यत्र घटाभावस्य विशेष्यत्वं द्रष्टव्यम्‌। एतेनानुपलब्धेः प्रमाणान्तरत्वं निरस्तम्‌। 
यद्यत्र घटोऽ भविष्यत्तर्हि भूतलमिवाद्रक्ष्यत | दर्शनाभावान्नास्तीति तर्कितप्रति- 
योगिसत्त्वविरो ध्यनुपलब्धिसहकृते-्रियेणैवा भावज्ञानोपपत्तावनुपलब्धेः 
प्रमाणान्तरत्वासम्भवात्‌। अधिकरणज्ञानार्थमपेक्षणीयेन्द्रियस्यैव करणत्वोपप- 
त्तावनुपलब्धे: करणत्वस्यायुक्तत्वात्‌। विशेषणविशेष्यभावो विशेषणविशे- 
ष्यस्वरूपमेव, नातिरिक्तः सम्बन्धः । प्रत्यक्षज्ञानमुपसंहरंस्तस्य करणमाह- 
एवमिति। असाधारणकारणत्वादिन््रियंप्रत्यक्षज्ञानकरणमित्यर्थः । प्रत्यक्ष- 
मुपसंहरति-तस्मादिति। इति प्रत्यक्षपरिच्छेदः। 


अथ अनुमानपरिच्छेदः 
32. अनुमानं लक्षयति-अनुमितिकरणमिति। अनुमितेर्लक्षणमाह- 


ತರ್ಕಸಂಗ್ರಹ 109 


परामर्शेति। ननु संशयोत्तरप्रत्यक्षेऽतिव्याप्तिः, स्थाणुपुरुषसंशयानन्तरं 
पुरुषत्वव्याप्यकरादिमानयमिति परामर्शे सति पुरुष एवेति प्रत्यक्षजननात्‌। न च 
तत्रानुमितिरेवेति वाच्यम्‌। “पुरुषं साक्षात्करोमि’' इत्यनुव्यवसायविरोधादिति 
चेन्न। पक्षतासहकृतपरामर्शजन्यत्वस्य विवक्षितत्वात्‌। सिषाधयिषाविरह- 
सहकृतसिद्ध्यभावः पक्षता। साध्यसिद्धिरनुमितिप्रतिबन्धिका। सिद्धिसत्त्वेऽप्य- 
नुयाम्‌ इतीच्छायामनुमितिदर्शनात्सिषाधयिषोत्तेजिका। ततश्चोत्तेजकाभाव- 
विरिष्टमण्यभावस्य दाहकरणत्ववत्सिषाधयिषाविरहसहकृतसिद्धयभाव- 
स्याप्यनुमितिकरणत्वम्‌। परामर्शं लक्षयति-व्याप्तीति। व्याप्तिविषयकं 
यत्पक्षधर्मताज्ञानं स परामर्श इत्यर्थ: | परामर्शमभिनीय दर्शयति-यथेति। 
अनुमितिमभिनीय दर्शयति-तज्जन्यमिति। परामर्शजन्यमित्यर्थः। व्याप्तेर्ल- 
क्षणमाह-यत्रेति। यत्र धूमस्तत्राग्निरिति व्यप्तेरभिनयः। साहचर्यनियम इति 
लक्षणम्‌। साहचर्यं सामानाधिकरण्यम्‌, तस्य नियमः। हेतुसमानाधिकरणा- 
त्यन्ताभावाप्रतियोगिसाध्यसामानाधिकरण्यं व्याप्तिरित्यर्थः | पक्षधर्मतास्वरूप- 
माह-व्याप्यस्येति। 

अनुमानविभागमाह-अनुमानमिति। स्वार्थानुमानं दर्शयति-स्वयमे- 
वेति। भूयोदर्शनेनेति। धूमाग्न्योर्व्याप्तिग्रहे साध्यसाधनयोर्भूयःसहचारदर्शने- 
नेत्यर्थः | ननु पार्थिवत्वलोहलेख्यत्वादौ शतशः सहचारदर्शनेऽपि ಕಾಳಿ 
व्यभिचारोपलब्धेर्भूयोदर्शनेन कथं व्याप्तिग्रह इति चेन्न। व्यभिचारज्ञान- 
विरहसहकृतसहचारज्ञानस्य व्याप्तिग्राहकत्वात्‌। व्यभिचारज्ञानं निश्चयः, शङ्का 
च। तद्विरहः क्वचित्तर्कात्‌, कवचित्स्वतःसिद्ध एव। धूमाग्निव्याप्तिग्रहे कार्य- 
कारणभावभ्रप्रस्गलक्षणस्तर्को व्यभिचारशङ्कानिवर्तकः। ननु सकलवह्लि- 
धूमयोरसंनिकर्षत्कथं व्याप्तिग्रह इति चेन्न। धूमत्ववहित्वरूपसामान्यलक्षण- 
प्रत्यासत्त्या सकलधूमवह्निज्ञानसम्भवात्‌। तस्मादिति। लिङ्भपरामर्शादित्यर्थः | 


110 ತರ್ಕಸಂಗ್ರಹ 


33. परार्थानुमानमाह-यत्त्विति। यच्छब्दस्य तत्परार्थानुमानमिति तच्छब्दे- 
नान्वय: । पञ्चावयववाक्यमुदाहरति-यथेति। 

अवयवस्वरूपमाह-प्रतिज्ञेति। उदाहतवाक्ये प्रतिज्ञादिविभागमाह- 
पर्वतो वह्विमानिति। साध्यवत्तया पक्षवचनं प्रतिज्ञा। पञ्चम्यन्तं लिङ्भप्रति- 
पादकं वचनं हेतुः। व्याप्तिप्रतिपादकं वचनमुदाहरणम्‌। व्याप्तिविशिष्टलिङ्ग- 
प्रतिपादकं वचनमुपनयः। हेतुसाध्यवत्तय पक्षप्रतिपादकं वचनं निगमनम्‌ । 
पक्षज्ञानं प्रतिज्ञाप्रयोजनम्‌। लिङ्गज्ञानं हेतुप्रयोजनम्‌। व्याप्तिज्ञानमुदाहरण- 
प्रयोजनम्‌। पक्षधर्मताज्ञानमुपनयप्रयोजनम्‌। अबाधितत्वादिकं निगमन- 
प्रयोजनम्‌ । 


34. अनुमितिकरणमाह-स्वार्थति। ननु व्याप्तिस्मृतिपक्षधर्मताज्ञानाभ्यामेवा- 
नुमितिसम्भवे व्याप्तिविशिष्टलिद्भपरामर्शः किमर्थमङ्गीकर्तव्य इति चेन्न। 
वह्वव्याप्यधूमवानयमिति शाब्दपरामर्शस्थले परामर्शस्यावश्यकतया लाघवेन 
सर्वत्र परामर्शस्यैव करणत्वात्‌। AAR न करणम्‌। अतीतादौ व्यभिचारात्‌।, 
व्यापारवत्कारणं करणमिति मते परामर्शद्वारा व्याप्तिज्ञानं करणम्‌। तज्जन्यत्वे 
सति तज्जन्यजनको व्यापार:। अनुमानमुपसंहरति-तस्मादिति। 

लिङ्गं विभजते-लिङ्गमिति। अन्वयव्यतिरेकि लक्षयति-अन्वयेति। 
हेतुसाध्ययोर्व्याप्तिरन्वयव्याप्तिः। तदभावयोर्व्याप्तिर्व्यतिरेकव्याप्तिः। केवला- 
न्वयिनो लक्षणमाह-अन्वयेति। केवलान्वयिसाध्यकं केवलान्वयि। 
अत्यन्ताभावाप्रतियोगित्वं केवलान्वयित्वम्‌ । ईश्वरप्रमाविषयत्वं सर्वपदाभिधेयत्वं 
च सर्वत्रास्तीति व्यतिरेकाभाव: | केवलव्यतिरेकिणो लक्षणमाह-व्यतिरेकेति 
व्यतिरेकिणमुदाहरति-पृथिवीति। नन्वित-रभेदः प्रसिद्धो वा न वा? ೫೫ 
यत्र प्रसिद्धस्तत्र हेतुसत्त्वेऽन्वयित्वम्‌, असत्त्वेऽसाधारण्यम्‌। द्वितीये 


ತರ್ಕಸಂಗ್ರಹ 111 


साध्यज्ञानाभावात्कथं तद्विशिष्टानुमिति:? विशेषणज्ञानाभावे विशिष्ट- 
ज्ञानानुदयात्‌। प्रतियोगिज्ञानाभावाद्व्यतिरेकव्याप्तिज्ञानमपि न स्यादिति चेन्न। 
जलादित्रयोदशान्योन्याभावानां त्रयोदशसु प्रत्येकं प्रसिद्धानां मेलनं पृथिव्यां 
साध्यते। तत्र त्रयोदशत्वावच्छिन्रभेदात्मकसाध्यस्यैकाधिकरणवृत्तित्वा- 
भावान्नान्वयित्वासाधारण्ये। प्रत्येकाधिकरणे प्रसिद्ध्या साध्यविशिष्टा- 
नुमितिर्व्यतिरेक व्याप्तिनिरूपणं चेति। 


35. पक्षलक्षणमाह-सन्दिग्धेति। ननु श्रवणानन्तरभाविमननस्थलेऽ व्याप्तिः | 
तत्र वेदवाक्यैरात्मनो निश्चितत्वेन सन्देहाभावात्‌। किञ्च प्रत्यक्षेऽपि ಕಥೆ! 
यत्रेच्छयानुमितिस्तत्राप्यव्याप्तिरिति चेन्न। उक्तपक्षताश्रयत्वस्य पक्षलक्षणत्वात्‌। 
सपक्षलक्षणमाह-निश्चितेति। विपक्षलेक्षणमाह-निश्चितेति। 


36. एवं wa निरूप्यासद्धेतुं निरूपयितुं विभजते-सव्यभिचारेति। 
अनुमिति-प्रतिबन्धकयधार्थज्ञानविषयत्वं हेत्वाभासत्वम्‌। 


37. सव्यभिचार विभजते-स त्रिविध इति। साधारणं लक्षयति-तत्रेति। 
उदाहरति-यथेति। असाधारणं लक्षयति-सर्वेति। अनुपसंहारिणो लक्षण- 
माह-अन्वयेति। 


38. विरुद्धं लक्षयति-साध्येति। 


39. सत््रतिपक्षं लक्षयति-यस्येति। 


112 ತರ್ಕಸಂಗಹ 


40. असिद्धं विभजते-असिद्ध इति। आश्रयासिद्धमुदाहरति-गगनेति। 
स्वरूपासिद्धमुदाहरति-शब्देति। 


41. व्याप्यत्वासिद्धस्य लक्षणमाह-सोपाधिक इति। उपाधिलक्षणमाह- 
साध्येति। उपाधिश्चतुर्विधः-केवलसाध्यव्यापकः, पक्षधर्मावच्छित्रसाध्यव्या- 
पकः, साधनावच्छिन्नसाध्यव्यापकः, उदासीनधर्मावच्छितन्नसाध्यव्यापकश्चेति। 
आद्य:-आर्द्रन्धनसंयोगः। द्वितीयो यथा-वायुः प्रत्यक्षः प्रत्यक्षस्पर्शाश्रयत्वा- 
दिति। अत्र बहिर््रव्यत्वावच्छिन्नपरत्यक्षत्वव्यापकमुद्भूतरूपवत्त्वम्‌। तृतीयो 
यथा-प्रागभावो विनाशी जन्यत्वादिति। अत्र जन्यत्वावच्छिन्नानित्यत्वव्यापकं 
भावत्वम्‌। चतुर्था यथा-प्रागभावो विनाशी प्रमेयत्वादिति। अत्र जन्य- 
त्वावच्छिन्नानित्यत्वव्यापकं भावत्वम्‌। 


42. बाधितस्य लक्षणमाह-यस्येति। अत्र बाधस्य ग्राह्माभावनिश्चयत्वेन 
सत्प्रतिपक्षस्य विरोधिज्ञानसामग्रीत्वेन साक्षादनुमितिप्रतिबन्धकत्वम्‌। इतरेषां 
तु परामर्शप्रतिबन्धकत्वम्‌। तत्रापि साधारणस्याव्यभिचाराभावतया, विरुद्धस्य 
सामानाधिकरण्याभावतया, व्याप्यत्वासिद्धस्य विरिष्टव्याप्त्यभावतया, 
असाधारणानुपसंहारिणोर्व्याप्तिसंशयाधायकत्वेन च व्याप्तिज्ञानप्रतिबन्धक- 
त्वम्‌। आश्रयासिद्धस्वरूपासिद्धयोः पक्षधर्मताज्ञानप्रतिबन्धकत्वम्‌। उपाधिस्तु 
व्यभिचारज्ञानद्वारा व्याप्तिज्ञानप्रतिबन्धकः। 

सिद्धसाधनं तु पक्षताविघटकतयाश्रयासिद्धेऽ न्तर्भवतीति प्राञ्ज: | निग्रह- 
स्थानान्तरमिति नवीना:। इति अनुमानपरिच्छेदः। 


ತರ್ಕಸಂಗ್ರಹ 113 


अथ उपमानपरिच्छेद: 
43. उपमानं लक्षयति-उपमितीति। इति उपमानपरिच्छेद: | 


अथ शब्दपरिच्छेद: 
44. शब्दं लक्षयति-आप्तेति। पदलक्षणमाह-शाक्तमिति। अर्थस्मृत्यनु- 
कूल: पदपदार्थसम्बन्धः शक्तिः। सा च पदार्थान्तरमिति मीमांसकाः | 
तन्निरासार्थमाह-अस्मादिति। डित्थादीनामिव घटादीनामपि संड्रेत एव 
शक्तिः । न तु पदार्थन्तरमित्यर्थः। 

गवादिशब्दानां जातावेव शक्ति:। विशेषणतया जातेः प्रथममुपस्थित- 
त्वात्‌। व्यक्तिलाभस्त्वाक्षेपादिनेति केचित्‌। तन्न। “गामानय' इत्यादौ वृद्धव्यव- 
हारात्सर्वत्रानयनादेर्व्यक्तावेव सम्भवेन जातिविशिष्टव्यक्तावेव शक्तिकल्पनात्‌। 
शक्तिग्रहश्च वृद्धव्यवहारेण। व्युत्तपित्सुर्बालो गामानयेत्युत्तमवृद्धवाक्य- 
श्रवणानन्तरं मध्यमवृद्धस्य प्रवृत्तिमुपलभ्य गवानयनं च दृष्ट्वा मध्यमवृद्धप्रवृत्ति- 
जनकज्ञानस्यान्वयव्यतिरेकाभ्यां वाक्यजन्यत्वं निश्चित्य ' अश्वमानय, गां बधान' 
इति वाक्यान्तरे आवापोद्वापाभ्यां गोपदस्य गोत्वविशिष्टे शक्तिः, अश्वशब्दस्या- 
श्वत्वविशिष्टे शक्तिरिति व्युत्पद्यते। 

ननु सर्वत्र कार्यपरत्वाद्ग्यवहारस्य कार्यवाक्य एव व्युत्पत्तिर्न सिद्धपर इति 
चेन्न। “काञ्च्यां त्रिभुवनतिलको भूपतिः” इत्यादौ सिद्धेऽपि व्यवहारात्‌, 
'विकसितपद्मे मधुकरः इत्यादौ प्रसिद्धपदसमभिव्यवहारात्सिद्धेऽपि 
मधुकरादिपदे व्युत्पत्तिदर्शनाच्च। 

लक्षणापि शब्दवृत्तिः। शक्यसम्बन्धो लक्षणा। गङ्गायां घोष इत्यत्र 
गङ्गापदवाच्यप्रवाहसम्बन्धादेव तीरोपस्थितौ तीरेऽपि शक्तिर्न कल्प्यते। 
सैन्धवादौ लवणाश्वयोः परस्परसम्बन्धाभावान्नानाशक्तिकल्पनम्‌। लक्षणा 


114 ತರ್ಕಸಂಗಹ 


त्रिविधा-जहल्लक्षणा, अजहल्लक्षणा, जहदजहल्लक्षणा चेति। यत्र 
वाच्यार्थस्यान्वयाभावस्तत्र जहदिति। “यथा मञ्चाः क्रोशन्ति’ इति। यत्र 
वाच्यार्थस्याप्यन्वयस्तत्राजहदिति। यथा 'छत्रिणो गच्छन्ति’ इति। यत्र 
वाच्यैकदेशत्यागेनैकदेशान्वयस्तत्र जहजहदिति। यथा 'तत्त्वमसि’ इति। 
गौण्यपि लक्षणैव लक्ष्यमाणगुणसम्बन्धरूपा। ' अग्निर्माणवक: इति। 
व्यञ्जनापि शक्तिलक्षणान्तर्भूताशब्दशक्तिमूला, अर्थशक्तिमूला च। 
अनुमानादिनान्यथासिद्धा। तात्पर्यानुपपत्तिर्लक्षणाबीजम्‌। तत्रतीतीच्छयोच्चरि - 
तत्वं तात्पर्यम्‌। तात्पर्यज्ञानं च वाक्यार्थज्ञाने हेतुः। नानार्थानुरोधात्तु 
प्रकरणादिकं तात्पर्यग्राहकम्‌। द्वारमित्यादौ पिधेहीति शब्दाध्याहारः। 
नन्वर्थज्ञानार्थत्वाच्छब्दस्यार्थमविज्ञाय शब्दाध्याहारासम्भवादर्थाध्याहार एव 
युक्त इति चेन्न। पदविशेषजन्यपदार्थोपस्थितेः शाब्दज्ञानहेतुत्वात्‌। अन्यथा 
“घटः', "ಕಣೆ, 'आनयनम्‌', 'कृतिः'-इत्यत्रापि शाब्दज्ञानप्रसङ्गात्‌। 
पङ्कजादिपदेषु योगरूढिः। अवयवशक्तिर्योगः। समुदायशक्ती रूढिः। 
नियतपद्यत्वज्ञानार्थं समुदायशक्तिः। अन्यथा कुमुदेऽपि प्रयोगप्रसङ्गः । 
इतरान्विते शक्तिरिति प्राभाकरा: | अन्वयस्य वाक्यार्थतया भानसम्भवा- 
दन्वयांशेऽपि शक्तिर्न कल्पनीयेति गौतमीयाः | 


45. आकाङ्क्षेति। आकाइक्षादिज्ञानमित्यर्थः। अन्यथाऽ काइक्षादिभ्रमा- 
च्छाब्दभ्रमो न स्यात्‌। आकाङ्क्षां लक्षयति-पदस्येति। योग्यता- 
लक्षणमाह-अर्थेति। संनिधिलक्षणमाह-पदानामिति। अविलम्बेन 
पदार्थोपस्थितिः संनिधिः | उच्चारणं तु तदुपयोगितया युक्तम्‌। गौरश्च इति। 
घट: कर्मत्वमित्यनाकाङक्षोदाहरणं द्रष्टव्यम्‌ । 

वाक्यं विभजते-वाक्यमिति। वैदिकस्य विशेषमाह-वैदिक- 


ತರ್ಕಸಂಗಹ 115 


मीश्वरोक्तत्वादिति। ननु वेदस्यानादित्वात्‌ कथमीश्वरोक्तत्वमिति चेन्न। वेद: 
पौरुषेयः वाक्यसमूहत्वात्‌, भारतादिवत्‌ इत्यनुमानेन पौरुषेयत्वसिद्धे:। न च 
स्मर्यमाणकर्तृत्वमुपाधिः। गौतमादिभिः शिष्यपरम्परया वेदेऽपि कर्तुः 
स्मर्यमाणत्वेन साधनव्यापकत्वात्‌। 'तस्मात्तेपानात्रयो वेदा अजायन्त'' इति 
शरुतेश्च। ननु वर्णा नित्या: | स एवायं गकार इति प्रत्यभिज्ञाबलात्‌। तथा च कथं 
वेदस्यानित्यत्वमिति चेन्न। उत्पन्नो गकारः, 7೫ गकार इति प्रतीत्या 
वर्णानामनित्यत्वात्‌। सोऽयं गकार इति प्रत्यभिज्ञाया: सेयं दीपञ्चालेतिवत्‌ 
साजात्यावलम्बनत्वात्‌। वर्णानां नित्यत्वेऽप्यानुपूर्वीविशिष्टवाक्यस्या- 
नित्यत्वाच्च। तस्मादीश्वरोक्तो वेदः | मन्वादिस्मृतीनामाचाराणां च वेदमूलकतया 
प्रामाण्यम्‌। स्मृतिमूलवाक्यानामिदानीमनध्ययनात्तन्मूलभूता काचिच्छाखो- 
च्छिन्नेति कल्प्यते। ननु पठ्यमानवेदवाक्योत्सादस्य कल्पयितुमशक्यतया 
विप्रकीर्णवादस्यायुक्तत्वान्नित्यानुमेयो वेदो मूलमिति चेन्न। तथापि 
वर्णानुपूर्वीज्ञानाभावेन बोधकत्वासम्भवात्‌। नन्वेतानि पदानि स्वस्मारितार्थ- 
संसर्गवन्त्याकाइक्षादिमत्पदकदम्बकत्वात्‌ सद्वाक्यवदित्यनुमानादेव संसर्गज्ञान- 
सम्भवाच्छब्दो न प्रमाणान्तरमिति चेन्न। अनुमित्यपेक्षया शाब्दज्ञानस्य 
विलक्षणस्य शब्दात््रत्येमीत्यनुव्यवसायसाक्षिकस्य सर्वसंमतत्वात्‌ 

नन्वर्थापत्तिरपि प्रमाणान्तरमस्ति। पीनो देवदत्तो दिवा न भुङ्क्ते इति दृष्टे 
रुते वा पीनत्वान्यथानुपपत्त्या रात्रिभोजनमर्थापत्त्या कल्प्यत इति चेन्न। देवदत्तो 
रात्रौ भुङ्क्ते दिवाभुञ्जानत्वे सति पीनत्वादित्यनुमानेनैव रात्रिभोजनस्य 
सिद्धत्वात्‌। शते पञ्चाशदिति सम्भवोऽप्यनुमानमेव। इह वटे यक्षस्तिष्ठतीत्यै- 
तिह्यमज्ञातमूलवक्तृकः शब्द एव। चेष्टापि शब्दानुमानद्वारा व्यवहारहेतुरिति 
न मानान्तरम्‌। 


116 ತರ್ಕಸಂಗಹ 


तस्मातपरत्यक्षानुमानोपमानशब्दा श्चत्वार्येव प्रमाणानि | 
इति शब्दपरिच्छेदः | 


अथ प्रामाण्यवादः 

सर्वेषां ज्ञानानां तद्वति तत्प्रकारत्वं स्वतो ग्राह्यं परतो वेति विचार्यते। तत्र 
विप्रतिपत्ति:-- ज्ञानप्रामाण्यं तदप्रामाण्याग्राहकयावज्ज्ञानग्राहक सामग्रीग्राह्यं न 
वाइति? अत्र विधिकोटिः स्वतस्त्वम्‌। निषेधकोटिः परतस्त्वम्‌। अनुमाना- 
दिग्राह्मत्वेन सिद्धसाधनवारणाय यावदिति। इदं ज्ञानमप्रमेति ज्ञानेन प्रामाण्या- 
गरहाद्वाधवारणायाप्रामाण्यग्राहकेति। इदं ज्ञानमप्रमेत्यनुव्यवसायनिष्ठप्रामाण्यय्रा- 
हकस्य अप्रामाण्यग्राहकत्वाभावात्स्वतस्त्वं न स्यादतस्तदिति। तस्मिन्‌ 
प्रामाण्याश्रयेऽप्रामाण्याग्राहक इत्यर्थ: । उदाहतस्थले व्यवसायेऽप्रामाण्यग्राहक- 
स्याप्यनुव्यवसाये तदग्राहकत्वात्स्वतस्त्वसिद्धिः । ननु स्वत एव प्रामाण्यं गृह्यते | 
घटमहं जानामीत्यनुव्यवसायेन घटघटत्वयोरिव तत्सम्बन्धस्यापि 
विषयीकरणाद्वयवसायरूपप्रत्यासत्तेस्तुल्यत्वात्‌ पुरोवर्तिनि प्रकारसम्बन्धस्यैव 
प्रमात्वपदार्थत्वादिति चेन्न। स्वतःप्रामाण्यग्रहे जलज्ञानं प्रमा न 
वेत्यनभ्यासदशायां प्रमात्वसंशयो न स्यात्‌। अनुव्यवसायेन प्रामाण्यस्य 
निश्चितत्वात्‌। तस्मात्स्वतोग्राह्मत्वाभावात्‌ परतो ग्राह्यत्वम्‌। तथाहि प्रथमं 
जलज्ञानानन्तरं प्रवृत्तौ सत्यां जललाभे सति पूर्वोत्पन्नं जलज्ञानं प्रमा, 
समर्थप्रवृत्तिजनकत्वात्‌, यन्नैवं तन्नैवम्‌, यथाऽप्रमा’ इति व्यतिरेकिणा प्रमात्वं 
निश्चीयते। द्वितीयादिज्ञानेषु पूर्वज्ञानदृष्टान्तेन तत्सजातीयत्वलिद्वेनान्वय- 
व्यतिरेकिणापि गृह्यते। प्रमाया गुणजन्यत्वमुत्पत्तौ परतस्त्वम्‌। 
प्रमाऽसाधरणकारणं गुण:। अप्रमाऽसाधारणकारणं दोषः। तत्र प्रत्यक्षे 
विशेषणवद्विशेष्यसंनिकर्षो गुण: अनुमितौ व्यापकवति व्याप्यज्ञानम्‌, उपमितौ 


ತರ್ಕಸಂಗಹ 117 


यथार्थसादृश्यज्ञानम्‌, शाब्दज्ञाने यथार्थयोग्यताज्ञानमित्याहूहनीयम्‌। 
पुरोवर्तिनि प्रकाराभावस्य व्यवसायेनानुपस्थितत्वादप्रमात्वं परत एव गृह्यते | 
पित्तादिदोषजन्यत्वादुत्पत्तौ परतस्त्वम्‌। 


अन्यथाख्यातिव्यवस्थापनम्‌ 

ननु सर्वज्ञानानां यथार्थत्वादयथार्थज्ञानमेव नास्ति। न च शुक्ताविदं 
रजतमिति ज्ञानात्मरृत्तिदर्शनादन्यथाख्यातिसिद्धिरिति वाच्यम्‌। रजतस्मृतिपुरो- 
वर्तिज्ञानाभ्यामेव प्रवृत्तिसम्भवादुपस्थितेष्टभेदाग्रहस्यैव सर्वत्र प्रवर्तकत्वेन नेदं 
रजतमित्यादावतिप्रसङ्घाभावादिति चेन्न। सत्यरजतस्थले पुरोवर्तिविशेष्यक- 
रजतत्वप्रकारकज्ञानस्य लाघवेन प्रवृत्तिजनकतया शुक्तावपि रजतार्थिप्रवृत्ति- 
जनकत्वेन विशिष्टज्ञानस्यैव कल्पनात्‌।. 


46. अयथार्थानुभवं विभजते-अयथार्थति। स्वप्नस्य मानसविपर्ययरूपत्वान्न 
त्रैविध्यविरोध: | संशयलक्षणमाह-एकस्मिन्निति। घटपटाविति समूहालम्बने 
अतिव्याप्तिवारणायैकेति। घटो द्रव्यमित्यादावतिव्याप्तिवारणाय विरुद्धेति। 
पटत्वविरुद्धघटत्ववानित्यत्रातिव्याप्तिवारणाय नानेति। विपर्ययलक्षणमाह- 
मिथ्येति। तदभाववति तत्रकारकनिश्चय इत्यर्थः । तर्क लक्षयति-व्याप्येति। 
यद्यपि तर्को विपर्ययेऽन्तर्भवति तथापि प्रमाणानुग्राहकत्वाद्धेदेन कीर्तितः । 


47. स्मृतिं विभजते-स्मृतिरिति। 


48. सुखं लक्षयति-सर्वेषामिति। सुख्यहमित्याद्यनुव्यवसायगम्यं सुख- 
त्वादिकमेव लक्षणम्‌। यथाश्रुतं तु स्वरूपकथनमिति द्रष्टव्यम्‌। 


118 ತರ್ಕಸಂಗ್ರಹ 


49 . (ಮೂಲದಲ್ಲಿಯ 49ನೆಯ ಘಟಕವನ್ನು ದೀಪಿಕೆಯಲ್ಲಿ ವ್ಯಾಖ್ಯಾನಿಸಿಲ್ಲ. ಸಂ.) 


50. संस्कारं विभजते-संस्कार इति। संस्कारत्वजातिमान्‌ संस्कार: | 
वेगस्याश्रयमाह-बेग इति। वेगत्वजातिमान्‌ वेग:। भावनां लक्षयति- 
अनुभवेति। आत्मादावतिव्याप्तिवारणायानुभवेति। अनुभवविध्वंसेऽति- 
व्याप्तिवारणाय स्मृतीति। स्मृतेरपि संस्कारजनकत्वं नवीनैरुक्तम्‌। 
स्थितिस्थापक लक्षयति-अन्यथेति। सङ्ख्यादयोऽष्टौ नैमित्तिकद्रव- 
त्ववेगस्थितिस्थापकाः सामान्यगुणाः। अन्ये रूपादयो विशेषगुणाः | 
द्रव्यविभाजकोपाधिद्वयसमानाधिकरणावृत्तिद्रव्यकर्मावृत्तिजातिमत्त्वं 
विशेषगुणत्वम्‌। 


51. कर्मणो लक्षणमाह-चलनेति। उत्क्षेपणादीनां कार्यभेदमाह-ऊर्ध्वेति। 
वक्रत्वसम्पादकमाकुञ्चनम्‌। ऋजुतासम्पादकं प्रसारणमित्यर्थः। 


52. सामान्यं लक्षयति-नित्यमिति। संयोगादावतिव्याप्तिवारणाय नित्यमिति। 
परमाणुपरिमाणादावतिव्याप्तिवारणायानेकेति। अनुगतत्वं समवेतत्त्वम्‌, तेन 
नाभावादावतिव्याप्तिः। 


53. विशेषं लक्षयति-नित्येति। 
54. समवायं लक्षयति-नित्येति। संयोगेऽतिव्याप्तिवारणाय नित्येति। 


आकाशादावतिव्याप्तिवारणाय सम्बन्ध इति। अयुतसिद्धलक्षणमाह- 
ययोरिति। नीलो घट इति विशिष्टप्रतीतिर्विशेषणविशेष्यसम्बन्धविषया 


ತರ್ಕಸಂಗ್ರಹ 119 


विशिष्टप्रत्ययत्वाहण्डीति प्रत्ययवदिति समवायसिद्धि:। अवयवावय- 
विनाविति। द्रव्यसमवायिकारणमवयव: | तज्जन्यद्रव्यमवयवि | 


55. प्रागभावं लक्षयति-अनादिरिति। आकाशादावतिव्याप्तिवारणाय सान्त 
इति। घटादावतिव्याप्तिवारणायानादिरिति। प्रतियोगिसमवायिकारणवृत्तिः 
प्रतियोगिजनको भविष्यतीति व्यवहारहेतुः प्रागभावः। प्रध्वंसं लक्षयति- 
सादिरिति। घटादावतिव्याप्तिवारणायानन्त इति। आकाशादावतिव्याप्ति- 
वारणाय सादिरिति। प्रतियोगिजन्यः प्रतियोगिसमवायिकारणवृत्तिर्ध्वस्त- 
व्यवहारहेतुर्ध्वंसः। अत्यन्ताभावं लक्षयति-त्रैकालिकेति। अन्योन्या- 
भावेऽतिव्याप्तिवारणाय संसर्गावच्छिन्नेति। ध्वंसप्रागभावयोरतिव्याप्तिवारणाय 
त्रैकालिकेति। अन्योन्याभावं लक्षयति-तादात्म्येति। प्रतियोगितावच्छेद- 
कारोप्यसंसर्गभेदादेकप्रतियोगिकयोरप्यत्यन्ताभावान्योन्याभावयोर्बहुत्वम्‌। 
केवलदेवदत्ताभावादण्ड्यभाव इति प्रतीत्या विशिष्टाभाव:। एकसत्वे द्वौ न स्त 
इति प्रतीत्या द्वित्वावच्छिन्नोऽ भाव: । संयोगसम्बन्धेन घटवति समवायसम्बन्धेन 
घटाभाव: | तत्तदघटाभावादघटत्वावच्छिन्नप्रतियोगिकसामान्याभावश्चाति- 
रिक्त: | एवमन्योन्याभावोऽपि। घटत्वाच्छिन्नः पटो नास्तीति व्यधिकरण- 
धर्मावच्छिन्नप्रतियोगिताकाभावो नाड्वीक्रियते। पटे घटत्वं नास्तीति तस्यार्थः | 
अतिरिक्तत्वे स केवलान्वयी | सामयिकाभावोऽत्यन्ताभाव एव समयविशेषे 
प्रतीयमानः | घटाभाववति घटानयनेऽ त्यन्ताभावस्यान्यत्र गमनाभावेऽ प्यप्रती- 
तेर्घटापसरणे सति प्रतीते: | भूतले घटसंयोगप्रागभावप्रध्वंसयोरत्यन्ताभाव- 
प्रतीतिनियामकत्वं कल्प्यते। घटवति तत्संयोगप्रागभावप्रध्वंसयोरसत्त्वा- 
दत्यन्ताभावस्याप्रतीतिः। घटापसरणे च संयोगध्वंससत्त्वात््रतीतिरिति। 
केवलाधिकरणादेव नास्तीति व्यवहारोपपत्तावभावो न पदार्थान्तरमिति गुरव: | 


120 ತರ್ಕಸಂಗಹ 


तन्न। अभावानट्रीकारे कैवल्यस्य निर्वक्तुमशक्यत्वात्‌। अभावाभावो भाव 
एव, नातिरिक्तोऽनवस्थाप्रसङ्ठात्‌। ध्वंसप्रागभावः, प्रागभावध्वंसश्च प्रतियोग्येव 
इति प्राञ्ज: । अभावाभावोऽतिरिंक्त एव। तृतीयाभावस्य प्रथमाभावरूपत्वान्ना- 
नवस्थेति नवीना: । 


षोडशपदार्थनिरूपणम्‌ 

ननु प्रमाणप्रमेयसंशयप्रयोजनदृष्टान्तसिद्धान्तावयवतर्कनिर्णयवादजल्प- 
वितण्डाहेत्वाभासच्छलजातिनिग्रहस्थानानां तत्त्वज्ञानान्निःश्रेयसाधिगम इति 
न्यायशास्रे षोडशपदार्थानामुक्तत्वात्कथं सप्तैवेत्यत आह-सर्वेषामिति। 
सर्वेषां सप्तस्वेवान्तर्भाव इत्यर्थः। आत्मशरीरेन्द्रियार्थमनोबुद्धिप्रवृत्ति- 
दोषप्रेत्यभावफलदु:खापवर्गास्तु प्रमेयमिति द्वादशविधं प्रेमयम्‌। प्रवृत्तिर्धर्माधर्मो । 
रागद्वेषमोहा दोषा:। राग इच्छा। द्वेषो मन्युः। मोहः शरीरादावात्मभ्रमः। 
प्रे्यभावो मरणम्‌। फलं भोग:। अपवर्गो मोक्षः। स च स्वसमानाधिकरण- 
दुःखप्रागभावासमानकालीनो दुःखध्वंसः । प्रयोजनं सुखं दु:खहानिश्च। दृष्टान्तो 
महानसादि: । प्रामाणिकत्वेनाभ्युपगतोऽर्थः सिद्धान्तः । निर्णयो निश्चयः। स च 
प्रमाणफलम्‌ । तत्त्वबुभुत्सोः कथा ೫೫: | उभयसाधनवती विजिगीषुकथा 
जल्पः। स्वपक्षस्थापनहीना वितण्डा। कथा नाम नानावक्तृकपूर्वोत्तरपक्षप्रति- 
पादकवाक्यसन्दर्भ:। अभिप्रायान्तरेण प्रयुक्तस्यार्थान्तरं प्रकल्प्य दूषणं छलम्‌। 
असदुत्तरं जाति: | साधर्म्यवैधर्म्यात्कर्षापकर्षवर्ण्यावर्ण्यविकल्पसाध्यप्राप्तय- 
्रप्तिप्रसङ्जप्रतदृष्टान्तानुत्पत्तिसंशयप्रकरणाहेत्वर्थापत्त्याविशेषोपपत्त्युपलब्ध्यनु- 
पलब्धिनित्यानित्यकार्याकार्यासमा जातय: | वादिनोऽपजयहेतुनिंग्रहस्थानम्‌। 
प्रतिज्ञाहानिः प्रतिज्ञान्तरं प्रतिज्ञाविरोधः प्रतिज्ञासंन्यासो हेत्वन्तरमर्थान्तरं 
निरर्थकमविज्ञातार्थकमपार्थकमप्राप्तकालं न्यूनमधिकं पुनरुक्तमननुभाषणम- 


ತರ್ಕಸಂಗ್ರಹ 121 


ज्ञानमप्रतिभा विक्षेपो मतानुज्ञापर्यनुयोज्योपेक्षणं निरनुयोज्यानुयोगो5पसिद्धान्तो 
हेत्वाभासश्च निग्रहस्थानानि। शेषं सुगमम्‌। 


शक्त्यादिविचारः 

ननु करतलानलसंयोगे सत्यपि प्रतिबन्धके सति दाहानुत्पत्ते: शक्तिः 
पदार्थान्तरमिति चेन्न। प्रतिबन्धकाभावस्य कार्यमात्रे कारणत्वेन शक्तेरनुप- 
योगात्‌ कारणस्यैव शक्तिपदार्थत्वात्‌। ननु भस्मादिना कांस्यादौ शुद्धिदर्शना- 
दाधेयशक्तिरङ्गीकार्येति चेन्न। भस्मादिसंयोगसमानकालीनास्पृश्यस्पर्शप्रति- 
योगिकयावदभावसहितभस्मादिसंयोगध्वंसस्य शुद्धिपदार्थत्वात्‌। स्वत्वमपि न 
पदार्थान्तरम्‌। यथेष्टविनियोगयोग्यत्वस्य स्वत्वरूपत्वात्‌। तदवच्छेकं च 
प्रतिग्रहादिलब्धत्वमेवेति। 


विधिवादः 

अथ विधिर्निरूप्यते। प्रयत्नजनकचिकोीर्षाजनकज्ञानविषयो विधि: | 
तत््रतिपादको लिडादिर्वा | 

कृत्यसाध्ये प्रवृत्यदर्शनात्कृतिसाध्यताज्ञानं प्रवर्तकम्‌। न च विषभक्षणादौ 
्रवृत्तिप्रसद्गः। इष्टसाधनतालिङ्गककृतिसाध्यताज्ञानस्य काम्यस्थले नित्य- 
नैमित्तिकस्थले च विहितकालजीवित्वनिमित्तकज्ञानजन्यस्यैव प्रवर्तकत्वात्‌। न 
चाननुगमः। स्वविशेषणवत्ताप्रतिसन्धानजन्यत्वस्यानुगतत्वादिति गुरवः | 

तन्न। लाघवेन कृतिसाध्येष्टसाधनताज्ञानस्यैव चिकीर्षाद्वारा प्रयत्न- 
जनकत्वात्‌। न च नित्ये इष्टसाधनत्वाभावादप्रवृत्तिप्रसङ्गः। तत्रापि प्रत्यवाय- 
परिहारस्य पापक्षयस्य च फलत्वकल्पनात्‌। तस्मात्कृतिसाध्येष्टसाधनत्वमेव 
लिङाद्यर्थः | 


122 ತರ್ಕಸಂಗಹ 


ननु “'ज्योतिष्टोमेन स्वर्गकामो यजेत'' इत्यत्र लिङा स्वर्गसाधनकार्य 
प्रतीयते। यागस्याशुविनाशिनः कालान्तरभाविस्वर्गसाधनत्वायोगात्तद्योग्यं 
स्थायिकार्यमपूर्वमेव लिङाद्यर्थः । कार्यं कृतिसाध्यम्‌। कृतेः सविषयत्वात्‌ 
विषयाकाइक्षायां यागो विषयत्वेनान्वेति। कस्य कार्यमिति नियोज्याकाडक्षायां 
स्वर्गकामपदं नियोज्यपरतयान्वेति। कस्य कार्यमिति नियोज्याकाङक्षायां 
स्वर्गकामपदं नियोज्यपरतयान्वेति। कार्यबोद्धा नियोज्यः । तेन ज्योतिष्टोमनाम- 
कयागविषयकं स्वर्गकामस्य कार्यमिति वाक्यार्थः सम्पद्यते। वैदिकलिङ्‌- 
त्वात्‌ '“यावज्जीवमग्निहोत्रं जुहुयात्‌’' इति नित्यवाक्येऽप्यपूर्वमेव वाच्यं 
कल्प्यते। '' आरोग्यकामो भेषजपानं gate’ इत्यादौ लौकिकलिङः 
क्रियाकार्ये लक्षणेति चेत्‌ 

न, यागस्याप्ययोग्यतानिश्चयाभावेन इष्टसाधनतया प्रतीत्यनन्तरं तत्निर्वा- 
हार्थमवान्तरव्यापारतयाऽपूर्वकल्पनात्‌। कीर्तनादिना नाशश्रुतेर्न यागध्वंसो 
व्यापार: । लोकव्युत्पत्तिबलात्क्रियायामेव कृतिसाध्येष्टसाधनत्वं लिडा बोध्यत 
इति लिड्त्वेन रूपेण विध्यर्थत्वम्‌, आख्यातत्वेन प्रयत्मार्थकत्वम्‌। पचति पाकं 
करोतीति विवरणदर्शनात्‌ किं करोतीति प्रश्ने पचतीत्युत्तराच्चाख्यातस्य | 
प्रयत्मार्थकत्वनिश्चयात्‌। रथो गच्छतीत्यादावनुकूलव्यापारे लक्षणा। “देवदत्तः 
पचति तण्डुलान्‌, देवदत्तेन पच्यते तण्डुलः'' इत्यत्र कर्तृकर्मणोर्नाख्या- 
तार्थत्वम्‌। किन्तु तद्वतैकत्वादीनामेव। तयोराक्षेपादेव लाभ: । प्रजयतीत्यादौ 
धातोरेव प्रकर्षे शक्ति:। उपसर्गाणां द्योतकत्वमेव, न तत्र शक्तिरस्ति। 


पदार्थतत्त्वज्ञानस्य मोक्षोपयोगित्वम्‌ 
पदार्थतत्त्वज्ञानस्य परमं प्रयोजनं मोक्ष: | तथाहि-'' आत्मा वा अरे द्रष्टव्यः 
श्रोतव्यो मन्तव्यो निदिध्यासितव्यः” इति श्रुत्या श्रवणादीनामात्मसाक्षात्कार- 


ತರ್ಕಸಂಗಹ 123 


हेतुत्वबोधनात्‌ । श्रुत्या देहादिविलक्षणात्मज्ञाने सत्यप्यसम्भावनानिवृत्तेर्युक्त्यनु- 
सन्धानरूपमननसाध्यत्वान्मननोपयोगिपदार्थनिरूपणद्वारा शास्तरस्यापि मोक्षोप- 
योग:। तदनन्तरं श्रुत्युपदिष्टयोगविधिना निदिध्यासने कृते, तदनन्तरं देहादि- 
विलक्षणात्मसाक्षात्कारे सति, देहादावहमभिमानरूपमिथ्याज्ञाननाशे सति, 
दोषाभावात्मवृत्त्यभावे धर्माधर्मयोरभावात्‌ जन्माभावे, पूर्वधर्माधर्मयोरनुभवेन 
नाशे, चरमदुःखध्वंसलक्षणो मोक्षो जायते | ज्ञानमेव मोक्षसाधनं मिथ्याज्ञान- 
निवृत्तर््ञानमात्रसाध्यत्वात्‌। ` “तमेव विदित्वातिमृत्युमेति, नान्यः पन्था विद्यतेऽ - 
यनाय'' इति साधनान्तरनिषेधाच्च। ननु ` 'तत््राप्तिहेतुर्विज्ञानं कर्म चोक्तं 
महामुने'' इति कर्मणोऽपि मोक्षसाधनत्वस्मरणाञ्ज्ञानकर्मणोः समुच्चय इति 
चेन्न। 

“'नित्यनैमित्तिकैरेव कुर्वाणो दुरितक्षयम्‌। 

ज्ञानं च विमलीकुर्व्नभ्यासेन च पाचयेत्‌। 

अभ्यासात्पक्वविज्ञाने कैवल्यं लभते नर: ।!' 
इत्यादिना कर्मणो ज्ञानसाधनत्वप्रतिपादनात्‌। ज्ञानद्वारैव कर्म मोक्षसाधनम्‌, न 
साक्षात्‌। तस्मात्पदार्थज्ञानस्य मोक्षः परमं प्रयोजनमिति सर्व रमणीयम्‌ । 


इति श्रीमदद्वैतविद्याचार्य- श्रीमद्राघवसोमयाजिकुलावतंस- 
श्रीमत्तिरुमलाचार्यवर्यस्य सूनुनाऽन्नंभट्टेन कृता 
स्वकृततर्कसङ्ग्रहस्य दीपिका सम्पूर्णा | 


ಅಭಿಜ್ಞಾನದ ಕೆಲವು ಪ್ರಕಟನೆಗಳು 


* ಕಲಾತತ್ತ್ವ ಮಹರ್ಷಿ ಆನಂದ ಕುಮಾರಸ್ವಾಮಿ | ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 
(ಜೀವನಚರಿತ್ರೆ) 

* ವಂಶೀಸಂದೇಶಂ | ಶತಾವಧಾನಿ ಡಾ. ಆರ್‌. ಗಣೇಶ್‌ 

* ಪ್ರಥಮ ಸೋಪಾನ! ಸ್ವಾಮೀ ಪರಮಾನಂದ ಭಾರತೀ 
(ದೇವರು-ಪುನರ್ಜನ್ಮ-ವೇದಗಳನ್ನು ಕುರಿತ ಮೀಮಾಂಸೆ) 

* ವಿಲಿಯಂ ಷೇಕ್ಸ್‌ಪಿಯರ್‌ | ಪ್ರೊ. ಎಲ್‌. ಎಸ್‌. ಶೇಷಗಿರಿ ರಾವ್‌ 

* ಮೆಲುಗಾಳಿಯ ಮಾತುಗಳು | ಡಾ. ಟಿ. ವಿ. ವೆಂಕಟಾಚಲ ಶಾಸ್ತ್ರೀ 
(ತೊಂಬತ್ತು ಚಿಂತನಗಳ ಸಂಗ್ರಹ) 

° ಆಣ್ಣಪುದ್ಧೆವ | ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 

° Sarikara and Adhydsa-bhasya / Prof. 5. ८. Ramachandra Rao 

* ಅಭಿನವಗುಪ್ತ! ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 
(ಯೋಗಿ, ಸಿದ್ದ १, ದಾರ್ಶನಿಕ, ಆಲಂಕಾರಿಕನ ಜೀವನ-ದರ್ಶನ) 

* ಕಾಮ ಒಂದು ಪುರುಷಾರ್ಥ! ಡಾ. ವಿ. ಕೆ. ಹಂಪಿಹೊಳಿ 

* ಧಾರ್ಮಿಕ ಸಂಸ್ಕಾರಗಳಲ್ಲಿ ಸಂಗೀತ | ಡಾ. ರಾ. ಸತ್ಯನಾರಾಯಣ 

* ಚೆಂತನ ಚಿಲುಮೆ | ಸತ್ಯೇಶ್‌ ಎನ್‌. ಬೆಳ್ಳೂರ್‌ 

° ಹೃದಯಸಂಪನ್ನತೆ | ಪ್ರೊ. ಶ್ರೀಕಂಠಕುಮಾರಸ್ವಾಮಿ 

° Srrigeri / Prof. A. V. Narasimhamurthy 
(The Holy Abode of the Shankaracharyas of the South) 

* ತಿರುಪತಿ ತಿಮ್ಮಪ್ರ | ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 

® ಚಂಪೂರಾಮಾಯಣವಮ್‌ ಕಿಷ್ಕಿಂಧಾಕಾಂಡಮ್‌ | ಡಾ. ಮಹೇಶ ಅಡಕೋಳಿ 
(ಮೂಲ, ಅನ್ವಯ, ಕನ್ನಡ ಅನುವಾದ, ಟಿಪ್ಪಣಿಗಳು) 

* ಸೂಕ್ತಿಕೋಶ | ಪ್ರೊ. ಕೆ. ಎಸ್‌. ಕಣ್ಣನ್‌ 

* ಚಂಪೂರಾಮಾಯಣಮ್‌ ಬಾಲಕಾಂಡಮ್‌ ! ಡಾ. ಮಹೇಶ ಅಡಕೋಳಿ 
(ಮೂಲ, ಅನ್ವಯ, ಕನ್ನಡ ಅನುವಾದ, ಟಿಪ್ಪಣಿಗಳು) 

* ಶ್ರೀದತ್ತಭಾವಸುಧಾರಸಸ್ರೋತ್ರಮ್‌ | ಶೇಷಾಚಲಶರ್ಮಾ 

® ಗಣಪತಿಯ ಕಲ್ಪನೆ! ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 

° ವಾಲ್ಮೀಕಿಪ್ರತಿಭೆ! ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 

° ಶ್ರೀಕೃಷ್ಣನ ವ್ಯಕ್ತಿತ್ವ! ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 

* ಗೀತಗೋವಿಂದ! ಪ್ರೊ. ಸಾ. ಕೃ. ರಾಮಚಂದ್ರರಾವ್‌ 

* ಯಶಸ್ಸು ವರ್ಸಸ್‌ ಆನಂದ! 
ಗೀತ್‌ ಸೇಠಿ, ಸುನಿಲ್‌ ಅಗರ್‌ವಾಲ್‌, ಸತ್ಯೇಶ್‌ ಎನ್‌. ಬೆಳ್ಳೂರ್‌ 

* ಪ್ರಜ್ಞಾರಂಗ (ವಿದ್ದಾನ್‌ ಎನ್‌. ರಂಗನಾಥಶರ್ಮಾ ಅವರ ಲೇಖನಗಳು) 

* ತರ್ಕಸಂಗ್ರಹ! ಡಾ. ಮಹೇಶ ಅಡಕೋಳಿ, ಡಾ. ಶಂಕರಭಟ್ಟ 

° ಸ್ವಾತ್ಮ ಶಿಕ್ಷಣವೇ ಸ್ವರಾಜ್ಯ | ಎಸ್‌. ಸೂರ್ಯಪ್ರಕಾಶ ಪಂಡಿತ್‌ 

* ಮಿಂಚಿನ ತೇರು / ಡಾ. ಪ್ರಭುಶಂಕರ 
(ಶ್ರೀರಾಮಕೃಷ್ಣ - ಶ್ರೀಶಾರದಾದೇವಿ - ಶ್ರೀವಿವೇಕಾನಂದ ತೀರ್ಥವಾಹಿನಿ) 

० ಕವಿತೆಗೊಂದು ಕಥೆ |! ಶತಾವಧಾನಿ ಡಾ. ಆರ್‌. ಗಣೇಶ್‌ 

* ತಂಬೂರಿ ಮೀಟಿದವ! ಡಾ. ಎಚ್‌.ಎನ್‌. ಮುರಳೀಧರ 
(ಪುರಂದರದಾಸರ ಅಭಿವ್ಯಕ್ತಿಯ ಅಧ್ಯಯನ) 

* ಸಂಪಿಗೆ ಭಾಗವತ! ಲಕ್ಷ್ಮೀಶ ತೋಳ್ಪಾಡಿ 


ವೇದಾಂತಾದಿ ಸಕಲಶಾಸ್ತ್ರಗಳಿಗೂ ತರ್ಕವೇ ಪ್ರವೇಶದ್ದಾರ. ಅದರ 
ಕರ್ಕಶವಿಚಾರಸರಣಿಯನ್ನೆಲ್ಲ ಸ್ವರಸವಾಗಿಯೂ ಸಂಕ್ಷಿಪುವಾಗಿಯೂ 
, ಓಳಗೊಳ್ಳುವ ಅನ್ನಂಭಟ್ಟನ “ತರ್ಕಸಂಗ್ರಹ' ಆ ಭದ್ರಕೋಟೆಯ 
ಬಾಗಿಲಿಗೆ ಬೀಗದ ಕೈ ಇದ್ದಂತೆ. ಎಂತಲೇ ಡಿಗ್ರಿ-ವಿದ್ಯಾರ್ಥಿಗಳಿಗೆ 
ಭಾರತೀಯ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಇದೊಂದು ಅವಶ್ಯ 
ಪಠ್ಯಗ್ರಂಥವೆನಿಸಿದೆ. ಪ್ರಾಚೀನವ್ಕಾಖ್ಕೆಗಳಾದ “ದೀಪಿಕೆ', 
"ನ್ಯಾಯಬೋಧಿನೀ' ಮುಂತಾದವು ನವ್ಯನ್ಯಾಯದ ಪರಿಭಾಷೆಗೆ 
ಮಾರುಹೋಗಿರುವ ಕಾರಣ ಇಂದಿನ ಅಭ್ಯಾಸಿಗಳಿಗೆ 
ನಿರುಪಯೋಗಿಗಳಾಗಿವೆ. ಇದನ್ನು ಮನಗಂಡು, ಇಂದಿನ 
ವಿದ್ಯಾರ್ಥಿಗಳಿಗೆ--ಸಿಪ್ಪೆ ತೆಗೆದ ಬಾಳೆಯ ಹಣ್ಣಿನಂತೆ 
ತರ್ಕಶಾಸ್ತ್ರದ ಎಲ್ಲ ಮುಖ್ಯಪ್ರಮೇಯಗಳನ್ನು ನೀವು ಸುಗಮವಾದ 
ಶೈಲಿಯಲ್ಲಿ ಒದಗಿಸಿ ವಿದ್ಯಾರ್ಥಿಗಳಿಗೆ ತುಂಬಾ ಉಪಕಾರ 
ಮಾಡಿದ್ದೀರಿ. ಸಮವಾಯಿ-ಅಸಮವಾಯಿ ಇತ್ಯಾದಿ "ಕಾರಣ 
ಪ್ರಕ್ರಿಯೆ, ಹೇತ್ವಾಭಾಸವಿವರಣೆ, ಪರಮಾಣುವಾದ ಮುಂತಾದ 
ಕ್ಲಿಷ್ಟ ಹಾಗೂ ಮೂಲಭೂತವಿಚಾರಗಳಿಗೆ ನೀವು ಕೊಟ್ಟಿರುವ 
ಮಾಹಿತಿ ತುಂಬಾ ಸರಲವೂ ಅಕ್ಷಿಷ್ಟವೂ ಆಗಿದ್ದು ವಿದ್ಯಾರ್ಥಿಗಳಿಗೆ 
ಸಾಕಷ್ಟು ವಿವರಗಳನ್ನೂ ಒಳಗೊಂಡಿದೆ. ಈ ಉಪಯುಕ್ತ 
ಪಠ್ಯಗ್ರಂಥ ವಿದ್ಯಾರ್ಥಿಗಳೆಲ್ಲರ ಕೈಯಲ್ಲೂ ಶೋಭಿಸಿ ನಿಮಗೆ 

ಕೀರ್ತಿದಾಯಕವಾಗಲೆಂದು ಹಾರೈಸುತ್ತೇನೆ. 
ಕೆ. ಕೃಷ್ಣಮೂರ್ತಿ 


ISBN: 978-81-88278-22-0 


ಈ 
ಬೆ೦ಗಳೂರು | | | | | 
8818 278 


18812 


